ಎಂ . ವೆಂಕಟಕೃಷ್ಣಯ್ಯ 


© 


ಣ 


೨ 


ಜೀವನ 
ಮತ್ತು ಸಾಧನೆ 


S 


ಪಿ , ಆರ್ . ರಾಮಯ್ಯ 


ತಾತಯ್ಯನವರದು ನೀರಜೀವನ, ಅವರ ಕಾವ್ಯ 
ಕ್ಷೇತ್ರ ವಿಶಾಲ ಭಾರತ, ಅವರು ತ್ಯಾಗಜೀವಿ 
ಗಳಾದ ದಾದಾಭಾಯಿ ನವರೋಜಿ, ಬಾಲ 
ಗಂಗಾಧರ ತಿಲಕ್ , ಮದನ ಮೋಹನ ಮಾಲ 
ನೀಯ, ಲಾಲಾ ಲಜಪತರಾಯ , ಗೋಪಾಲ 
ಕೃಷ್ಣ ಗೋಖಲೆ, ಮಹಾತ್ಮ ಗಾಂಧಿ, ಜವಹರ 
ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ 
ಮುಂತಾದ ರಾಷ್ಟ್ರ ವೀರರ ಪಂಕ್ತಿಗೆ ಸೇರಿದವರು. 
ಅವರ ಕಾವ್ಯಕ್ಷೇತ್ರ ಸಣ್ಣ ಮೈಸೂರು ಸಂಸ್ಥಾನ 
ವಾಗಿದ್ದರೂ , ಅವರ ಧೈಯಸಾಧನೆಗಳು ಅಖಿಲ 
ಭಾರತ ವ್ಯಾಪ್ತಿಯುಳ್ಳದ್ದಾಗಿತ್ತು . 

ತಾ ತ ಯ್ಯ ನ ವರೆ೦ದು ಜನಪ್ರಿಯರಾಗಿದ್ದ 
ದಯಾಸಾಗರ ವೃದ್ಧ ಪಿತಾಮಹ ಎಂ . ವೆಂಕಟ 
ಕೃಷ್ಣಯ್ಯನವರು ಜೀವಿಸಿದ್ದು ಸುಮಾರು 
ತೊಂಭತ್ತು ವರ್ಷ; ಹತ್ತಿರ ಹತ್ತಿರ ಒಂದು ಶತ 
ಮಾನವೇ ಅವರ ಪಾದದ ಅಡಿಯಲ್ಲಿ ಹರಿದು 
ಹೋಗಿದೆ. ಸುಮಾರು ಐವತ್ತು ವರ್ಷಗಳ 
ತನ್ನು ಸಾರ್ವಜನಿಕ ಜೀವನದಲ್ಲಿ ತಾತಯ್ಯ 
ನವರು ಭಾಗವಹಿಸಿದ ಚಳುವಳಿಗಳು, ಜೀವನದ 
ನಾನಾ ರಂಗಗಳಲ್ಲಿ ಸಿದ್ದಿ ಸಿದ ಸಾಧನೆಗಳು , 
ಪ್ರಜಾಪ್ರಭುತ್ವಕ್ಕಾಗಿ ನಡೆಸಿದ ಹೋರಾಟಗಳು 
ನಮ್ಮ ದೇಶದ ಸಾಮಾಜಿಕ ಹಾಗೂ ರಾಜಕೀಯ 
ಇತಿಹಾಸದ ಒಂದು ಸಮಗ್ರ ಭಾಗವಾಗಿದೆ. 

ಖ್ಯಾತ ಪತ್ರಿಕೋದ್ಯೋಗಿಗಳೂ , ಸಮಾಜ 
ಸೇವಾ ಧುರೀಣರೂ , ಮೇಲಾಗಿ ತಾತಯ್ಯನವರ 
ಮೆಚ್ಚಿನ ಶಿಷ್ಯರೂ ಆದ ಶ್ರೀ ಪಿ. ಆರ್. 
ರಾಮಯ್ಯನವರು ಈ ಗ್ರಂಥದಲ್ಲಿ ಮೈಸೂರಿನ 
ವೃದ್ಧ ಪಿತಾಮಹರ ಜೀವನ ಮತ್ತು ಸಾಧನೆ 
ಗಳನ್ನು ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. 


ರೂ . 7 .50 


Bregatei Vishwanath 


$ 


## 


ತಾತಯ್ಯ - ೮೯ನೇ ವಯಸ್ಸಿನಲ್ಲಿ 


ದಯಾಸಾಗರ 


ಎಂ . ವೆಂಕಟಕೃಷ್ಣಯ್ಯ 


ಜೀವನ ಮತ್ತು ಸಾಧನೆ 


ಹಿ , ಆರ್ . ರಾಮಯ್ಯ 


ಗೀತಾ ಬುಕ್ ಹೌಸ್ 
- ಮೈಸೂರು 


Dayāsāgara M . Venkatakrishnayya - Jivana mattu Sadhane . 
By P . R . Ramaiya . Published by Geetha Book House , Mysore , 

1969, Pp . viii + 128 

First Edition 1969 
COPYRIGHT © 1969, P . R . Ramaiya 


ಮುದ್ರಕರು 
ಮೈಸೂರು ಪ್ರಿಂಟಿಂಗ್ ಅಂಡ್ ಪಬ್ಲಿಷಿಂಗ್ ಹೌಸ್, ಮೈಸೂರು 


ಮುನ್ನುಡಿ 
* ದಯಾಸಾಗರ ವೃದ್ಧಪಿತಾಮಹ ಎಂ . ವೆಂಕಟಕೃಷ್ಣಯ್ಯನವರ ಸಾರ್ವಜನಿಕ ಜೀವನ 
ಮಹಾಜೀವನ. ಅವರು ಜೀವಿಸಿದ್ದು ಸುಮಾರು ೯೦ ವರ್ಷ ; ಹತ್ತಿರ ಹತ್ತಿರ ಒಂದು 
ಶತಮಾನವೇ ಅವರ ಪಾದದ ಅಡಿಯಲ್ಲಿ ಹರಿದುಹೋಗಿದೆ. ಮೈಸೂರಿನ ಒಂದು ಶತ 
ಮಾನದ ಸಾರ್ವಜನಿಕ ಜೀವನದಲ್ಲಿ ಅವರ ದೊಡ್ಡ ಪಾಲಿದೆ. ಅವರು ಜೀವಿಸಿದಷ್ಟು 
ಕಾಲವೂ ಮೈಸೂರು ನಗರದಲ್ಲಿಯೇ ಇದ್ದ ಕಾರಣ ಆ ನಗರದ ಆ ಕಾಲದ ವಾತಾವರಣ 
ಅವರ ಪ್ರಭಾವದಿಂದ ತುಂಬಿತ್ತು . 
- ಅವರು ಜೀವಿಸಿದ್ದು ೧೮೪೪ರಿಂದ ೧೯೩೩ರವರೆವಿಗೆ, ಅವರು ದಿವಂಗತರಾದ ೧೪ 
ವರ್ಷದ ಮೇಲೆ, ೧೯೪೭ರಲ್ಲಿ, ನಮಗೆ ಸ್ವಾತಂತ್ರ ಬಂದಿತು ; ಹಾಗೂ ಮೈಸೂರು 
ಸಂಸ್ಥಾನಕ್ಕೆ ಪ್ರಜಾರಾಜ್ಯ ಲಭಿಸಿತು. ಈ ಎರಡು ಮಹಾ ಉದ್ದೇಶಗಳಿಗಾಗಿ ಅವರು 
ತಮ್ಮ ಜೀವವನ್ನು ಸವೆಸಿದರು. 
* ತಾತಯ್ಯನವರದು ನೀರಜೀವನ. ೧೯ನೇ ಶತಮಾನದ ಮಧ್ಯ ಭಾಗದಿಂದ ೨೦ನೇ 
ಶತಮಾನದ ಅರ್ಧದವರೆಗೆ ನಮ್ಮ ದೇಶ ವೀರಜೀವನದಿಂದ ತುಂಬಿತ್ತು . ದಾದಾಭಾಯಿ 
ನವರೋಜಿ, ಬಾಲ ಗಂಗಾಧರ ತಿಲಕ್ , ಮದನ ಮೋಹನ ಮಾಲವೀಯ, ಲಾಲಾ ಲಜ 
ಪತರಾಯ್ , ಗೋಪಾಲ ಕೃಷ್ಣ ಗೋಖಲೆ, ಮಹಾತ್ಮಾ ಗಾಂಧೀ , ಜವಹರಲಾಲ್ 
ನೆಹರು , ಸುಭಾಷ್ ಚಂದ್ರ ಬೋಸ್ ಮುಂತಾದ ರಾಷ್ಟ್ರ ವೀರರು ನಮ್ಮ ದೇಶವನ್ನು 
ಸ್ವತಂತ್ರಗೊಳಿಸಲು ತ್ಯಾಗಜೀವನವನ್ನು ನಡೆಸಿದುದೇ ಅಲ್ಲದೆ, ಅನೇಕ ಸಾಹಸಕಾರ 
ಗಳನ್ನು ಮಾಡಿದರು. ಅವರ ಕಾಧ್ಯಕ್ಷೇತ್ರ ವಿಶಾಲ ಭಾರತ. ವೆಂಕಟಕೃಷ್ಣಯ್ಯನವರೂ 
ಅದೇ ವೀರರ ಸಂಗ್ತಿಗೆ ಸೇರಿದವರು ; ಆದರೆ, ಇವರ ಕಾವ್ಯಕ್ಷೇತ್ರ ಸಣ್ಣ ಮೈಸೂರು 
ಸಂಸ್ಥಾನ. ಆದರೂ ಇವರು ದೇಶಭಕ್ತಿ , ಕಾಠ್ಯ ಸಾಮಥ , ಜನ ನಾಯಕತ್ವ , ತ್ಯಾಗ 
ಬುದ್ಧಿ ಮುಂತಾದ ಗುಣಗಳಲ್ಲಿ ಆ ಮಹಾವೀರರಿಗಿಂತ ಲೇಶವೂ ಕಡಿಮೆ ಇರಲಿಲ್ಲ. 
* ವೆಂಕಟಕೃಷ್ಣಯ್ಯನವರು ಸಾರ್ವಜನಿಕ ಜೀವನವನ್ನು ಆರಂಭಿಸಿದ ೧೮೮೧ನೇ 
ಇಸವಿಯಿಂದ ಅವರು ಕಾಲವಾದ ೧೯೩೩ನೇ ಇಸವಿಯವರೆಗೆ ಮೈಸೂರುದೇಶದಲ್ಲಿಯೂ , 
ಇಂಡಿಯಾ ದೇಶದಲ್ಲಿಯೂ , ಅಖಿಲ ಪ್ರಪಂಚದಲ್ಲಿಯೂ ಬಹಳ ಬದಲಾವಣೆಗಳಾ 
ದುವು. ಜನಜೀವನದಲ್ಲಿಯೂ , ವ್ಯಾಪಾರ ವಹಿವಾಟುಗಳಲ್ಲಿಯೂ , ಸಾಮಾಜಿಕ ಸಂಪ್ರ 
ದಾಯಗಳಲ್ಲಿಯೂ , ರಾಜಕೀಯ ಕ್ಷೇತ್ರದಲ್ಲಿಯೂ ಆಗಿರುವ ಪರಿವರ್ತನೆ ಊಹಿಸಲೂ 
ಅಸಾಧ್ಯ . ವೆಂಕಟಕೃಷ್ಣಯ್ಯನವರೇ ತಮ್ಮ ಕಣ್ಣೆದುರಿಗೆ ಆಗುತ್ತಿದ್ದ ಬದಲಾವಣೆಗಳನ್ನು 
ಕುರಿತು ಅನೇಕ ಸಾರಿ ಪ್ರಸ್ತಾಪಿಸಿದ್ದಾರೆ. ಪ್ರಪಂಚದ ರಾಜಕೀಯ ಭೂಪಟವೇ ಬಹಳ. 


ಸಾರಿ ವ್ಯತ್ಯಾಸ ಹೊಂದಿದೆ. ಯೂರೋಪಿನಲ್ಲಿಯೇ ಇಂಗ್ಲೆಂಡ್ ಒಂದು ಬಿಟ್ಟು ರಾಜರು 
ಮತ್ತು ಚಕ್ರವರ್ತಿಗಳು ಇತಿಹಾಸದಿಂದ ಮಾಯವಾಗಿದ್ದಾರೆ. ರಾಜ್ಯಗಳ ಮೇರೆಗಳು 
ಬದಲಾವಣೆ ಹೊಂದಿವೆ. ವೆಂಕಟಕೃಷ್ಣಯ್ಯನವರು ಗಾಂಧೀಜಿ ಬ್ರಿಟಿಷ್ ಸಾಮ್ರಾಜ್ಯದ 
ಬುಡವನ್ನು ಅಲ್ಲಾಡಿಸಿದ್ದನ್ನು ಸ್ವತಃ ಕಂಡರು . ೧೯೧೪ರಿಂದ ೧೯೧೮ರವರೆವಿಗೆ ನಡೆದ 
ಮೊದಲನೇ ಘೋರ ಯುದ್ಧದ ಪರಿಣಾಮಗಳನ್ನು ಅವರು ಸ್ವತಃ ಅನುಭವಿಸಿದ್ದರು. 
ಇಂಡಿಯಾದಲ್ಲಿ ಸ್ವರಾಜ್ಯ ಸ್ಥಾಪನೆಯಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂಬ 
ದೃಢ ಭಾವ ಅವರ ಮನಸ್ಸಿನಲ್ಲಿತ್ತು . ಇಂಡಿಯಾದಲ್ಲಿ ಇದ್ದ ಸುಮಾರು ೭೦೦ ಸಂಸ್ಥಾನ 
ಗಳ ಪ್ರಜೆಗಳಲ್ಲಿಯೂ ಹೊಸ ಚೇತನವುಂಟಾಗಿ ಜವಾಬ್ದಾರಿ ಸರ್ಕಾರದ ಕೂಗು 
ಎಲ್ಲೆಲ್ಲೂ ವ್ಯಾಪಿಸಿದ್ದನ್ನು ಅವರು ಕೇಳಿದ್ದರು. ಸಂಸ್ಥಾನಗಳ ಒಳಗೂ ಪ್ರಜಾರಾಜ್ಯದ 
ಸ್ಥಾಪನೆ ಬಹುದೂರದಲ್ಲಿಲ್ಲ ಎಂದು ಅವರು ತಿಳಿದಿದ್ದರು. 
- ವಿಜ್ಞಾನದ ನಾಗಾಲೋಟದ ಪ್ರಗತಿ ನಮ್ಮ ನಿತ್ಯ ಜೀವನದಲ್ಲಿಯೇ ಬದಲಾವಣೆ 
ಮಾಡುತ್ತಿದ್ದುದನ್ನು ಅವರು ನೋಡಿದ್ದರು. 5 . 
- ಬ್ರಿಟಿಷ್ ಇಂಡಿಯಾದಲ್ಲಿ ರಾಜಕೀಯ ಸುಧಾರಣೆಗಳ ವೇಗ ಹೆಚ್ಚಿ , ಪ್ರಜೆಗಳಿಗೆ 
ಜವಾಬ್ದಾರರಾದ ಮಂತ್ರಿಗಳು ಅಧಿಕಾರ ಪೀಠದಲ್ಲಿ ಕುಳಿತಿದ್ದುದನ್ನು ಅವರು ಕಂಡರು. 
ಮೈಸೂರಿನಲ್ಲಿಯೂ ಪ್ರಜೆಗಳಿಂದ ಚುನಾಯಿಸಲ್ಪಟ್ಟ ಮಂತ್ರಿಗಳು ಮಂತ್ರಿ ಸ್ಥಾನಕ್ಕೆ 
ಬರಬೇಕೆಂದು ಅವರು ಹಾತೊರೆಯುತ್ತಿದ್ದರು. ಅವರು ಜೀವಿಸಿದ್ದಾಗ ಆ ಸ್ಥಿತಿ ಬರಲಿಲ್ಲ. 

ಯುವಕರ ಮತ್ತು ವಿದ್ಯಾರ್ಥಿಗಳ ವಿಷಯದಲ್ಲಿ ಅವರು ಬಹಳ ಸಹಾನುಭೂತಿ 
ಹೊಂದಿದ್ದರು. ಅವರಿಗೆ ಧಾರಾಳವಾಗಿ ಪ್ರೋತ್ಸಾಹನೀಡುತ್ತಿದ್ದರು. 
- ವೆಂಕಟಕೃಷ್ಣಯ್ಯನವರ ಕಾಲದಲ್ಲಿ ಮೈಸೂರಿನ ಜನಜೀವನ ಕೆಲವು ಮಿತಿಗಳಿಂದ 
ಕೂಡಿತ್ತು . ಅವರ ಬಾಲ್ಯದಲ್ಲಿ ಮೈಸೂರು ಬ್ರಿಟಿಷ್ ಕಮಿಷನ್ನಿನ ವಶವಾಗಿತ್ತು . 
ಮಹಾರಾಜರು ಯಾವ ಅಧಿಕಾರವೂ ಇಲ್ಲದೆ ಅರಮನೆಯಲ್ಲಿ ಕುಳಿತಿದ್ದರು. ಕಷ್ಟ ಪಟ್ಟು 
ರಾಜ್ಯಾಧಿಕಾರ ತಮ್ಮ ದತ್ತು ಪುತ್ರನಿಗೆ ದೊರೆಯುವಂತೆ ಮಾಡಿಕೊಂಡರು. ರೆಂಡಿರ್ಷ 
ಆದ ಮೇಲೆಕೂಡ ಬ್ರಿಟಿಷ್ ಸರ್ಕಾರದ ಹೆದರಿಕೆ ಮಹಾರಾಜರಿಗೆ ಇದ್ದೇ ಇದ್ದಿತು. 
ಮೈಸೂರಿನಲ್ಲಿ ಬ್ರಿಟಿಷರ ವಿರುದ್ಧ ಯಾವ ಚಳುವಳಿಯೂ ನಡೆಯದಂತೆ ಬ್ರಿಟಿಷ್ 
ರೆಸಿಡೆಂಟರು ಕಾವಲು ಇರುತ್ತಿದ್ದರು. ಆದುದರಿಂದ ಮಹಾರಾಜರು ಸರ್ಕಾರವನ್ನು 
ನಡೆಸುವಾಗ ಈ ಅಂಶವನ್ನು ಗಮನದಲ್ಲಿಟ್ಟುಕೊಂಡೇ ಇದ್ದರು. ಮೈಸೂರು ರಾಜ್ಯ 
ಬ್ರಿಟಿಷರಿಗೆ ಅಧೀನವಾಗಿದ್ದರೂ , ನೇರವಾದ ಅಧೀನತೆ ಇರಲಿಲ್ಲ ; ಮಹಾರಾಜರ 
ಮೂಲಕ ಅಧೀನತೆ, ಈ ಮಿತಿಯನ್ನು ತಿಳಿದುಕೊಂಡು ವೆಂಕಟಕೃಷ್ಣಯ್ಯನವರು ತಮ್ಮ 
ರಾಜಕೀಯ ಹೋರಾಟಗಳನ್ನು ನಡೆಸಿದರು . ಆದುದರಿಂದಲೇ ಅವರು ದಿವಾನರಾದಿ 
ಯಾಗಿ ಎಲ್ಲಾ ಅಧಿಕಾರಿಗಳೂ ಪ್ರಜೆಗಳ ಸಹಜವಾದ ಮತ್ತು ನ್ಯಾಯವಾದ ಹಕ್ಕು 


ಗಳನ್ನು ಗೌರವಿಸಿ ಅವರ ಮೇಲೆ ದಬ್ಬಾಳಿಕೆ ನಡೆಸದೆ ಸಾಂಕುಶರಾಗಿ ಅಧಿಕಾರ ನಡೆಸ 
ಬೇಕೆಂದು ಚಳುವಳಿ ನಡೆಸಿದರು. ಮೈಸೂರಿನ ರಾಜಕೀಯ ಹೋರಾಟವನ್ನು , ಮಹಾ 
ರಾಜರನ್ನು ಮುಟ್ಟದೆ, ನಡೆಸಿದರು. ಬ್ರಿಟಿಷ್ ಇಂಡಿಯಾದಲ್ಲಾದರೋ ಈ ಮಿತಿ 
ಇರಲಿಲ್ಲ. ಅಲ್ಲಿ ಬ್ರಿಟಿಷ್ ರೊಡನೆ ನೇರವಾದ ಹೋರಾಟ ನಡೆಯಿತು. ಮೈಸೂರಿನ 
ಹಾಗೆ ದ್ರಾವಿಡ ಪ್ರಾಣಾಯಾಮವಲ್ಲ. ಈ ಅಂಶವನ್ನು ತಿಳಿದುಕೊಂಡರೆ ಮೈಸೂರಿನ 
ರಾಜಕೀಯ ಹೋರಾಟದ ಸೂಕ್ಷ್ಮ ಅರ್ಥವಾಗುತ್ತದೆ. ೧೯೪೭ರವರೆಗೂ ಈ ಸ್ಥಿತಿಯೇ 
ಇತ್ತು . ಕಡೆಯ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಮೌಂಟ್ ಬೇಟನ್ “ ಸಾಮ್ರಾಜ್ಯ 
ಸರ್ಕಾರವೆಂಬುದು ಇನ್ನಿಲ್ಲ; ದೇಶೀಯ ರಾಜರಿಗೆ ಬ್ರಿಟಿಷ್ ಸೈನ್ಯದ ರಕ್ಷಣೆ ಇನ್ನಿಲ್ಲ. 
ಆದುದರಿಂದ ಅವರು ಮುಂದೆ ಬರುವ ಇಂಡಿಯಾ ಸರ್ಕಾರದ ಒಡನೆಯಾಗಲೀ , 
ಪಾಕಿಸ್ಥಾನ ಸರ್ಕಾರದ ಒಡನೆಯಾಗಲೀ ಒಪ್ಪಂದ ಮಾಡಿಕೊಳ್ಳಬೇಕು” ಎಂದು ತಿಳಿಸಿ 
ದಾಗ, ದೇಶೀಯ ರಾಜರ ಜಂಘಾಬಲವೇ ಬಿಟ್ಟು ಹೋಯಿತು. ಅವರಿಗೆ ಆಕಾಶವೂ 
ಇಲ್ಲವಾಯಿತು, ಭೂಮಿಯೂ ಇಲ್ಲವಾಯಿತು, ತ್ರಿಶಂಕುವಿನಂತಾದರು. ಈ ಸ್ಥಿತಿಯಲ್ಲಿ 
ಸರದಾರ್ ಪಟೇಲರು ಮಧ್ಯಮಾರ್ಗ ಸೂಚಿಸಿ, ಅವರಿಗೆ ನೆರವಾದರು. ಈ ಸ್ಥಿತಿಯನ್ನು 
ನೋಡಲು ವೆಂಕಟಕೃಷ್ಣಯ್ಯನವರು ಬದುಕಿರಲಿಲ್ಲ. ಈಗಿನ ಇಂಡಿಯಾವನ್ನು ಹಾಗೂ 
ಮೈಸೂರನ್ನು ವೆಂಕಟಕೃಷ್ಣಯ್ಯನವರೇ ಬಂದು ನೋಡಿದರೆ ಅವರ ವಿಸ್ಮಯಕ್ಕೆ 
ಮಿತಿಯೇ ಇಲ್ಲದಂತಾಗುವುದು. 
- ವೆಂಕಟಕೃಷ್ಣಯ್ಯನವರಂತಹ ಮಹಾಪುರುಷರ ವೈವಿಧ್ಯಪೂರ್ಣ ಜೀವನ ಚರಿತ್ರೆ 
ಯನ್ನು ಸಮಗ್ರವಾಗಿ ತಿಳಿಸುವುದು ಸಾಹಸದ ಕಾರ್ಯ ; ನಾನು ಸಂಗ್ರಹವಾಗಿ ತಿಳಿಸಲು 
ಮಾತ್ರ ಪ್ರಯತ್ನಿ ಸಿದ್ದೇನೆ. ಇದರಲ್ಲಿ ಮೈಸೂರು ದೇಶದ ಸುಮಾರು ಒಂದು ಶತಮಾನದ 
ಚರಿತ್ರೆಯ ಪರಿಚಯವಿದೆ. ಗುರುಸಮಾನರಾದ ಡಾ . ಡಿ. ವಿ . ಗುಂಡಪ್ಪನವರೂ , ಮಿತ್ರ 
ರಾದ ಶ್ರೀ ಎಂ . ಪಿ . ಸೋಮಶೇಖರರಾಯರೂ ತಾತಯ್ಯನವರ ವಿಷಯವಾಗಿ ಹೇಳಿದ 
ಎಷ್ಟೋ ವಿಷಯಗಳನ್ನು ನಾನು ಗ್ರಹಿಸಿದ್ದೇನೆ. ಶ್ರೀ ಸೋಮಶೇಖರರಾಯರು ತಾತಯ್ಯ 
ನವರ ಕುಟುಂಬಕ್ಕೆ ಸಂಬಂಧಪಟ್ಟ ಅನೇಕ ಅಂಶಗಳನ್ನು ತಿಳಿಸಿದರು . ಸ್ಟಾಂಡಿಂಗ್ 
ಕಮಿಟಿ ವಿಷಯವಾಗಿ ಆ ಕಾಲದಲ್ಲಿ ಮುದ್ರಿತವಾಗಿದ್ದ ಒಂದು ವರದಿಯನ್ನು ನನಗೆ 
ವಿಷಯಗಳನ್ನು ಸಂಗ್ರಹಿಸಲು ಕೊಟ್ಟಿದ್ದರು. ವೆಂಕಟಕೃಷ್ಣಯ್ಯನವರು ತಮ್ಮ ಅಳಿಯ 
ಮೃತಿ ಹೊಂದಿದ ಕಾಲದಲ್ಲಿ ಶ್ರೀ ಸೋಮಶೇಖರರಾಯರ ತಂದೆ ಶ್ರೀ ಎಂ . ಎಸ್ . 
ಪುಟ್ಟಣ್ಣನವರಿಗೆ ಬರೆದ ಕೈಬರಹದ ಕಾಗದವನ್ನೂ ಕೊಟ್ಟರು. ಅದನ್ನು ಈ ಗ್ರಂಥದಲ್ಲಿ 
ಮುದ್ರಿಸಿದೆ. ಮೈಸೂರುಪ್ರಜಾಪ್ರತಿನಿಧಿ ಸಭೆಯ ಮತ್ತು ನ್ಯಾಯವಿಧಾಯಕ ಸಭೆಯ 
ಕೆಲವು ವರದಿಗಳನ್ನು ಪರಿಶೀಲಿಸಿದ್ದೇನೆ. ೧೮೮೧ರಿಂದ ದಿವಾನ್ ಸರ್ ಮಿರ್ಜಾ 
ಇಸ್ಮಾಯಿಲರ ಕಾಲದವರೆಗೂ ಪ್ರಕಟವಾಗಿರುವ ದಿವಾನರ ಭಾಷಣಗಳನ್ನು ತಿರುವಿ 


ಹಾಕಿದ್ದೇನೆ. ನಾನಾಗಿಯೇ ನೋಡಿ ತಿಳಿದ ಅನೇಕ ವಿಷಯಗಳೂ ಇವೆ. ಅವನ್ನೆಲ್ಲಾ 
ಉಪಯೋಗಿಸಿಕೊಂಡು ಈ ಗ್ರಂಥವನ್ನು ಬರೆದಿದ್ದೇನೆ. ಗ್ರಂಥದಲ್ಲಿ ದೋಷಗಳೇ 
ನಾದರೂ ಕಂಡುಬಂದರೆ , ಉದಾರ ಹೃದಯರಾದ ವಾಚಕರು ಕ್ಷಮಿಸುವರೆಂದು 
ನಂಬುತ್ತೇನೆ. 
- ನನ್ನ ಈ ಕಾರ್ಯದಲ್ಲಿ ಸ್ನೇಹಿತರನೇಕರು ಸಲಹೆಗಳನ್ನು ಕೊಟ್ಟು ನೆರವಾದರು; ನನ್ನ 
ತಂಗಿಯ ಮೊಮ್ಮಗಳು ಕುಮಾರಿ ಗಾಯಿತ್ರಿ ಬಹಳ ಸಹಾಯ ಮಾಡಿದಳು . ತಾತಯ್ಯ 
ಪ್ರತಿಮೆ ಸಮಿತಿಯವರೂ ಸಹಾಯ ಮಾಡಿದರು . ಅವರೆಲ್ಲರಿಗೂ ನಾನು ಋಣಿ. 
ಮುದ್ರಕರಿಗೂ ಪ್ರಕಾಶಕರಿಗೂ ನನ್ನ ಕೃತಜ್ಞತೆಗಳು. 

ಈ ಗ್ರಂಥವನ್ನು ಕನ್ನಡಿಗರ ಅಡಿದಾವರೆಯಲ್ಲಿ ಸಮರ್ಪಿಸಿದ್ದೇನೆ, ಅವರ ಆಶೀರ್ವಾದ 
ಗಳಿಗಾಗಿ . 


- ಬೆಂಗಳೂರು 
ಏಪ್ರಿಲ್ ೧ , ೧೯೬೯ 


ಪಿ . ಆರ್ . ರಾಮಯ್ಯ 


iii 
viii 


ಪರಿವಿಡಿ 
ಮುನ್ನುಡಿ 

ಗ್ರಂಥಋಣ 
೧. ಪ್ರಸ್ತಾವನೆ 
೨. ಬಾಲ್ಯ , ವಿದ್ಯಾಭ್ಯಾಸ, ಕುಟುಂಬಜೀವನ .... 
೩ . ಉಪಾಧ್ಯಾಯ ಸೇವೆ 
೪. ರಾಜಕೀಯ ಜೀವನ 
೫ . ಸಮಾಜ ಸುಧಾರಕ 
೬ , ಪತ್ರಿಕಾ ಪಿತಾಮಹ a 

.... 
೭. ಉನ್ನತ ಜೀವಿ 


೧೫ 


೯ 


೧೦೩ 
೧೧೪ 


ಅನುಬಂಧ 
೧. ತಾತಯ್ಯನವರ ಮೈಸೂರು ಕಾಂಗ್ರೆಸ್ ಅಧ್ಯಕ್ಷ ಭಾಷಣ 
೨. ತಾತಯ್ಯನವರ ಜೀವಮಾನದ ಕೆಲವು ಘಟನೆಗಳು 


..... 


೧೨೩ 
೧೨೫ 


ಚಿತ್ರಗಳು 
ತಾತಯ್ಯ - ೮೯ನೇ ವಯಸ್ಸಿನಲ್ಲಿ ( ಮುಖಚಿತ್ರ ) 
ತಾತಯ್ಯ - ೫೦ನೇ ವಯಸ್ಸಿನಲ್ಲಿ 
ಮೈಸೂರು ಸಂಸ್ಥಾನದ ಮೊದಲನೆಯ ಕಾಂಗ್ರೆಸ್ ಅಧಿವೇಶನ - ತಾತಯ್ಯ 
- ನವರು ಸ್ವಾಗತಸಮಿತಿಯ ಅಧ್ಯಕ್ಷರಾಗಿ ( ೧೯೨೮) 
ತಾತಯ್ಯನವರಿಗೆ ಮೈಸೂರು ಪತ್ರಿಕೋದ್ಯೋಗಿಗಳ ಸಂಘದ ಸತ್ಕಾರ 

( ಬೆಂಗಳೂರು, ೧೯೩೨) 
ತಾತಯ್ಯನವರ ಹಸ್ತಾಕ್ಷರ 


ಗ್ರಂಥಋಣ 
1 . The Mysore Gazetteer - By C . Hayavadana Rao (Govt. of 

Mysore) . 
2 . Modern Mysore -- By M . Shama Rao . 
3. Dewan Rangacharlu - By D . V . Gundappa ( Natesan & Co., 

Madras). 
4 . Speeches of Dewans , 1881 - 1933 . 
5. The Mysore Representative Assembly and the Legislative 

Council Proceedings. 
6 . The Bangalore Disturbances Enquiry Report, 1928 . 
7. The Political Evolution of Mysore - By P . R . Ramaiya . : 3 
8 . Revived Memories - By K . Subba Rao . 
9 . My Public Life - By Sir Mirza M . Ismail. 
10 . Memoirs of MyWorking Life - By Sir M . Visves varaya 
11. By hindi gattin -- . to ed, 
12 . Jogos- Jegs es Jr . food doo nyo 


020 


| ಪ್ರಸ್ತಾವನೆ 
- ಜಿ. ಒ . ಎಂ ., ತಾತಯ್ಯ , ವೃದ್ಧಪಿತಾಮಹ, ದಯಾಸಾಗರ ಎಂಬ ನಾನಾ ಪ್ರಿಯ 
ನಾಮಗಳಿಂದ ಎಂ . ವೆಂಕಟಕೃಷ್ಣಯ್ಯನವರನ್ನು ಅವರ ಸಮಕಾಲೀನರು ಕರೆಯು 
ತಿದ್ದರು. 

ಅವರು ೧೯೩೩ರಲ್ಲಿ ಮೃತರಾದರೂ , ಅವರ ಹೆಸರು ಇನ್ನೂ ಜನರ ನೆನಪಿನಲ್ಲಿದೆ ; 
ಇನ್ನೂ ಅನೇಕ ವರ್ಷಗಳು ಜನರ ನೆನಪಿನಲ್ಲಿರುತ್ತದೆ. ಅವರ ಹೆಸರನ್ನು ಮೈಸೂರಿನ 
ವರು ಯಾವತ್ತೂ ಮರೆಯಲಾರರು. ಅವರು ಮೈಸೂರಿನ ಜನರಿಗೆ ಮಾಡಿರುವ ಸೇವೆ 
ಮತ್ತು ಉಪಕಾರ ಅಪಾರವಾದುದು, 
- ಅವರ ಕಾಲದಲ್ಲಿ ಅವರು ಮೈಸೂರಿನ ಜನರ ಏಕಮಾತ್ರ ಮುಖಂಡರಾಗಿದ್ದರು. 
ಅವರು ಸರಕಾರದ ಅಧಿಕಾರದಲ್ಲಿರಲಿಲ್ಲ. ಆಗಿನ ಕಾಲದಲ್ಲಿ ಈಗಿನ ಹಾಗೆ ಮುಖ್ಯ 
ಮಂತ್ರಿಗಳನ್ನು ಚುನಾಯಿಸುವ ಅಧಿಕಾರ ಮೈಸೂರಿನ ಜನರಿಗೆ ಇದ್ದಿದ್ದರೆ, ಅವರು 
ಅನೇಕ ವರ್ಷಗಳ ಕಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳಾಗಿರುತ್ತಿದ್ದರು. 
ಇಂಗ್ಲೆಂಡಿನಲ್ಲಿ ಗ್ಲಾಡ್ರ್ಸ್ವ ಮುಖ್ಯಮಂತ್ರಿಯಾಗಿ ಯಾವ ರೀತಿ ಜನಸೇವೆ ಮಾಡಿ 
ದನೋ ಹಾಗೆಯೇ ವೆಂಕಟಕೃಷ್ಣಯ್ಯನವರೂ ಮಾಡುತ್ತಿದ್ದರೆಂದು ಅವರ ಸಮಕಾಲೀ 
ನರು ಹೇಳುತ್ತಿದ್ದರು. 
- ಅವರ ಕಾಲದಲ್ಲಿ ವೆಂಕಟಕೃಷ್ಣಯ್ಯನವರ ಹೆಸರು ಮನೆಮಾತಾಗಿತ್ತು . ಮೈಸೂರಿ 
ನಲ್ಲಿ ಮಾತ್ರವೇ ಅಲ್ಲ ; ಮದ್ರಾಸ್ , ಪೂನಾ, ಬೊಂಬಾಯಿ , ಕಲ್ಕತ್ರ ಮುಂತಾದ 
ನಗರಗಳಲ್ಲಿದ್ದ ಪತ್ರಿಕೆಗಳಿಗೆ ಅವರ ಹೆಸರು ಚೆನ್ನಾಗಿ ಗೊತ್ತಿತ್ತು . ಅಲ್ಲಿಯ ಆಗಿನ 
ಪ್ರಜಾನಾಯಕರು ಅವರ ಪ್ರಜಾಸೇವೆಯ ಮಹಿಮೆಯನ್ನು ಚೆನ್ನಾಗಿ ತಿಳಿದಿದ್ದರು. . 
* ಅವರ ಸೇವೆಯ ಗುರುತಾಗಿ ಅವರಿಂದಲೇ ಮೈಸೂರು ನಗರದಲ್ಲಿ ಸ್ಥಾಪಿತವಾದ 
ಮರಿಮಲ್ಲಪ್ಪ ಹೈ ಸ್ಕೂಲು, ಶಾರದಾವಿಲಾಸ ಕಾಲೇಜು ಮತ್ತು ವಿದ್ಯಾ ಸಂಸ್ಥೆಗಳು , 
ದಳವಾಯಿ ಸ್ಕೂಲು, ಸದ್ವಿದ್ಯಾ ಪಾಠಶಾಲೆ, ಆರ್ಯ ಬಾಲಿಕಾ ಪಾಠಶಾಲೆ, ಅನಾ 
ಥಾಲಯ ಮುಂತಾದ ವಿದ್ಯಾಸಂಸ್ಥೆಗಳು ಈಗಲೂ ಇವೆ . .. 


ಎಂ . ವೆಂಕಟಕೃಷ್ಣಯ್ಯ 
ಅವರು ಬಹಳ ವೈಭವವಾಗಿ ಬಾಳಿದ ಕಾಲದಲ್ಲಿ ವಾಸಮಾಡುತ್ತಿದ್ದ ಸ್ವಂತ ಮನೆ 
ದಿರ್ವಾ ಶೇಷಾದ್ರಿ ಅಯ್ಯರ್ ರಸ್ತೆಯಲ್ಲಿ ಶೇಷಾದ್ರಿ ಭವನದ ಎದುರಿಗಿದೆ. ಅದೇ 
“ ಪದ್ಮಾಲಯ .” ಅವರು ಕಡೆಗಾಲದಲ್ಲಿದ್ದ ಸ್ವಂತ ಮನೆ ಮತ್ತು ವಾಣಿವಿಲಾಸ 
ಪ್ರಸ್ ಲಕ್ಷ್ಮೀಪುರದಲ್ಲಿವೆ. 
- ಅವರ ಸೇವಾ ಕಾರ್ಯದ ಗುರುತಾಗಿ ಮೈಸೂರು ನಗರ ಸಭೆಯ ಭವನದಲ್ಲಿಯೂ 
ಮರಿಮಲ್ಲಪ್ಪ ಸ್ಕೂಲಿನಲ್ಲಿಯೂ ಶಾರದಾ ವಿಲಾಸ ಹೈಸ್ಕೂಲಿನಲ್ಲಿಯೂ ಅವರ ಭಾವ 
ಚಿತ್ರಗಳು ಪ್ರಕಾಶಿಸುತ್ತಿವೆ. ಅವರು ಮೈಸೂರು ಪತ್ರಿಕೋದ್ಯೋಗಿಗಳಿಗೆ ಆದಿಗುರು, 
ಮಹಾಗುರು. 

ಮೈಸೂರು ನಗರದಲ್ಲಿ ಶ್ರೀ ಅಗರಂ ರಂಗಯ್ಯನವರು ನಡೆಸುತ್ತಿರುವ “ ಸಾಧ್ಯ ” 
ಪತ್ರಿಕೆ ವೆಂಕಟಕೃಷ್ಣಯ್ಯನವರಿಂದ ಸ್ಥಾಪಿತವಾದುದು. ಅವರಿಂದಲೇ ಸ್ಥಾಪಿತವಾದ 
ಲಿಟೆರರಿ ಯೂನಿಯನ್ ಮೈಸೂರು ನಗರದಲ್ಲಿ ಇನ್ನೂ ಶೋಭಿಸುತ್ತಿದೆ. 

ಅವರು ಮೈಸೂರಿನ ದಿವಾನರುಗಳೆಲ್ಲರನ್ನೂ ಬಲ್ಲವರಾಗಿದ್ದರು ; ಅವರ ಬಹಳ ಹತ್ತಿ 
ರದ ಮಿತ್ರರಾಗಿದ್ದರು. ಮೊದಲನೆಯ ದಿವಾನರಾದ ಸಿ. ರಂಗಾಚಾಯ್ಡು ಅವರ ಗುರು. 
ಎರಡನೆಯ ದಿವಾನರಾದ ಕೆ . ಶೇಷಾದ್ರಿ ಅಯ್ಯರ್ ಅವರು ರಾಜಕೀಯ ವಿರೋಧಿ 
ಹಾಗೂ ಮಿತ್ರರು. ಮೂರನೆಯ ದಿವಾನರಾದ ಪಿ . ರ್ಎ , ಕೃಷ್ಣಮೂರ್ತಿ ಅವರು ಪರಮ 
ಮಿತ್ರರು. ನಾಲ್ಕನೆಯ ದಿವಾನರಾದ ವಿ. ಪಿ. ಮಾಧವರಾಯರು ಕೂಡ ದಿರ್ವಾ 
ರಂಗಾಚಾಯ್ಡು ರವರ ಶಿಷ್ಯರೇ ; ಆದರೂ ವೆಂಕಟಕೃಷ್ಣಯ್ಯನವರಿಗೂ ಮಾಧವರಾಯ 
ರಿಗೂ ರಾಜಕೀಯ ಕುಸ್ತಿಗಳು ಆಗುತ್ತಲೇ ಇದ್ದವು. ಐದನೆಯ ದಿವಾನರಾದ ಆನಂದ 
ರಾಯರೂ ಅವರ ಮಿತ್ರರು. ಏಳನೆಯ ದಿವಾನರಾದ ವಿಶ್ವೇಶ್ವರಯ್ಯನವರು ವೆಂಕಟ 
ಕೃಷ್ಣಯ್ಯನವರನ್ನು ಭೀಷ್ಮನಂತೆ ಗೌರವಿಸುತ್ತಿದ್ದರು. ಎಂಟನೆಯ ದಿವಾನರಾದ ಎಂ . 
ಕಾಂತರಾಜೇ ಅರಸಿನವರಿಗೂ ಇವರಿಗೂ ಭಿನ್ನಾಭಿಪ್ರಾಯವಿದ್ದರೂ , ಪರಸ್ಪರ ಗೌರವ 
ವಿತ್ತು . ಒಂಬತ್ತನೆಯ ದಿವಾನರಾದ ಎ . ಆರ್ . ಬ್ಯಾನರ್ಜಿಯವರು ಅವರನ್ನು ಗೌರವ 
ಸನ್ಮಾನ್ಯರಂತೆ ಕಾಣುತ್ತಿದ್ದರು. ಹತ್ತನೆಯ ದಿವಾನರಾದ ಮಿರ್ಜಾ ಎಂ . ಇಸ್ಮಾಯಿಲ 
ರನ್ನು ವೆಂಕಟಕೃಷ್ಣಯ್ಯನವರು ಬಾಲ್ಯದಿಂದಲೂ ಬಲ್ಲರು. ಆದ್ದರಿಂದ ಶಿಷ್ಯರಿಗೆ ಬುದ್ಧಿ 
ವಾದ ಹೇಳುವಂತೆ ನೀತಿಬೋಧೆ ಮಾಡುತ್ತಿದ್ದರು. ಹೀಗೆ ವೆಂಕಟಕೃಷ್ಣಯ್ಯನವರು 
ಹತ್ತು ದಿವಾನರನ್ನು ನೋಡಿ, ಅವರ ವ್ಯವಹಾರಗಳನ್ನೆಲ್ಲಾ ಚೆನ್ನಾಗಿ ಪರಿಶೀಲಿಸಿದವರು . 

ಅವರು ವಿದ್ಯಾರ್ಥಿಗಳಿಗಾಗಿ ಬರೆದು ಪ್ರಕಟಿಸಿದ ಅನೇಕ ಗ್ರಂಥಗಳ ಪೈಕಿ, ಚೋರ 
ಗ್ರಹಣ ತಂತ್ರ , ವಿದ್ಯಾರ್ಥಿಕರಭೂಷಣ , ಬೂಕರ್ ಟಿ. ವಾಷಿಂಗ್ ರ್ಟ , ಟೆಲೆಮಾಕಸ್ಸನ 
ಸಾಹಸ ಕೃತ್ಯಗಳು, ಪರಂತಪ ವಿಜಯ ಇವು ಅನೇಕ ಗ್ರಂಥಾಲಯಗಳಲ್ಲಿಯೂ , ಮನೆ 
ಗಳಲ್ಲಿಯೂ ಇರುವುವು. 


ಎಂ . ವೆಂಕಟಕೃಷ್ಣಯ್ಯ 
ಆಗಿನಿಂದ ಈಗಿನವರೆಗೂ ಅಂತಹ ಮಹನೀಯರು ಮೈಸೂರಿನಲ್ಲಿ ಪುನಃ ಹುಟ್ಟ 
ಲಿಲ್ಲ ಎಂದು ತಿಳಿದವರು ಹೇಳುತ್ತಾರೆ. ಅವರನ್ನು ಮಾರಿದ ಉಪಾಧ್ಯಾಯರಿರಬಹುದು, 
ಶಾಸನ ಸಭಾ ಸದಸ್ಯರಿರಬಹುದು, ಪತ್ರಿಕಾಕರ್ತರಿರಬಹುದು, ಸಾರ್ವಜನಿಕ ಮುಖಂಡ 
ರಿರಬಹುದು, ಗ್ರಂಥಕರ್ತರಿರಬಹುದು, ಪರೋಪಕಾರಿಗಳಿರಬಹುದು ; ಆದರೆ ಈ ಎಲ್ಲ 
ವ್ಯಕ್ತಿಗಳನ್ನೂ ವ್ಯವಹಾರಗಳನ್ನೂ ತನ್ನ ಒಬ್ಬರಲ್ಲಿಯೇ ಹುದುಗಿಸಿಕೊಂಡು, ಅಷ್ಟು 
ದೀರ್ಘಕಾಲ ಯಶಸ್ವಿಯಾಗಿ ಅವನ್ನು ನಡೆಸಿದ ಮಹಾಪುರುಷರು ವೆಂಕಟಕೃಷ್ಣಯ್ಯ 
ನವರನ್ನು ಬಿಟ್ಟರೆ ಮತ್ತೊಬ್ಬರಿಲ್ಲ. ಅವರು ಹುಟ್ಟಿದಾಗ ಬಡವರು, ಬೆಳೆದಾಗ ಬಡವರು, 
ಅಂತ್ಯ ಕಾಲದಲ್ಲಿಯೂ ಬಡವರು ; ಐಶ್ವರ್ಯ ಹಾಗೂ ಅಧಿಕಾರಗಳ ಸಂಪಾದನೆ ಅವರ 
ಜೀವನದ ಗುರಿಯಾಗಿರಲಿಲ್ಲ. ಅನ್ಯಾಯವನ್ನು ಧೈರ್ಯವಾಗಿ ಪ್ರತಿಭಟಿಸಿ ಬಡವರಿಗೂ 
ಬಲ್ಲಿದರಿಗೂ ನ್ಯಾಯವನ್ನು ದೊರಕಿಸುವುದಕ್ಕಾಗಿ ಅವರು ಪ್ರಬಲರೊಡನೆಯೂ ಅಧಿ 
ಕಾರಿಗಳೊಡನೆಯೂ ಧೈರ್ಯವಾಗಿ ಕಾದಾಡಿದರು. ಅಧಿಕಾರಿಗಳ ಬೆದರಿಕೆಗಳಿಗೂ 
ಶಿಕ್ಷೆಗಳಿಗೂ ಅವರು ಅಂಜುತ್ತಿರಲಿಲ್ಲ. ಲೇಖನಿಯೇ ಅವರ ಆಯುಧ ; ಭಾಷಣವೇ 
ಅವರ ಶಕ್ತಿ ; ಪತ್ರಿಕೆಗಳು , ಸಾರ್ವಜನಿಕ ವೇದಿಕೆ, ಅಸೆಂಬ್ಲಿ ಮತ್ತು ನ್ಯಾಯ ವಿಧಾ 
ಯಕ ಸಭೆಯೇ ಅವರ ಕಾರ್ಯಕ್ಷೇತ್ರ . ಎಷ್ಟೋ ಜನರಿಗೆ ಉಪಕಾರ ಮಾಡಿದಾಗ್ಯೂ 
ಯಾರಿಂದಲೂ ಯಾವ ಕಾಲದಲ್ಲಿಯೂ ಪ್ರತ್ಯುಪಕಾರವನ್ನು ಅವರು ನಿರೀಕ್ಷಿಸುತ್ತಿರ 
ಲಿಲ್ಲ. ಅನಾಥರ ಬಂಧು, ಬಡವರ ಬಂಧು, ಆರ್ತರ ರಕ್ಷಕರು ಅವರು. ವಿದ್ಯಾಲಯ 
ಗಳೇ ಅವರ ದೇವರ ಗುಡಿ ; ಅನಾಥಾಲಯಗಳೇ ಅವರ ತಪೋವನ, ಬಿಡುವಿಲ್ಲದೆ 
ದುಡಿಯುವುದೇ ಅವರ ತಪಸ್ಸು , ಜನತೆಯೇ ಅವರ ಜನಾರ್ದನ. 

ವೆಂಕಟಕೃಷ್ಣಯ್ಯನವರು ಎಲ್ಲರಂತೆಯೇ ಕುಟುಂಬಿಗಳಾಗಿದ್ದರು. ಅವರು ಅನುಭವಿಸಿ 
ದಷ್ಟು ಕೌಟುಂಬಿಕ ಕಷ್ಟ ದುಃಖಗಳನ್ನು ಯಾರೂ ಅನುಭವಿಸಿಲ್ಲ . ಒಬ್ಬರಾಗುತ್ತರೊಬ್ಬ 
ರಂತೆ ಇಬ್ಬರು ಪತ್ನಿ ತೀರಿಹೋದರು. ಬಹಳ ಬುದ್ಧಿವಂತನಾಗಿ ವಿದ್ಯಾವಂತನಾಗಿ 
ಕಾಲೇಜ್ ಪ್ರಾಧ್ಯಾಪಕನಾಗಿದ್ದ ಹಿರಿಯ ಮಗನಿಗೆ ಬುದ್ಧಿ ಭ್ರಮಣೆಯಾಯಿತು; ಕಡೆ 
ಯವರೆಗೂ ಆತನಿಗೆ ಖಾಯಿಲೆ ವಾಸಿಯಾಗಲಿಲ್ಲ. ವಿಶ್ರಾಂತಿಯಿಂದಿರುವ ವೃದ್ಧಾಪ್ಯದಲ್ಲಿ 
ಹಿರಿಯ ಮಗನ ಸಂಸಾರವನ್ನು ಪೋಷಿಸಿಕೊಂಡು ಬರುವ ಜವಾಬ್ದಾರಿ ವೆಂಕಟಕೃಷ್ಣಯ್ಯ 
ನವರಿಗೆ ಬಿತ್ತು : ಅಮಲ್ದಾರಗಿರಿಗೆ ಏರಿದ್ದ ಎರಡನೆಯ ಪುತ್ರ ಆಕಸ್ಮಿಕ ಘಟನೆಗೆ ಗುರಿ 
ಯಾಗಿ ಮೃತನಾದ. ಒಳ್ಳೇ ವಿದ್ಯಾವಂತರಾದ ಹೆಣ್ಣು ಮಗಳು ಮತ್ತು ಅಳಿಯ ಚಿಕ್ಕ 
ವಯಸ್ಸಿನಲ್ಲಿಯೇ ಮೃತರಾದರು. ಇನ್ನೂ ಬಹಳ ಚಿಕ್ಕ ವಯಸ್ಸಿನ ಒಬ್ಬ ಅತ್ಯಂತ 
ಬುದ್ದಿಶಾಲಿ ಮಗ ತೀರಿಕೊಂಡ. ಮಗಳ ಇಬ್ಬರ ಗಂಡು ಮಕ್ಕಳು, ವಯಸ್ಸಿಗೆ ಬಂದ 
ವರು, ಮೃತಿ ಹೊಂದಿದರು. ತಾವೇ ಕಟ್ಟಿ ಚೆನ್ನಾಗಿ ಬಾಳಿದ ಮನೆಯಾದ “ಪದ್ಮಾ 
ಲಯ ' ವನ್ನು ಸಾಲ ತೀರಿಸಲು ವೃದ್ಧಾಪ್ಯದಲ್ಲಿ ಮಾರಬೇಕಾಯಿತು. 


VO 


ಎಂ . ವೆಂಕಟಕೃಷ್ಣಯ್ಯ 
ಸಾರ್ವಜನಿಕ ಜೀವನದ ಸಂಬಂಧವಾಗಿಯೂ ಅವರಿಗೆ ಅನೇಕ ಕಷ್ಟ ನಷ್ಟಗಳು 
ಬಂದವು. ಇವೆಲ್ಲವನ್ನೂ ಅವರು ಶಾಂತವಾಗಿ ಸಹಿಸಿದರು. ಸಂತೋಷದ ಕಾಲದಲ್ಲಿ 
ಹಿಗ್ಗದ ಮತ್ತು ದುಃಖದ ಕಾಲದಲ್ಲಿ ಕುಗ್ಗದ ವೈರಾಗ್ಯ ಜೀವನ ಅವರದು. ಸಂಸಾರಿ 
ಯಾಗಿದ್ದರೂ ಸಂನ್ಯಾಸಿಯಂತೆ ತ್ಯಾಗ ಬುದ್ದಿ ಯಿಂದ ಇಹಲೋಕ ಯಾತ್ರೆಯನ್ನು ನಡೆ 
ಸಿದರು. ರಾಜಕೀಯದಲ್ಲಿ ಅವರು ಸ್ಪೆನ್ಸರಿನ ಶಿಷ್ಯರಾಗಿದ್ದರೆಂದು ಡಾ . ಡಿ. ವಿ. ಜಿ. 
ಹೇಳಿದ್ದಾರೆ. ಸರ್ ಕೆ. ಶೇಷಾದ್ರಿ ಅಯ್ಯರ್ ಅವರು ಒಬ್ಬ ವಿದೇಶಿಯ ದೊಡ್ಡ 
ಮನುಷ್ಯರೊಡನೆ ಮಾತನಾಡುತ್ತಿದ್ದಾಗ, “ ಅಗೋ , ನೋಡಿ, ” ಎಂದು ಎದುರು 
ಮನೆ ಕಡೆ “ ಪದ್ಮಾಲಯ ' ತೋರಿಸಿ, “ಅಲ್ಲೊಬ್ಬರಿದ್ದಾರೆ : ಅವರು ಹರ್ಬಟ್್ರ 
ಸ್ಪೆನ್ಸರಿನ ಎಲ್ಲ ಗ್ರಂಥಗಳನ್ನೂ ಓದಿದ್ದಾರೆ” ಎಂದು ಹೇಳಿದ್ದರು. ವೆಂಕಟಕೃಷ್ಣಯ್ಯ 
ನವರು ಒಬ್ಬ ಸ್ವತಂತ್ರ , ತೆರೆದ ಮನಸ್ಸಿನ, ವಿಚಾರ ಶೀಲರಾಗಿದ್ದರು. ಯಾವಾ 
ಗಲೂ ಅವರು ಆಶಾಜೀವಿಯಾಗಿಯೇ ಇದ್ದರು. ನಿರಾಶೆಯೆಂಬುದು ಅವರಿಗೆ 
ಯಾವಾಗಲೂ ಇರಲಿಲ್ಲ. ಅವರದು ಸಣ್ಣ ಜೀವನವಲ್ಲ ; ದೊಡ್ಡ ಜೀವನ. ಅವರ 
ಉದಾರತೆಯೂ ಪರೋಪಕಾರ ಭಾವವೂ ಅತ್ಯಂತ ಶ್ರೀಮಂತವಾಗಿದ್ದು ವು. 


ಬಾಲ್ಯ 
ವಿದ್ಯಾಭ್ಯಾಸ 
ಕುಟುಂಬ ಜೀವನ 


ವೆಂಕಟಕೃಷ್ಣಯ್ಯನವರು ೧೮೪೪ನೇ ಆಗಸ್ಟ್ ೨೦ನೇ ತಾರೀಖು ಶ್ರಾವಣ ಬಹುಳ 
ಗೋಕುಲಾಷ್ಟಮಿ ಶುಭ ದಿನ ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲ್ಲೂಕು 
ಅಂತರಸಂತೆ ಹೋಬಳಿ ಮಗ್ಗೆ ಗ್ರಾಮದಲ್ಲಿ ಹುಟ್ಟಿದರು. ಆ ದಿವಸ ಮನೆಯಲ್ಲಿ 
ಹಬ್ಬ , ಎಲ್ಲರಿಗೂ ಆನಂದ. ತಂದೆ ಸುಬ್ಬಯ್ಯನವರಿಗೂ ತಾಯಿ ಭಾಗೀರಥಮ್ಮ 
ನವರಿಗೂ ಬಹಳ ಸಂತೋಷ, ಮಗು ಒಳ್ಳೆ ಶುಭ ದಿನದಲ್ಲಿ ಹುಟ್ಟಿದೆ; ಕೃಷ್ಣ ದೇವರ 
ಹಾಗೆ ಬೆಳೆದು ನನ್ನ ಮನೆತನಕ್ಕೆ ಯಶಸ್ಸು ತರಲಿ ಎಂದು ಇಬ್ಬರೂ ಭಗವಂತನನ್ನು 
ಪ್ರಾರ್ಥಿಸಿದರು. 
- ಮಗ್ಗೆ ಕಾವೇರೀ ಉಪನದಿಯಾದ ಕಪಿನೀ ನದಿ ತೀರದಲ್ಲಿದೆ. ಸುತ್ತಲೂ ಆನೆಗಳು 
ಸಂಚರಿಸುವ ದಟ್ಟವಾದ ಕಾಡು, ಗ್ರಾಮ ಹಳೆಯದು, ರೈತರು ವ್ಯವಸಾಯದಿಂದಲೂ 
ಸಣ್ಣ ಕೈಗಾರಿಕೆಗಳಿಂದಲೂ ಜೀವಿಸುತ್ತಿದ್ದರು. ಕೆಲವು ಬ್ರಾಹ್ಮಣ ಮನೆಗಳೂ ಇದ್ದು ವು. 
ಸುಬ್ಬಯ್ಯನವರು ತೆಲುಗರು, ಬ್ರಾಹ್ಮಣರು, ಆಗಿನ ಕಾಲದ ಸಂಪ್ರದಾಯದಂತೆ ವೇದಾ 
ಧ್ಯಯನ ಮಾಡಿ ಆಚಾರಶೀಲರಾಗಿದ್ದವರು. ಇವರಿಗೆ ಅಲ್ಪ ಸ್ವಲ್ಪ ಜಮಾನೂ ಇತ್ತು . 
ರೈತರು ಬೇಕಾದವರಾಗಿದ್ದರು. ಅವರು ಜಮಾನು ಸಾಗುವಳಿ ಮಾಡಿ ಸುಬ್ಬಯ್ಯನವರ 
ಮನೆಗೆ ದವಸವನ್ನು ತಂದು ಹಾಕುತ್ತಿದ್ದರು. ಸುಬ್ಬಯ್ಯನವರೂ ರೈತರಿಗೆ ಲಗ್ನ ಕಟ್ಟಿ 
ಕೊಡುವುದು ಮುಂತಾದ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದರು. ಆಗಿನ ಕಾಲದ 
ಪದ್ಧತಿಯಂತೆ ತಮ್ಮ ಮನೆಗೆ ಬೇಕಾದ ಸೌದೆಯನ್ನು ತಾವೇ ಒಡೆದು, ಊಟಕ್ಕೆ 
ಬೇಕಾದ ಎಲೆ, ಕಾಯಿ ಮುಂತಾದವುಗಳನ್ನು ಕಾಡಿನಿಂದ ತರುತ್ತಿದ್ದರು. 

ಅವರ ಸಂಸಾರ ತಕ್ಕ ಮಟ್ಟಿಗೆ ದೊಡ್ಡದು. ಇಬ್ಬರು ಗಂಡು ಮಕ್ಕಳು, ಇಬ್ಬರು 
ಹೆಣ್ಣು ಮಕ್ಕಳು. ಅವರ ಅಣ್ಣ ಗೋಪಾಲಯ್ಯ ಅಲ್ಲಿಯೇ ಫಾರೆಸ್ಟ್ ರೇಂಜರು. 
ಅವರದೇ ಬೇರೆ ಸಂಸಾರ. ಅವರಿಗೆ ಮಕ್ಕಳಿರಲಿಲ್ಲ. ಆಸ್ತಿಯೇನೋ ಬಹಳ, ಒಂದು 
ಲಕ್ಷ ರೂಪಾಯಿನವರೆಗೆ, ಅವರು ತಮ್ಮನನ್ನೂ , ಅತ್ತಿಗೆಯನ್ನೂ ಕೇಳಿದರು : “ ನಿಮ್ಮ 


ಎಂ . ವೆಂಕಟಕೃಷ್ಣಯ್ಯ 
ಎರಡನೇ ಮಗ ವೆಂಕಟಕೃಷ್ಣಯ್ಯನನ್ನು ನನಗೆ ದತ್ತು ಕೊಡಿ. ” ತಂದೆಗೇನೋ ಆಕ್ಷೇ 
ಪಣೆಯಿರಲಿಲ್ಲ, ತಾಯಿ ಮಾತ್ರ ಒಪ್ಪಲಿಲ್ಲ. ಈ ಸಲಹೆ ಅಲ್ಲಿಗೇ ನಿಂತು ಹೋಯಿತು. 
ಆದರೆ ಗೋಪಾಲಯ್ಯನವರಿಗೆ ಅಸಮಾಧಾನ ತಪ್ಪಲಿಲ್ಲ . ಅವರು ೧೮೬೬ರಲ್ಲಿ ಮೃತ 
ರಾದರು . 

ಸುಬ್ಬಯ್ಯ ಬಹಳ ನಿಷ್ಠರು. ಕಾಲಕ್ಕೆ ಸರಿಯಾಗಿ ಆಹೀ ಕಾದಿಗಳನ್ನು ಮುಗಿಸಿ 
ಕೊಂಡು, ದಿನಕ್ಕೆ ಎರಡು ಸಾರಿ ದೇವತಾರ್ಚನೆ ಮಾಡುತ್ತಿದ್ದರು. ದೇವತಾರ್ಚನೆ 
ಯಾದನಂತರ , ಪೂರ್ವ ಸಂಪ್ರದಾಯದಂತೆ, ಪ್ರತಿ ದಿನವೂ ವಾಲ್ಮೀಕಿ ರಾಮಾಯಣ 
ವನ್ನು ಮಡಿಯಲ್ಲಿಯೇ ಪಾರಾಯಣ ಮಾಡುತ್ತಿದ್ದರು. ಬಹಳ ಭಕ್ತಿಯಿಂದ ಪಾರಾ 
ಯುಣ ಮಾಡುತ್ತಿದ್ದುದರಿಂದ ಆನಂದಬಾಷ್ಪ ಇವರ ಕಣ್ಣಿನಿಂದ ಧಾರೆ ಧಾರೆಯಾಗಿ 
ಸುರಿಯುತ್ತಿತ್ತು . ಅದನ್ನು ಸಣ್ಣ ಪಂಚೆಯಿಂದ ಆಗಾಗ ಒರೆಸಿಕೊಳ್ಳುತ್ತಿದ್ದರು. 
ಪಾರಾಯಣ ಮುಗಿಯುವ ಹೊತ್ತಿಗೆ ಎರಡು ಸಣ್ಣ ಪಂಚೆಗಳು ಆನಂದಬಾಷ್ಪದಿಂದ 
ಒದ್ದೆ ಯಾಗುತ್ತಿದ್ದು ವು. . 
- ವೆಂಕಟಕೃಷ್ಣಯ್ಯನವರು ತಾವೇ ಬರೆದಿರುವ ತಮ್ಮ ಜೀವನಚರಿತ್ರೆಯ ಪ್ರಾರಂಭ 
ಭಾಗದಲ್ಲಿ ಹೀಗೆ ಹೇಳಿದ್ದಾರೆ : “ ಅವರು ಪಾರಾಯಣ ಮಾಡುವಾಗ ಎರಡು ಪಂಚೆ 
ಗಳನ್ನು ಸಮಾಜದಲ್ಲಿ ಇಟ್ಟು ಕೊಂಡು, ಪಾರಾಯಣ ಮಾಡುತ್ತಾ , ಕಣ್ಣೀರುಗಳನ್ನು 
ಒರೆಸಿಕೊಳ್ಳುತ್ತಿದ್ದರು. ಪಾರಾಯಣ ಮುಗಿದು 'ಸ್ವಸ್ತಿ ಪ್ರಜಾಭ್ಯ : ಪರಿಪಾಲ 
ಯಂತಾಂ' ಎಂಬುದನ್ನು ಹೇಳುವಾಗ್ಗೆ , ಎರಡು ಪಂಚೆಗಳು ಅವರ ಕಣ್ಣೀರುಗಳಿಂದ 
ಒದ್ದೆ ಯಾಗುತ್ತಿದ್ದು ವು.” 
- ಸುಬ್ಬಯ್ಯ ತಮ್ಮ ಮಕ್ಕಳಿಗೆ ಸಂಸ್ಕೃತ, ತೆಲುಗು ಮತ್ತು ಕನ್ನಡವನ್ನು ಹೇಳಿ 
ಕೊಡುತ್ತಿದ್ದರು ; ಉಪಯುಕ್ತವಾದ ಪದ್ಯಗಳನ್ನು ಗಟ್ಟಿ ಮಾಡಿಸುತ್ತಿದ್ದರು. ಈ ಪೈಕಿ 
ಸುಮತಿ ಶತಕದೊ೦ದು ಪದ್ಯ , ಅದು ಈ ರೀತಿಯಿದೆ: 
+ “ಎಪ್ಪ ಟಿಕೆಯ್ಯದಿಪ್ರಸ್ತುತ| 
- ಮಪ್ಪಟಕಾಮಾ ಲಾಟಿಯನ್ನ ಲ ಮನಮುಲ | . 

! 
ನೊಪ್ಪಿಂಚಕ ತಾನೊಪ್ಪಕ 
- ತಪ್ಪಿ೦ಚಕ ತಿರುಗುವಾಡು ಧನ್ಯುಡು ಸುಮತಿ|| 

( ಯಾರನ್ನೂ ನೋಯಿಸಬಾರದು . ತಾನೂ ನೊಂದುಕೊಳ್ಳಬಾರದು. ಯಾರು ಹೀಗೆ 
ಇರಬಲ್ಲರೋ ಅವರೇ ಧನ್ಯರು.) 

ತಾಯಿ ಭಾಗೀರಥಮ್ಮ ಕೂಡಶ್ರೇಷ್ಠ ವೈದಿಕ ಮನೆತನದವರು, ಅಷ್ಟಪದಿ ರಾಮ 
ಶಾಸ್ತ್ರಿ ಎಂಬುವರು ಅವರ ತಂದೆ, ತಾಯಿ ಪೂರ್ವ ಸಂಪ್ರದಾಯವನ್ನು ಬಿಡದೆ ತಮ್ಮ 
ಸತಿಗೆ ಅನುಕೂಲವಾಗಿದ್ದು ಕೊಂಡು ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರ ನಡೆಸುತ್ತಿ 


ಎಂ . ವೆಂಕಟಕೃಷ್ಣಯ್ಯ 
ದ್ದರು. ತಮ್ಮ ಮಕ್ಕಳಿಗೆರಾಮಾಯಣ, ಭಾರತ, ಭಾಗವತ ಮುಂತಾದವುಗಳಿಂದ ಕತೆ 
ಗಳನ್ನು ಹೇಳುತ್ತಿದ್ದರು. 
* ಅದೇ ಊರಿನಲ್ಲಿ ಆಗ ಅರುಣಾಚಲ ಶಾಸ್ತ್ರಿಗಳೆಂಬ ೯೦ ವರ್ಷ ವಯಸ್ಸಿನ ಒಬ್ಬ 
ಪಂಡಿತರಿದ್ದರು. ಅವರು ಅನೇಕ ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದರು. ಸಂಸ್ಕೃತದಲ್ಲಿ 
ಅವರ ಪಾಂಡಿತ್ಯ ಅಗಾಧ. ಅವರು ಪ್ರತಿ ಸಂಧ್ಯಾ ಕಾಲ ಆ ಊರಿನ ಜನರಿಗೆ ಪುರಾಣ 
ಪುಣ್ಯ ಕಥೆಗಳನ್ನು ಶ್ರವಣ ಮಾಡಿಸುತ್ತಿದ್ದರು. ಸುಬ್ಬಯ್ಯನವರೂ ಅವರ ಮಕ್ಕಳೂ 
ಅರುಣಾಚಲ ಶಾಸ್ತ್ರಿಯವರ ಪ್ರವಚನಗಳಿಗೆ ತಪ್ಪದೆ ಹೋಗುತ್ತಿದ್ದರು. ಬಾಲಕನಾದ 
ವೆಂಕಟಕೃಷ್ಣಯ್ಯನ ಮನಸ್ಸಿನ ಮೇಲೆ ಅರುಣಾಚಲ ಶಾಸ್ತ್ರಿಯವರ ಪ್ರವಚನಗಳು 
ಬಹಳ ಪ್ರಭಾವ ಉಂಟುಮಾಡಿದವು. ಶಾಸ್ತ್ರಿಯವರು ಕೂಡ ಬಾಲಕನ ಪ್ರಶ್ನೆ ಗಳಿ 
ಗೆಲ್ಲಾ ಉತ್ತರ ಹೇಳುತ್ತಾ , ಅವನಲ್ಲಿ ಬಹಳ ಪ್ರೀತಿಯಿಟ್ಟಿದ್ದರು. ಆ ಹುಡುಗನು 
ಮುಂದೆ ಬಹಳ ಪ್ರವರ್ಧಮಾನಸ್ಥಿತಿಗೆ ಬರುವನೆಂದು ಶಾಸ್ತ್ರಿಯವರು ತಂದೆ ತಾಯಿ 
ಗಳಿಗೆ ಹೇಳುತ್ತಿದ್ದರು. 
- ಬಾಲಕ ವೆಂಕಟಕೃಷ್ಣಯ್ಯ ಕೂಡ ಆ ಗ್ರಾಮದ ಬಾಲಕರನ್ನು ಸೇರಿಸಿಕೊಂಡು ಆಟ 
ವಾಡುವುದು, ಕಥೆ ಹೇಳುವುದು, ಮುಂತಾದ ಬಾಲಕ್ರೀಡೆಗಳಲ್ಲಿ ನಿರತನಾಗಿದ್ದನು. 
ಆ ಚಿಕ್ಕ ವಯಸ್ಸಿನಲ್ಲಿಯೂ ಅವನು ಸುಮ್ಮನೆ ಕಾಲಹರಣ ಮಾಡುತ್ತಿರಲಿಲ್ಲ ; ಮನೆ 
ಯಲ್ಲಿ ಉಪಯುಕ್ತವಾದ ಸಹಾಯ ಕೆಲಸಗಳನ್ನು ಮಾಡುತ್ತಿದ್ದನು. 
- ಭಾಗೀರಥಮ್ಮ ತಮ್ಮ ಯಜಮಾನರನ್ನು ಮೈಸೂರು ನಗರಕ್ಕೆ ಹೋಗೋಣ; 
ಅಲ್ಲಿ ಸಂಸಾರ ಮಾಡೋಣ; ಹುಡುಗರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ' 
ಎಂದು ಆಗಾಗ್ಗೆ ಹೇಳುತ್ತಲೇ ಇದ್ದರು. ಯಜಮಾನರು “ ಆಗಲಿ ಹೋಗೋಣ” 
ಎಂದು ಉತ್ತರ ಹೇಳುತ್ತಲೇ ಇದ್ದರು. ವೆಂಕಟಕೃಷ್ಣಯ್ಯನಿಗೂ ಹತ್ತು ವರ್ಷವಾ 
ಯಿತು. ಇಷ್ಟರಲ್ಲಿ, ೧೮೫೪ರಲ್ಲಿ, ಸುಬ್ಬಯ್ಯನವರು ದೈವಾಧೀನರಾದರು. 


ಸಂಸಾರಕ್ಕೆ ಬಹಳ ಕಷ್ಟ ಒದಗಿತು. ಹುಡುಗರೆಲ್ಲಾ ಇನ್ನೂ ಚಿಕ್ಕವರು , 
ಈ ಸಮಯದಲ್ಲಿ ತಾಯಿ ಭಾಗೀರಥಮ್ಮ ಧೈರ್ಯಗೆಡದೆ ನಾಲ್ಕು ಮಕ್ಕಳನ್ನೂ 
ಕರೆದುಕೊಂಡು ಮೈಸೂರು ನಗರಕ್ಕೆ ಹೋಗಲು ನಿರ್ಧರಿಸಿದರು. ಅವರ ನಿರ್ಧಾರವೇ 
ನಿರ್ಧಾರ ! ಮಕ್ಕಳೊಡನೆ ಮೈಸೂರು ನಗರಕ್ಕೆ ಬಂದೇ ಬಿಟ್ಟರು. 

ಮೈಸೂರು ನಗರ ದೊಡ್ಡ ಊರು. “ ಕೆಟ್ಟು ಪಟ್ಟಣ ಸೇರು” ಎಂಬ ಗಾದೆಯೇನೋ 
ಕನ್ನಡದಲ್ಲಿದೆ. ಈ ದೊಡ್ಡ ಊರಿನಲ್ಲಿ ಅವರಿಗೆ ಯಾರು ದಿಕ್ಕು ? ಆಗ ಮುನ್ನುಡಿ 
ಕೃಷ್ಣರಾಜ ಒಡೆಯರ ಕಾಲ. ಮಹಾರಾಜರು ರಾಜ್ಯಾಧಿಕಾರ ಕಳೆದುಕೊಂಡು ಕೊರಗಿ 
ನಲ್ಲಿದ್ದರು. ಬ್ರಿಟಿಷ್ ಕಮಿಷನರು ರಾಜ್ಯಾಧಿಕಾರ ನಡೆಸುತ್ತಿದ್ದರು. ಆದರೂ ಕೃಷ್ಣ 


ಎಂ . ವೆಂಕಟಕೃಷ್ಣಯ್ಯ | 
ರಾಜ ಒಡೆಯರು ಧರ್ಮ ಪ್ರಭು ; ಅವರ ಅರಮನೆ ಮೈಸೂರು ನಗರದಲ್ಲಿ ಅನೇಕ 
ಸಂಸಾರಗಳಿಗೆ ಆಶ್ರಯ ಕೊಡುತ್ತಿತ್ತು . ಈ ಪೈಕಿ ಭಾಗವತ ಸುಬ್ಬರಾಯರೆಂಬೊಬ್ಬ 
ಪುಣ್ಯಾತ್ಮರು ಅರಮನೆಯ ಕೆಲಸದಲ್ಲಿದ್ದರು. ಇವರದು ಒಂದು ಭಾರಿ ಲಾಯ ; ಈಗ 
ಚಾಮರಾಜ ಒಡೆಯರ ಪ್ರತಿಮೆ ಇರುವ ಪ್ರದೇಶದಲ್ಲಿತ್ತು . ಅದು ಸಂಸಾರ ಮಾಡುವ 
ಜನರ ಒಂದು ಅಗ್ರಹಾರ , ಅದಕ್ಕೆ ಸೌದೇಕೊಪ್ಪಲು ಎಂದೂ ಹೆಸರು. ಸುಬ್ಬರಾಯರು 
ಬಹಳ ದಯಾಳು, ಅವರು ತಮ್ಮ ಲಾಯದ ಹಿಂಭಾಗದ ಒಂದು ಚಿಕ್ಕ ಮನೆಯನ್ನು 
ಭಾಗೀರಥಮ್ಮನಿಗೆ ವಾಸಕ್ಕೆ ಕೊಟ್ಟರು. ಇದಲು ಒಂದು ಗೂಡು ಸಿಕ್ಕಿತಲ್ಲಾ ಎಂದು. 
ಭಾಗೀರಥಮ್ಮ ದೇವರಿಗೆ ಕೃತಜ್ಞತೆ ಅರ್ಪಿಸಿ ಆ ಮನೆಯಲ್ಲಿ ನಾಲ್ಕು ಮಕ್ಕಳೊಡನೆ 
ವಾಸಮಾಡತೊಡಗಿದರು. 

ವಾಸಕ್ಕೆ ಮನೆಯೇನೋ ದೊರೆಯಿತು ; ಜೀವನ ಹೇಗೆ ? ಭಾಗೀರಥಮ್ಮನೂ ಅವರ 
ಇಬ್ಬರು ಹೆಣ್ಣು ಮಕ್ಕಳೂ ಅಲ್ಲಿ ಇಲ್ಲಿ ಅವರಿವರ ಮನೆಗಳಲ್ಲಿ ಕೆಲಸವನ್ನು ಮಾಡುತ್ತಾ 
ಬಂದದ್ದರಲ್ಲಿ ಜೀವನ ತಳ್ಳಬೇಕಾಯಿತು. ಆಗ ಮೈಸೂರು ನಗರದಲ್ಲಿ ಕುಡಿಯುವ 
ನೀರಿಗೆ ತಾಪತ್ರಯ ; ಇನ್ನೂ ಕೊಳಾಯಿ ನೀರು ಬಂದಿರಲಿಲ್ಲ. ಕಾರಂಜಿ ಕೆರೆಗೆ ಹೋಗಿ 
ಕೊಡದಲ್ಲಿ ನೀರು ತರಬೇಕಾಗಿತ್ತು . ಭಾಗೀರಥಮ್ಮನ ಇಬ್ಬರು ಹೆಣ್ಣು ಮಕ್ಕಳೂ ದಿನಂ 
ಪ್ರತಿ ಕಾರಂಜಿ ಕೆರೆಗೆ ಹೋಗಿ, ಕೊಡಗಳಲ್ಲಿ ನೀರು ಹೊತ್ತುಕೊಂಡು ತಂದು, ಕೆಲವು 
ಅನುಕೂಲಸ್ಥರ ಮನೆಗೆ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದ್ದರು. ಒಂದು 
ಕೊಡಕ್ಕೆ ಒಂದು ಕಾಸು ( ಅರ್ಧ ಮೈಸ) , ಕೆಲವು ಸಾರಿ ಮೂರುಕಾಸು. 
- ವೆಂಕಟಕೃಷ್ಣಯ್ಯನಿಗೆ ಮೈಸೂರಿಗೆ ಬಂದಾಗ ೧೦ ವರ್ಷ. ಇನ್ನೂ ಉಪನಯನ 
ವಾಗಿರಲಿಲ್ಲ. ಭಾಗವತ ಸುಬ್ಬರಾಯರು ಅವನಿಗೆ ಧರ್ಮೋಪನಯನ ಮಾಡಿಸಿದರು. 
ಕೆಲವು ದಿವಸ ತನಗೆ ಬಂದ ಮಂತ್ರಗಳಿಂದ ಅಲ್ಲಲ್ಲಿ ದೇವರ ಪೂಜೆ ಮಾಡುವುದು , 
ವ್ರತಗಳನ್ನು ಮಾಡಿಸುವುದು, ಲಗ್ನ ಕಟ್ಟಿಕೊಡುವುದು, ಈ ರೀತಿಯಾಗಿ ಅಲ್ಪ ಸ್ವಲ್ಪ 
ಸಂಪಾದನೆ ಮಾಡಿದ್ದಾಯಿತು. ಆದರೆ , ಜೀವನೋಪಾಯಕ್ಕೆ ಸರಿಯಾದ ವಿದ್ಯೆಯನ್ನು 
ಸಂಪಾದಿಸಬೇಕೆಂದು ಮನಸ್ಸಿಗೆ ಬಂದಿತು ; ಇಂಗ್ಲಿಷು ಕಲಿಯಬೇಕೆಂಬ ಆಸೆ ಬಂದಿತು. 
ಆದರೆ ಈ ಆಸೆ ಈಡೇರುವುದು ಹೇಗೆ? ಯಾರನ್ನು ಕೇಳಬೇಕು ? ಏನು ಮಾಡಬೇಕು ? 
ಒಂದು ದಿವಸ ಭಾಗವತ ಸುಬ್ಬರಾಯರ ಮುಂದೆ ವೆಂಕಟಕೃಷ್ಣಯ್ಯ ಕೈ ಮುಗಿದು, 
ಸುಮ್ಮನೆ ನಿಂತ, ಸುಬ್ಬರಾಯರಿಗೆ ಈ ಹುಡುಗನ ಮೇಲೆ ಕರುಣೆ ಬಂದು, “ ಏನು 
ಬೇಕಪ್ಪಾ , ನಿನಗೆ ? ” ಎಂದು ಕೇಳಿದರು, “ ನನಗೆ ವಿದ್ಯಾ ದಾನ ಮಾಡಬೇಕು, ನನಗಿ 
ನೇನೂ ಬೇಡ ” ಎಂದು ಹುಡುಗ ನವನಾಗಿ ಹೇಳಿದ. ಅವನ ಕಣ್ಣಿನಲ್ಲಿ ನೀರು 
ಬಂತು. ಅಳಲು ಆರಂಭಿಸಿದ. “ ನನಗೆ ನೀವೇ ತಂದೆ, ನಾನು ಅನಾಥ ” ಎಂದ. ಸುಬ್ಬ 
ರಾಯರು ಹುಡುಗನ ಕಣ್ಣೀರು ಒರಸಿ, “ ಅಳಬೇಡಪ್ಪ , ನಾನು ನಿನಗೆ ವಿದ್ಯೆಗೆ ಏರ್ಪಾಡು 


ಎಂ . ವೆಂಕಟಕೃಷ್ಣಯ್ಯ 
ಮಾಡುತ್ತೇನೆ” ಎಂದು ಹೇಳಿ, ಮರುದಿವಸವೇ ಅವನನ್ನು ಮಹಾರಾಜರು ಆಗತಾನೇ 
ಸ್ಥಾಪಿಸಿದ್ದ “ರಾಜಾ ಫ್ರೀ ಸ್ಕೂಲ್” ಎಂಬ ಆಂಗ್ಲೋ - ವರ್ನಾಕ್ಯುಲರ್ ಸ್ಕೂಲಿಗೆ ಸೇರಿ 
ಸಿದರು. ಆಗ ವೆಂಕಟಕೃಷ್ಣಯ್ಯನಿಗೆ ೧೪ ವಯಸ್ಸು, ಆ ಸ್ಕೂಲಿನಲ್ಲಿ ಇನ್ನೂ ಚಿಕ್ಕ 
ಹುಡುಗರಿದ್ದರು, ಇವನಿಗಿಂತ ವಯಸ್ಸಿನಲ್ಲಿ ಬಹಳ ಚಿಕ್ಕವರು. ವೆಂಕಟಕೃಷ್ಣಯ್ಯಗೆ 
ಮೊದಲು ನಾಚಿಕೆಯಾಯಿತು. ಆದರೆ , ಕ್ರಮೇಣ ಅವರೆಲ್ಲರ ಸ್ನೇಹ ಮಾಡಿಕೊಂಡು, 
ಅವರ ಪ್ರೀತಿ ಗಳಿಸಿಕೊಂಡು, ಬೇಗ ಬೇಗ ವಿದ್ಯೆ ಕಲಿತ. ತನ್ನ ಒಡನಾಡಿಗಳಿಗೇ ಪಾಠ 
ಹೇಳಿಕೊಡಲಾರಂಭಿಸಿದ. ಈ ಸ್ಕೂಲಿನ ಮುಖ್ಯೋಪಾಧ್ಯಾಯರಾದ ಹಾರ್ಡಿ ಎಂಬು 
ವರು ವಿದ್ಯಾರ್ಥಿಯಾದ ವೆಂಕಟಕೃಷ್ಣಯ್ಯನಲ್ಲಿ ಬಹಳ ವಾತ್ಸಲ್ಯದಿಂದ್ದರು. ಇನ್ನಿಂಗ್ 
ಮತ್ತು ಜೋಸಯ ಹರ್ಡ್ನ ಎಂಬ ಉಪಾಧ್ಯಾಯರೂ ಯುವಕನ ಮನಸ್ಸಿನಮೇಲೆ 
ಬಹಳ ಪರಿಣಾಮ ಉಂಟು ಮಾಡಿದರು. 

ಮೂರು ವರ್ಷಗಳಾದ ಮೇಲೆ ಮೆಟ್ರಿಕ್ಯುಲೇರ್ಷ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು 
ತಯಾರು ಮಾಡುವ ಸ್ಕೂಲಾದ ವೆಸ್ಲಿ ರ್ಯ ಮಿರ್ಷ ಸ್ಕೂಲಿಗೆ ಸೇರಿದ. ಇಲ್ಲಿ ಕಷ್ಟ 
ಪಟ್ಟು ವ್ಯಾಸಂಗ ಮಾಡಿದ. . 

ಇದು ಎರ್ಷಸ್ಕೂಲ್ ಆದ್ದರಿಂದ ಕ್ರಿಸ್ತಮತದ ಪವಿತ್ರ ಗ್ರಂಥ ಬೈಬಲ್ ಮುಂತಾ 
ದವುಗಳನ್ನು ಹೇಳಿಕೊಡುತ್ತಿದ್ದರು. ಹೀಗೆಯೇ ಪಾಠ ಹೇಳುವಾಗ ಹಿಂದೂ ಮತ 
ನನ್ನು ನಿಂದಿಸುತ್ತಿದ್ದರು. ವಾಗ್ವಾದಗಳಾಗುತ್ತಿ ದ್ದು ವು. 


ವೆಂಕಟಕೃಷ್ಣಯ್ಯ ಪಠ್ಯ ಪುಸ್ತಕಗಳನ್ನು ಮಾತ್ರವೇ ಅಲ್ಲದೆ, ಮತ, ವಿಜ್ಞಾನ, 
ತತ್ವಶಾಸ್ತ್ರ , ಇವುಗಳ ಬಗ್ಗೆ ಆಂಗ್ಲ ಪುಸ್ತಕಗಳನ್ನು ಓದಿ ವಿಚಾರ ಮಥನ ಮಾಡು 
ತಿದ್ದ. ಹರ್ಬಟ್್ರ ಸ್ಪೆನ್ಸರ್ , ಹಕ್ಕಿ , ರ್ಟಡಾಲ್ , ಬೇರ್ಕ, ಮುಂತಾದವರ ಗ್ರಂಥ 
ಗಳನ್ನೆಲ್ಲಾ ಓದಿದ. ಇವುಗಳ ಪೈಕಿ ಹರ್ಬಟ್್ರ ಸ್ಪೆನ್ಸರಿನ ಗ್ರಂಥಗಳು ಬಹಳ ಪ್ರಿಯ 
ವಾದವು. ಅವುಗಳನ್ನು ಪುನಃ ಪುನಃ ಓದಿ ತನ್ನ ಶಕ್ತಿಯನ್ನು ಹದಗೊಳಿಸಿಕೊಂಡ. 

ಇದೇ ಕಾಲದಲ್ಲಿ ಮನಸ್ಸಿನಲ್ಲಿ ಮನೆಮಾಡಿಕೊಂಡಿದ್ದ ಅನೇಕ ಮೂಢನಂಬಿಕೆಗಳು 
ಮಾಯವಾದವು. ಮತಗಳ ವಿಷಯವಾಗಿ ಸ್ವತಂತ್ರವಾಗಿ ವಿಚಾರ ಮಾಡುತ್ತ 
ಬಂದನು. ಕ್ರಿಸ್ತಮತದಲ್ಲಿರುವ ಮೂಢನಂಬಿಕೆಗಳನ್ನು ಕ್ರಿಸ್ತ ಪಾದ್ರಿಗಳಿಗೆ ತೋರಿ 
ಸುತ್ತ ಬಂದನು. ಹಿಂದೂ ಮತದ ಹಾಗೂ ವೇದಾಂತದ ಮೇಲೆಯನ್ನು ತಿಳಿಯಬೇ 
ಕೆಂದು ಅವರಿಗೆ ಬೋಧಿಸಿದನು. ಆಗ ಮೈಸೂರಿನಲ್ಲಿ ಪಾಂಡಿಚೆರಿ ತಾತ' ಎಂಬುವ 
ರೊಬ್ಬರಿದ್ದರು. ಅವರ ಬಳಿ ಒಂದು ದೊಡ್ಡ ಗ್ರಂಥ ಸಂಗ್ರಹವಿತ್ತು . ವೆಂಕಟಕೃಷ್ಣಯ್ಯ 
ಅವರ ಸ್ನೇಹ ಮಾಡಿಕೊಂಡು, ಅವರಲ್ಲಿದ್ದ ಪುಸ್ತಕಗಳನ್ನೆಲ್ಲಾ ಓದಿದ, ಗ್ರಂಥ ಪಠನ 
ವೆಂದರೆ ಬಹಳ ಇಷ್ಟ ; ನೂರಾರು ಗ್ರಂಥಗಳನ್ನು ಚಿಕ್ಕಂದಿನಲ್ಲಿಯೇ ಓದಿಬಿಟ್ಟ ! 


ಎಂ . ವೆಂಕಟಕೃಷ್ಣಯ್ಯ 
ಈ ವೆಸ್ಲಿ ರ್ಯ ಮಿರ್ಷ ಸ್ಕೂಲಿನಲ್ಲಿ ವೆಂಕಟಕೃಷ್ಣಯ್ಯ ವಿದ್ಯಾರ್ಥಿಯಾಗಿದ್ದಾಗ, ರೆವ 
ರೆಂಡ್ ಗಳಾದ ಬ್ಯಾಂಕ್ಸ್ , ಮ್ಯಾರಿಯಟ್ , ಹಚೆನ್ , ಸೆಕ್ಸ್ , ಹರ್ಡೇ ಮುಂತಾದವರು 
ಮುಖ್ಯೋಪಾಧ್ಯಾಯರಾಗಿದ್ದರು. ಇವರೆಲ್ಲರೂ ಬಹಳ ವಿದ್ಯಾವಂತರಾಗಿದ್ದು ಬಾಲಕ 
ರಿಗೆ ಬಹಳ ಚೆನ್ನಾಗಿ ಪಾಠ ಹೇಳಿಕೊಡುತ್ತಿದ್ದರು. ಬೈಬಲ್ ಜೊತೆಗೆ ಇನ್ನೂ ಅನೇಕ 
ಧರ್ಮ ವಿಷಯಗಳನ್ನು ತಿಳಿಸುತ್ತಿದ್ದರು. ಈ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಪ್ರಶ್ನೆ 
ಕೇಳಲು ಕೂಡ ಅವಕಾಶ ಕೊಡುತ್ತಿದ್ದರು. ವೆಂಕಟಕೃಷ್ಣಯ್ಯ ಅನೇಕ ಪ್ರಶ್ನೆ ಗಳನ್ನು 
ಹಾಕುತ್ತಿದ್ದರು. ಉಪಾಧ್ಯಾಯರು ಸಂತೋಷವಾಗಿ ಉತ್ತರ ಹೇಳುತ್ತಿದ್ದರಲ್ಲದೆ 
ಇನ್ನೂ ಹೆಚ್ಚು ವಿಷಯಗಳನ್ನು ತಿಳಿಯಬೇಕಾದರೆ ಇಂಥಿಂಥ ಗ್ರಂಥಗಳನ್ನು ಓದು 
ಎಂದು ಸಲಹೆ ಕೊಡುತ್ತಿದ್ದರು. ಈ ಸಲಹೆಗಳಂತೆ ಆ ಗ್ರಂಥಗಳನ್ನು ವೆಂಕಟಕೃಷ್ಣಯ್ಯ 
ಓದಿ, ತನ್ನ ಜ್ಞಾನಭಂಡಾರವನ್ನೂ ವಿಚಾರಶಕ್ತಿಯನ್ನೂ ಬೆಳಸಿಕೊಂಡರು . | 
- ಉಪಾಧ್ಯಾಯರುಗಳ ಪೈಕಿ ಹರ್ಡ್ನರವರು ವಿದ್ಯಾರ್ಥಿಗಳಿಗೆ ನೀತಿಬೋಧೆ 
ಮಾಡುತ್ತಾ ಅಪಕಾರ ಮಾಡಿದವರಿಗೂ ಉಪಕಾರ ಮಾಡುವ ಸ್ವರ್ಣ ನೀತಿಯನ್ನು 
ನೀವು ಕಲಿಯಬೇಕು,' ಎಂದು ಪದೇ ಪದೇ ಹೇಳುತ್ತಿದ್ದರು. ಈ ಹೇಳಿಕೆ ಬಾಲಕರ 
ಮೇಲೆ ಪರಿಣಾಮ ಮಾಡಿತು. ವೆಂಕಟಕೃಷ್ಣಯ್ಯನ ಮೇಲಂತೂ ಇದರ ಪ್ರಭಾವ 
ಬಹಳ ಚೆನ್ನಾಗಿ ಆಯಿತು. 
- ಅವರು ವಿದ್ಯಾರ್ಥಿ ದೆಶೆಯಲ್ಲಿದ್ದಾಗ, ಮೈಸೂರು ನಗರದಲ್ಲಿ ಕ್ರಿಸ್ತ ಪಾದ್ರಿಗಳೂ 
ಉಪದೇಶಕರೂ ಹಿಂದೂ ಮತವನ್ನು ನಿಂದಿಸಿ ಪತ್ರಿಕೆಗಳಲ್ಲಿಯೂ ಹೊರಗಡೆಯೂ 
ಪ್ರಚಾರಮಾಡುತ್ತಿದ್ದರು. ಬೀದಿ ಬೀದಿಗಳಲ್ಲಿ ಇವರು ಉಪನ್ಯಾಸ ಮಾಡುತ್ತಿದ್ದರು. 

ಹಿಂದೂ ಮುಖಂಡರೂ , ಯುವಕರೂ , ವಿದ್ಯಾರ್ಥಿಗಳೂ ಈ ಪ್ರಚಾರಗಳನ್ನು 
ಪ್ರತಿಭಟಿಸಿ ಭಾಷಣ ಮಾಡುತ್ತಿದ್ದರು. ಈ ಪೈಕಿ ಜಯರಾಮರಾಯರೆಂಬುವರು 
ಹಿಂದೂ ಮತವನ್ನು ಸಮರ್ಥನೆ ಮಾಡಿ, ಕ್ರಿಸ್ತ ಮತದ ಕೆಲವು ಸಿದ್ಧಾಂತಗಳನ್ನು 
ಟೀಕಿಸಿ ಮೈಸೂರು ನಗರದಲ್ಲಿ ನಾನಾ ಕಡೆ ಉಪನ್ಯಾಸ ಮಾಡುತ್ತಿದ್ದರು. ಅವರು 
ಮದ್ರಾಸ್ ಪತ್ರಿಕೆಗಳಿಗೂ ಬರೆಯುತ್ತಿದ್ದರು. ಜಯರಾಮರಾಯರು ಮದ್ರಾಸ್ 
ವಿಶ್ವವಿದ್ಯಾಲಯದ ಪದವೀಧರರು . ಇವರನ್ನು ಬ್ರಿಟಿಷ್ ಸರಕಾರ ಚಾಮರಾಜ ಒಡೆಯರ 
ಬಾಲ್ಯದಲ್ಲಿ ಅವರ ವಿದ್ಯಾ ಗುರುಗಳನ್ನಾಗಿ ನೇಮಿಸಿತು. ಇವರು ಅತ್ಯಂತ ನಿಷ್ಕರು, 
ಕರ್ತವ್ಯದಲ್ಲಿ ನಿಷ್ಟುರರು. ಪಾಠಕ್ಕೆ ತಡವಾಗಿ ಬಂದರೆ, ಅಥವಾ ತನ್ನ ಮರ್ಯಾದೆಗೆ 
ಭಂಗ ಬರುವಂತೆ ಮಾತನಾಡಿದರೆ, ಚಾಮರಾಜ ಒಡೆಯರನ್ನು ಕೂಡ ಸುಮ್ಮನೆ 
ಬಿಡುತ್ತಿರಲಿಲ್ಲ ; ಅವರಿಗೂ ವಾಗ್ಧಂಡನೆ ಮಾಡುತ್ತಿದ್ದರು. ಇಂಥ ನಿಷ್ಟುರ ಮತ್ತು 
ಉದಾತ್ತ ವ್ಯಕ್ತಿಗಳನ್ನು ಕಂಡರೆ ವೆಂಕಟಕೃಷ್ಣಯ್ಯಗೆ ಸಹಜವಾಗಿ ಅತ್ಯಂತ ಗೌರವ. 
ಇವರ ಉದಾತ್ತ ಉದಾಹರಣೆಯನ್ನು ವಿದ್ಯಾರ್ಥಿಗಳ ಮುಂದೆ ಇಡುತ್ತಿದ್ದರು. 


೧೧ 


ಎಂ . ವೆಂಕಟಕೃಷ್ಣಯ್ಯ 
ವೆಂಕಟಕೃಷ್ಣಯ್ಯ ಮೆಟ್ರಿಕ್ಯುಲೇರ್ಷ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಹೊತ್ತಿಗೆ 
ಮೈಸೂರು ನಗರದ ವಿದ್ಯಾವಂತ ಯುವಕರಲ್ಲಿ ಅತ್ಯಂತ ಶ್ರೇಷ್ಠ ಎಂಬ ಖ್ಯಾತಿಯನ್ನು 
ಪಡೆದರು . ಕಾಲೇಜು ವಿದ್ಯಾರ್ಥಿಗಳಿಗೆ ಕೂಡ ಇವರನ್ನು ಕಂಡರೆ ಗುರುಮರ್ಯಾದೆ 
ಇತ್ತು . ವೆಂಕಟಕೃಷ್ಣಯ್ಯ ವಿದ್ಯಾರ್ಥಿಯಾಗಿದ್ದಾಗಲೇ ನಮ್ಮ ದೇಶದ ಆಗಿನ ಸ್ಥಿತಿಯ 
ಬಗ್ಗೆ ಬಹಳ ವಿಚಾರ ಮಾಡುತ್ತಿದ್ದರು. ಅವರಿಗೆ ಕಥೆ ಕಾದಂಬರಿಗಳನ್ನು ಓದಲು 
ಇಷ್ಟವಿರಲಿಲ್ಲ. ಗಂಭೀರವಾದ ವಿಚಾರಗಳುಳ್ಳ ಪುಸ್ತಕಗಳನ್ನು , ಅವು ಎಲ್ಲೇ ಇರಲಿ 
ಗ್ರಂಥಾಲಯದಲ್ಲಿರಲಿ, ಉಪಾಧ್ಯಾಯರ ಹತ್ತಿರವಿರಲಿ - ಅವನ್ನು ತಂದು ರಾತ್ರಿ 
ಯೆಲ್ಲಾ ಓದಿ, ಬೆಳಿಗ್ಗೆ ಹಿಂತಿರುಗಿ ಕೊಡುತ್ತಿದ್ದರು. 

ವಿದ್ಯಾರ್ಥಿ ದೆಶೆ ಮುಗಿಯುವ ಹೊತ್ತಿಗೆ ವೆಂಕಟಕೃಷ್ಣಯ್ಯನವರ ತಲೆ ದೇಶದ 
ಅನೇಕ ಗಂಭೀರ ವಿಷಯಗಳಿಂದ ತುಂಬಿತ್ತು . ಬಡತನದ ಕಾರಣ ಕಾಲೇಜಿನಲ್ಲಿ 
ವೆಂಕಟಕೃಷ್ಣಯ್ಯ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ ; ಆದರೂ 
ವೆಂಕಟಕೃಷ್ಣಯ್ಯನವರ ಲೇಖನ ಸಾಮರ್ಥ್ಯವೂ , ವಾಕ್ ಸಾಮರ್ಥ್ಯವೂ , ಜ್ಞಾನ 
ಸಂಪತ್ತೂ ಯಾವ ವಿಶ್ವವಿದ್ಯಾಲಯದ ಪದವೀಧರನಿಗಿಂತಲೂ ಕಡಿಮೆ ಇರಲಿಲ್ಲ . 


ವೆಂಕಟಕೃಷ್ಣಯ್ಯನವರಿಗೆ ಕೌಟುಂಬಿಕ ಜೀವನದಿಂದ ದೊರೆತ ಸುಖಸಂತೋಷ 
ಗಳು ಬಹಳ ಸ್ವಲ್ಪ , ಅವರ ಕೌಟುಂಬಿಕ ಜೀವನದಲ್ಲಿ ಕಷ್ಟದ ಮೇಲೆ ಕಷ್ಟ , ದುಃಖದ 
ಮೇಲೆ ದುಃಖ ಪ್ರಾಪ್ತವಾಯಿತು. ಸಾಮಾನ್ಯರಾಗಿದ್ದರೆ ಈ ದುಃಖಗಳಿಂದ ಬಹಳ 
ಸುಸ್ತಾಗಿ ಬಿಡುತ್ತಿದ್ದರು. ಅವರು ನಿಜವಾದ ವೇದಾಂತಿಗಳಂತೆ ಈ ಕಷ್ಟ ನಷ್ಟ, ದುಃಖ 
ಗಳನ್ನು ಧೈರ್ಯದಿಂದ ಸೈರಿಸಿಕೊಂಡು, ಅವುಗಳಿಗೆ ಮನಸ್ಸು ಕೊಡದೆ, ಸಾರ್ವಜನಿಕ 
ಜೀವನವನ್ನು ಸಂತತವಾಗಿ ನಡೆಸಿಕೊಂಡು ಬಂದರು . ತಮ್ಮ ಕಷ್ಟಕ್ಕೆ ಇವರ ಹೃದಯ 
ವಜ್ರಾದಪಿ ಕಠೋರ. ಇತರರ ಕಷ್ಟಕ್ಕೆ ಕುಸುಮದಂತೆ ಸುಕೋಮಲ. ಇಂತಹವರು 
ಜಗತ್ತಿನಲ್ಲಿ ಅತಿ ವಿರಳ . ಮೊದಲನೆಯ ಹೆಂಡತಿ ಸಾವಿತ್ರಮ್ಮ ೧೮೮೨ ರಲ್ಲಿಯೇ ಕಾಲ 
ನಾದರು. ಈಕೆ ಬಹಳ ಗುಣಶಾಲಿ. ಯಜಮಾನರಿಗೆ ಅನುಗುಣವಾಗಿ ಜೀವನ ನಡೆ 
ಸುತ್ತಿದ್ದರು. ದೊಡ್ಡ ಸಂಸಾರ, ಮನೆಯಲ್ಲಿ ಇಬ್ಬರು ಸಹೋದರಿಯರು ವೆಂಕಟ 
ಕೃಷ್ಣಯ್ಯನವರ ಜೊತೆಯಲ್ಲಿಯೇ ಬೆಳೆದು, ಕಷ್ಟ ನಿಷ್ಟುರಗಳಲ್ಲಿ ಕೂಡ ಇದ್ದ 
ವರು. ಇಬ್ಬರು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು. ವೆಂಕಟಕೃಷ್ಣಯ್ಯನವರಿಗೆ 
ಸಂಪಾದನೆಯೂ ಅಷ್ಟಿರಲಿಲ್ಲ. ಈ ಇಬ್ಬರು ಗಂಡು ಮಕ್ಕಳೇ ಮುಂದೆ ಸುಬ್ಬಯ್ಯ 
ಮತ್ತು ನಾರಾಯಣ ರಾವ್ ಎಂಬ ಹೆಸರಿನಿಂದ ಬೆಳೆದರು. ಈ ಹೆಣ್ಣು ಮಗಳೇ ಮುಂದೆ 
ಭಾಗೀರಥಿ ಎಂಬ ಹೆಸರಿನಿಂದ ಬೆಳೆದಳು. ಈ ಮಗಳನ್ನು ಕಂಡರೆ ವೆಂಕಟಕೃಷ್ಣಯ್ಯ 
ನವರಿಗೆ ಪಂಚಪ್ರಾಣ. 


೧೨ 

ಎಂ . ವೆಂಕಟಕೃಷ್ಣಯ್ಯ 
- ಸಾವಿತ್ರಮ್ಮ ಕಾಲವಾದಮೇಲೆ ಈಕೆಯ ತಂಗಿ ಪುಟ್ಟಲಕ್ಷಮ್ಮ ವೆಂಕಟಕೃಷ್ಣಯ್ಯ 
ನವರನ್ನು ಮದುವೆಯಾದರು . ಈಕೆ ಬಹಳ ಬುದ್ದಿವಂತೆ, ವಿದ್ಯಾವಂತೆ. ಇವರಿಗೆ 
ಇಂಗ್ಲಿಷಲ್ಲದೆ, ಸಂಸ್ಕೃತ ಬಹಳ ಚೆನ್ನಾಗಿ ಬರುತ್ತಿತ್ತು . ರಾಮಾಯಣ ಮಹಾಭಾರತ 
ನೀರು ಕುಡಿದ ಹಾಗೆ. ಮನೆಯಲ್ಲಿ ಮಕ್ಕಳಿಗೆಲ್ಲಾ ಸಂಸ್ಕೃತವಿದ್ಯಾಭ್ಯಾಸವನ್ನು ಮಾಡಿ 
ಸುತ್ತಿದ್ದರು. ಪಾಣಿನಿಯ ವ್ಯಾಕರಣ ಸೂತ್ರಗಳೆಲ್ಲಾ ಇವರಿಗೂ ಇವರ ಮಗಳಾದ 
ಭಾಗೀರಥಮ್ಮನಿಗೂ ಬಾಯಿಗೆ ಬರುತ್ತಿದ್ದು ಎಂದು ಹೇಳುತ್ತಾರೆ. 
- ಇವರು ಮದುವೆಯಾದಾಗಿನಿಂದ, ೧೮೮೨ರಿಂದ, ಬದುಕಿರುವವರೆಗೂ , ೧೮೯೯ರ 
ವರೆಗೂ , ವೆಂಕಟಕೃಷ್ಣಯ್ಯನವರ ಮನೆಗೆ ಆದರ್ಶ ಗೃಹಲಕ್ಷ್ಮಿಯಾಗಿದ್ದರು. ಆಗ 
ಇವರ ಮನೆ ' ಪದ್ಮಾಲಯ ', ಈ ಗೃಹ ಯಾವಾಗಲೂ ಅತಿಥಿಗಳಿಂದ ತುಂಬಿರುತ್ತಿತ್ತು . 
ಅಸೆಂಬ್ಲಿ ಸದಸ್ಯರು, ಉಪಾಧ್ಯಾಯರು, ಪತ್ರಿಕೋದ್ಯಮಿಗಳು , ವಿದ್ಯಾರ್ಥಿಗಳು, ಇನ್ನೂ 
ಇತರ ಸ್ನೇಹಿತರು ಇವರ ಮನೆಯಲ್ಲಿ ಯಾವಾಗಲೂ ತುಂಬಿರುತ್ತಿದ್ದರು. ಎಲ್ಲರಿಗೂ 
ಬಿಡಾರ, ಊಟ, ತಿಂಡಿ, ತೀರ್ಥ, ಉಪಚಾರ ಇವುಗಳನ್ನೆಲ್ಲಾ ಪುಟ್ಟಲಕ್ಷಮ್ಮನವರೇ 
ನೋಡಿಕೊಳ್ಳುತ್ತಿದ್ದರು. ಇವರು ಜೀವಿಸಿರುವವರೆಗೂ ವೆಂಕಟಕೃಷ್ಣಯ್ಯನವರ 
ಜೀವನ ತುಂಬು ಜೀವನವಾಗಿತ್ತು . 
- ೧೮೯೬ರಲ್ಲಿ ದುಃಖಕ್ಕೆ ಆರಂಭವಾಯಿತು. ಆ ವರ್ಷ ವೆಂಕಟಕೃಷ್ಣಯ್ಯನವರ 
ಅಳಿಯ, ಭಾಗೀರಥಮ್ಮನ ಪತಿ, ದಕ್ಷಿಣಾಮೂರ್ತಿ ಅಕಾಲ ಮರಣಕ್ಕೆ ಗುರಿಯಾದನು. 
ಇವನು ಬಹಳ ಬುದ್ದಿವಂತ, ಮಹಾರಾಜಾ ಕಾಲೇಜಿನಲ್ಲಿ ಓದುತ್ತಿದ್ದ ; ಪ್ರೊಫೆಸರ್ 
ರ್ಡೆಹಾಮ್ ರವರಿಗೆ ಬಹಳ ಅಚ್ಚು ಮೆಚ್ಚು . ವೆಂಕಟಕೃಷ್ಣಯ್ಯನವರು ಇವನನ್ನು 
ಮೃತ್ಯುವಿನ ದವಡೆಯಿಂದ ತಪ್ಪಿಸಲು ವೈದ್ಯರಿಗಾಗಿಯೂ , ವೈದ್ಯಕ್ಕಾಗಿಯೂ , ನೀರಿ 
ನಂತೆ ಹಣ ಖರ್ಚು ಮಾಡಿದರು. ಆದರೆ ದೈವವಿಧಿ ಬೇರೆಯಿತ್ತು . ಇವನು ಮರಣ 
ಹೊಂದಿದ ಕೆಲವು ದಿನಗಳಲ್ಲಿಯೇ , ಮದ್ರಾಸ್‌ ಯೂನಿವರ್ಸಿಟಿ ಬಿ. ಎ . ಪರೀಕ್ಷೆ 
ಫಲಿತಾಂಶಗಳು ಪ್ರಕಟವಾದವು. ದಕ್ಷಿಣಾಮೂರ್ತಿಗೆ ಫಸ್ಟ್ ಕ್ಲಾಸ್ ದೊರೆತಿತ್ತು . 
ಇದನ್ನು ನೋಡಿಯಂತೂ ಮಾವ ಮತ್ತು ಅತ್ತೆಯವರ ದುಃಖ ಹೇಳತೀರದು. ತಮ್ಮ 
ಮಿತ್ರ ಎಂ . ಎಸ್ . ಪುಟ್ಟಣ್ಣನವರಿಗೆ ಬರೆದ ಪತ್ರದಲ್ಲಿ ತಮ್ಮ ಒಬ್ಬಳೇ ಮಗಳ ವೈಧ 
ವ್ಯದ ಬಗ್ಗೆ ಬಹಳ ಪರಿತಪಿಸಿದ್ದಾರೆ. 

ಈ ದುಃಖ ಇನ್ನೂ ಉಪಶಮನವಾಗದಿರುವಾಗಲೇ , ೧೮೯೮ರಲ್ಲಿ, ಅವರ ದ್ವಿತೀಯ 
ಪತ್ನಿ ದಿವಂಗತರಾದರು. ಇವರ ಮರಣದಿಂದ ವೆಂಕಟಕೃಷ್ಣಯ್ಯನವರಿಗೆ ಉಂಟಾದ 
ಶೋಕಕ್ಕೆ ಪಾರವೇ ಇಲ್ಲ. ಮನೆಯ ತುಂಬ ಇನ್ನೂ ಚಿಕ್ಕ ಮಕ್ಕಳು, ಎಳೆಯ ಹುಡುಗ 
ವೆಂಕಟರಾಮು, ವಿಧವೆಯಾದ ಚಿಕ್ಕ ವಯಸ್ಸಿನ ಮಗಳು ಕ್ಷಯ ರೋಗದಿಂದ ಪೀಡಿತ 
ಇಾಗಿ ಹಾಸಿಗೆ ಹಿಡಿದಿದ್ದಾಳೆ. ತನ್ನ ಸಂಸಾರಕ್ಕೆ ಬಂದ ಕಷ್ಟವನ್ನು ನೋಡಿ, ಇದೇನು 


೧೩ 


ಎಂ. ವೆಂಕಟಕೃಷ್ಣಯ್ಯ 
ವಿಧಿಯ ವಿಕಟ ವಿಲಾಸ ಎಂದು ಮರುಗಿದರು. ಆದರೂ ಧೈರ್ಯ ತಂದುಕೊಂಡು 
ನಿರಾಶರಾಗದೆ ಸಂಸಾರವನ್ನು ನಡೆಸಿಕೊಂಡು ಬಂದರು. ತಾವು ನಡೆಸುತ್ತಿದ್ದ ರಾಜ 
ಕೀಯ ಹೋರಾಟ, ಪತ್ರಿಕಾ ಜೀವನ, ಉಪಾಧ್ಯಾಯ ವೃತ್ತಿ ಇವುಗಳಲ್ಲಿ ಸ್ವಲ್ಪವೂ 
ಅಧೀರತೆಯನ್ನು ತೋರಿಸಲಿಲ್ಲ. ಅವು 
- ೧೯೦೨ರಲ್ಲಿ ಭಾಗೀರಥಮ್ಮ ವಿಧಿವಶರಾದರು. .... . - 


ವೆಂಕಟಕೃಷ್ಣಯ್ಯನವರ ಹಿರಿಯ ಮಗ ಸುಬ್ಬಯ್ಯ ತತ್ವಶಾಸ್ತ್ರ ಪ್ರವೀಣ, ಮಹಾ 
ರಾಜಾ ಕಾಲೇಜಿನಲ್ಲಿ ಪ್ರೊಫೆಸರ್‌ , ಇದ್ದಕ್ಕಿದ್ದ ಹಾಗೆ ಅವರ ಮೆದುಳು ಕೆಟ್ಟು , ಅವರು 
ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟರು. ಮನೆಯಲ್ಲಿಯೇ ಅವರ ಚಿಕಿತ್ಸೆ ಯ ಏರ್ಪಾಡು 
ಮಾಡಲಾಯಿತು. 

ಭಾಗೀರಥಮ್ಮನ ರಾಮ ಲಕ್ಷ್ಮಣ ಎಂಬ ಇಬ್ಬರು ಗಂಡು ಮಕ್ಕಳು ಅವರ ಮನೆ 
ಯಲ್ಲಿಯೇ ಬೆಳೆಯುತ್ತಿದ್ದರು. ಇವರಿಬ್ಬರು ೧೩. ೧೪ ವರ್ಷ ಬೆಳೆದು ಒಂದೇ ವಾರದಲ್ಲಿ 
ಪ್ಲೇಗಿನಿಂದ ೧೯೧೭ ರಲ್ಲಿ ಮೃತರಾದರು. 
- ಇನ್ನು ಕೆಲವು ದಿವಸಗಳಲ್ಲಿಯೇ ವೆಂಕಟಕೃಷ್ಣಯ್ಯನವರ ಕಿರಿಯ ಮಗ ವೆಂಕಟ 
ರಾಮು ಎಂಬ ಇನ್ನೂ ೧೫ ವಯಸ್ಸಿನ ಬಾಲಕ ಪ್ಲೇಗಿನಿಂದ ಮೃತನಾದ. ಮನೆಯೇ 
ಬರಿದಾದ ಹಾಗೆ ಆಯಿತು. 

ವೆಂಕಟಕೃಷ್ಣಯ್ಯನವರು ಇಂತಹ ಸ್ಥಿತಿಯಲ್ಲಿದ್ದಾಗಲೇ ಪತ್ರಿಕೆಗಳೂ ನಿಂತು 
ಹೋದವು. ಮುದ್ರಣಾಲಯವೂ ಮುಚ್ಚಿ ತು . ಇನ್ನು ' ಪದ್ಮಾಲಯ ' ವನ್ನು ಬಿಡಬೇ 
ಕೆಂದು ಅವರ ಮನಸ್ಸಿಗೆ ಬಂದಿತು. ಆಗಿನ ಕಾಲದಲ್ಲಿಯೇ , ೨೫ , ೦೦೦ ರೂಪಾಯಿ 
ಬೆಲೆ ಬಾಳುವ ಮನೆಯನ್ನು ೭,೦೦೦ ಅಥವ ೮,೦೦೦ ರೂಪಾಯಿಗೆ ಮಾರಿ, ರಮಾ 
ವಿಳಾಸ ಅಗ್ರಹಾರದ ಒಂದು ಬಾಡಿಗೆ ಮನೆಯಲ್ಲಿ ತಮ್ಮ ಇಬ್ಬರು ವಿಧವಾ ಸಹೋದರಿ 
ಯರೊಂದಿಗೆ ವಾಸಮಾಡತೊಡಗಿದರು. ಆಗ ಇದ್ದು ದು ಒಂದೇ ಕೆಲಸ. ಅದು ಮರಿ 
ಮಲ್ಲಪ್ಪ ಸ್ಕೂಲುಮುಖ್ಯೋಪಾಧ್ಯಾಯ ಪದವಿ. ಈ ಕೆಲಸದಲ್ಲಿಯೇ ಇದ್ದು ಕೊಂಡು 
ಕೆಲವು ವರ್ಷ ಮುಂದಕ್ಕೆ ತಳ್ಳಿದರು. 

ಇನ್ನೊಂದು ಕೌಟುಂಬಿಕ ದುರ್ಘಟನೆ ನಡೆದದ್ದೂ ೧೯೧೮ರಲ್ಲಿಯೇ , ಇವರ ಎರಡ 
ನೆಯ ಮಗ ನಾರಾಯಣ ರಾವ್ ಬೆಂಗಳೂರಿನಲ್ಲಿ ಬೈಸಿಕಲ್ ಮೇಲೆ ಹೋಗುತಿದ್ದಾಗ 
ಒಂದು ಜಟಕಾದೊಡನೆ ಢಿಕ್ಕಿ ಹೊಡೆದು, ಕೂಡಲೇ ಆ ಸ್ಥಳದಲ್ಲಿಯೇ ಮೃತರಾದರು. 
ಸಬ್ ರಿಜಿಸ್ಟ್ರಾರರಾಗಿದ್ದ ಅವರನ್ನು ಅಮಲ್ದಾರ್‌ ಗ್ರೇಡಿಗೆ ಏರಿಸಿದ ಕಾರಣ ಅಂದೇ 
ಚಾರ್ಜು ತೆಗೆದುಕೊಂಡು ಅವರು ಮನೆಗೆ ಸಾಯಂಕಾಲ ಸೈಕಲ್ ಮೇಲೆ ಬರುತ್ತಿ 
ದ್ದರು. ಈಗಿನ ಕಾರ್ಪೊರೇರ್ಷ ಆಫೀಸಿನ ಸ್ವಿಮಿಂಗ್ ಪೂಲಿಗೂ ಕರ್ಬ್ಬ ಪಾರ್ಕಿಗೂ 


೧೪ 


ಎಂ . ವೆಂಕಟಕೃಷ್ಣಯ್ಯ 
ಹೋಗುವ ರಸ್ತೆ ಮಧ್ಯೆ ಈ ಆಕಸ್ಮಿಕ ನಡೆಯಿತು. ವೆಂಕಟಕೃಷ್ಣಯ್ಯನವರಿಗೆ ಈ 
ಸುದ್ದಿ ಸಿಡಿಲು ಬಡಿದಂತಾಯಿತು. ಆದರೂ , ಸ್ವಲ್ಪ ಹೊತ್ತಿನಲ್ಲಿ ಸಮಾಧಾನ ತಂದು 
ಕೊಂಡು, “ ಜಗದೀಶ್ವರನ ಚಿತ್ರ ” ಎಂದರು. 
- ನಾರಾಯಣ ರಾಯರು ಬೆಂಗಳೂರಿನ ಡಾ . ಸಿ. ಬಿ. ರಾಮರಾಯರ ಅಳಿಯ . 
ಇವರ ಮಕ್ಕಳೇ ಬಿಹಾರಿನಲ್ಲಿ ಐ. ಸಿ. ಎಸ್. ಆಫೀಸರ್ ಆಗಿದ್ದು ಈಗ ರಾಂಚಿಯಲ್ಲಿ 
ಹಿಂದೂಸ್ಥಾನ್ ಸ್ಟಿಲ್ಸ್ ಲಿಮಿಟೆಡ್ನ ಛೇರ್ ಮನ್ ರಾಗಿ ಕೆಲಸ ಮಾಡುತ್ತಿರುವ 
ಎಂ . ಸುಬ್ಬರಾಯರು. ವೆಂಕಟಕೃಷ್ಣಯ್ಯನವರು ಬದುಕಿದ್ದಾಗಲೇ ತಮ್ಮ ಒಬ್ಬ 
ಮೊಮ್ಮಗ ಐ . ಸಿ. ಎಸ್ . ಆಫೀಸರ್ ಆದದ್ದನ್ನು ನೋಡಿ ಸಂತೋಷಿಸಿದರು. ಈ 
ಮೊಮ್ಮಗ ಐ . ಸಿ. ಎಸ್ . ಆಗಬಾರದೆಂದು ವೆಂಕಟಕೃಷ್ಣಯ್ಯನವರ ಕೆಲವು ವಿರೋಧಿ 
ಗಳು ಬ್ರಿಟಿಷ್ ರೆಸಿಡೆಂಟರಿಗೆ ಪತ್ರ ಬರೆದಿದ್ದರು ; ಆ ಹುಡುಗನ ತಾತ, ವೆಂಕಟ 
ಕೃಷ್ಣಯ್ಯನವರು, ಬ್ರಿಟಿಷ್ ರಾಜ್ಯದ್ರೋಹಿಎಂದು ತಿಳಿಸಿದ್ದರು. 

ರೆಸಿಡೆಂಟರು ವೆಂಕಟಕೃಷ್ಣಯ್ಯನವರನ್ನು ಕರೆಸಿಕೊಂಡು ಮಾತನಾಡಿ ಅವರ ಉದಾ 
ರತೆಯನ್ನೂ , ವಿಶಾಲ ಮನೋಭಾವವನ್ನೂ ಕಂಡು ಆಶ್ಚರ್ಯಪಟ್ಟು , ಇಂತಹವರು 
ಯಾವ ರಾಜ್ಯ ಕ್ಯಾ ದರೂ ಭೂಷಣಪ್ರಾಯರು ಎಂದು ಅಭಿಪ್ರಾಯಪಟ್ಟರು. 

ಹೀಗೆ, ವೆಂಕಟಕೃಷ್ಣಯ್ಯನವರ ಜೀವನದಲ್ಲಿ ಸುಖದುಃಖಗಳು ಬೆಳಕು ಕತ್ತಲೆ 
ಗಳಂತೆ ಒಂದಾಗುತ್ತಲೊಂದು ಬರುತ್ತಲೇ ಇದ್ದವು. ಇವೆಲ್ಲಾ ಬಂದರೂ ಪುಟಕ್ಕೆ 
ಹಾಕಿದ ಚಿನ್ನ ದಂತೆ ಅವರ ಜೀವನ ಕಾಂತಿಯಿಂದ ಬೆಳಗುತ್ತಿತ್ತು . 


ಉಪಾಧ್ಯಾಯ 
ಸೇವೆ 


ಮೆಟ್ರಿಕ್ಯುಲೇರ್ಷ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಮೇಲೆ ವೆಂಕಟಕೃಷ್ಣಯ್ಯ ಅಲ್ಲಲ್ಲಿ 
ಉದ್ಯೋಗ ಹುಡುಕಿದರು . ಕೆಲಸ ಸಿಕ್ಕುವವರೆಗೂ ಕೆಲವು ವಿದ್ಯಾರ್ಥಿಗಳಿಗೆ ಮನೆ 
ಯಲ್ಲಿಯೇ ಪಾಠ ಹೇಳಿಕೊಟ್ಟು ಅಷ್ಟಿಷ್ಟು ಹಣ ಸಂಪಾದಿಸಿದರು . 
- ಸಂಧ್ಯಾಕಾಲ ಸಭೆಗಳಿಗೆ ಹೋಗಿ, ಉಪನ್ಯಾಸ ಮಾಡುತ್ತಿದ್ದರು. ಒಂದು ಸಾಯಂ 
ಕಾಲ ಸಿ. ರಂಗಾಚಾರ್ಲುರವರು ನಡೆಸುತ್ತಿದ್ದ ಟೆನ್ನಿಸ್ ಕ್ಲಬ್ಬಿನಲ್ಲಿ ಶ್ರೀ ವಿದ್ಯಾಭ್ಯಾಸ 
ಕುರಿತು ಚರ್ಚೆಯಾಯಿತು. ಈ ಕ್ಲಬ್ ಮೈಸೂರು ನಗರದ ನಜರ್ ಬಾದ್ ಹತ್ತಿರ 
ಕುಪ್ಪಣ್ಣ ತೋಟದಲ್ಲಿತ್ತು . ಪ್ರತಿ ಸಾಯಂಕಾಲ ಊರಿನ ದೊಡ್ಡ ಮನುಷ್ಯರನೇಕರು 
ನ ನ ರ ೦ ಜ ನೆ ಗಾ ಗಿ ಅಲ್ಲಿಗೆ ಬರುತ್ತಿದ್ದರು. ಅಂದಿನ ಚರ್ಚಾ ಸಭೆಗೆ ರಂಗಾ 
ಚಾರುರೇ ಅಧ್ಯಕ್ಷರು. ಆ ಸಭೆಗೆ ಹೋಗಿದ್ದ ಯುವಕ ವೆಂಕಟಕೃಷ್ಣಯ್ಯ ನಮ್ಮ ದೇಶ 
ದಲ್ಲಿ ಶ್ರೀ ವಿದ್ಯಾಭ್ಯಾಸದ ಆವಶ್ಯಕತೆಯನ್ನು ಕುರಿತು ಬಹಳ ಉತ್ಸಾಹವಾಗಿಯೂ 
ಸ್ಫೂರ್ತಿಯುತವಾಗಿಯೂ ಭಾಷಣ ಮಾಡಿದರು. ಈ ಉಜ್ವಲ ಭಾಷಣ ಕೇಳಿ ಸಭೆ 
ಕರೆಲ್ಲರೂ ಚಕಿತರಾದರು. ಅಧ್ಯಕ್ಷರಾಗಿದ್ದ ರಂಗಾಚಾರ್ಲು ಈ ಭಾಷಣಕಾರರ ಬೆನ್ನು 
ತಟ್ಟಿ , “ ಭಾಷಣ ಬಹಳ ಚೆನ್ನಾಗಿತ್ತು ” ಎಂದರು. ಯುವಕ ವೆಂಕಟಕೃಷ್ಣಯ್ಯ 
ಪುಲಕಿತನಾದನು. ಇದೇ ರಂಗಾಚಾರ್ಲು ಅವರೊಡನೆ ಯುನಕ ವೆಂಕಟಕೃಷ್ಣಯ್ಯನ 
ಮೊದಲ ಭೇಟಿ. 
* ರಂಗಾಚಾರ್ಲು ಆಗ ಮೈಸೂರು ಅರಮನೆಯ ಕಂಟ್ರೋಲರ್ ಆಗಿದ್ದರು. ಮುಮ್ಮಡಿ 
ಕೃಷ್ಣರಾಜ ಒಡೆಯರು ೧೮೬೮ರಲ್ಲಿ ಮೃತಪಟ್ಟ ಮೇಲೆ, ಬ್ರಿಟಿಷ್ ಸರ್ಕಾರ ಅರಮನೆಗೆ 
ಕಾವಲಿಟ್ಟು ಅದರಲ್ಲಿದ್ದ ಹಣಕಾಸು, ಒಡವೆಗಳು ಮುಂತಾದವುಗಳ ಲೆಖ್ಯವನ್ನು ತನಿಖೆ 
ಮಾಡಿ, ಅನಾವಶ್ಯಕವಾದ ಸಿಬ್ಬಂದಿಯನ್ನು ತೆಗೆದು ಹಾಕಿ, ಖರ್ಚನ್ನು ತಗ್ಗಿಸಲು 
ರಂಗಾಚಾರ್ಲುಗೆ ಪೂರ್ಣ ಅಧಿಕಾರವನ್ನು ಕೊಟ್ಟಿತ್ತು . 
* ಇವರು ಮೈಸೂರಿನವರಲ್ಲ. ಮದ್ರಾಸಿನ ಚೆಂಗಲೈಟ್ ಜಿಲ್ಲೆಯವರು. ಇಂಗ್ಲಿಷ್ 
ವಿದ್ಯಾಭ್ಯಾಸ ಮುಗಿದು ಬಿ . ಎ . ಡಿಗ್ರಿ ತೆಗೆದುಕೊಂಡ ಮೇಲೆ, ಮದ್ರಾಸ್ ಸರ್ಕಾರ 


೧೮ 

ಎಂ . ವೆಂಕಟಕೃಷ್ಣಯ್ಯ 
ಪ್ರಾರ್ಥಿಸಿದರು. ಅವರು “ಹೊಸಸ್ಕೂಲುಕಟ್ಟಿಸಿಕೊಳ್ಳಿ, ನಾನು ೧೨, ೦೦೦ರೂಪಾಯಿ 
ಕೊಡುತ್ತೇನೆ. ಈ ಸಂತೆಪೇಟೆಸ್ಕೂಲ್ ಕಟ್ಟಡವನ್ನು ಮಾರಿ , ಅದರಲ್ಲಿ ಬಂದ ಹಣ 
ವನ್ನೂ ತೆಗೆದುಕೊಂಡು ಒಳ್ಳೆ ಕಟ್ಟಡ ಕಟ್ಟಿಸಿ” ಎಂದರು. 
- ಟ್ರಸ್ಟಿಗಳು ಕಟ್ಟಡಕ್ಕೆ ಸರ್ಕಾರದ ಸಹಾಯವನ್ನೂ ಕೇಳಿದರು. ಅವರು ಸ್ಕೂಲ್ 
ಕಟ್ಟಲು ಒಂದು ವಿಶಾಲವಾದ ಮೈದಾನವನ್ನೂ , ೧೦ , ೦೦೦ ರೂಪಾಯಿಗಳನ್ನೂ 
ಕೊಟ್ಟರು. 
- ಇದನ್ನೆಲ್ಲಾ ಸೇರಿಸಿ ಟ್ರಸ್ಟಿಗಳು ಈಗ ಇರುವ ಸ್ಕೂಲನ್ನು ರಮಾವಿಲಾಸ ಅಗ್ರಹಾರ 
ದಲ್ಲಿ ದಿರ್ವಾ ಶೇಷಾದ್ರಿ ಅಯ್ಯರ್‌ ಬಂಗಲೆ ಹಿಂದೆ ಕಟ್ಟಿಸಿದರು. ೧೯೦೦ರಲ್ಲಿ ಕಟ್ಟಡ 
ಕಟ್ಟಿ ಮುಗಿದ ಮೇಲೆ ಸಂತೆಪೇಟೆಯಿಂದ ಇಲ್ಲಿಗೆ ಸ್ಕೂಲನ್ನು ವರ್ಗಾಯಿಸಲಾಯಿತು. 

ವೆಂಕಟಕೃಷ್ಣಯ್ಯನವರ ಶ್ರದ್ಧೋತ್ಸಾಹಗಳಿಂದ ವಿದ್ಯಾರ್ಥಿಗಳ ಸಂಖ್ಯೆ ಸಾವಿರದ 
ವರೆಗೂ ಏರಿತು. ೧೯೦೫ರವರೆಗೂ ಹಂಗಾಮಿ ಹೈ ಸ್ಕೂಲಾಗಿಯೇ ವಿದ್ಯಾರ್ಥಿಗಳನ್ನು 
ಮದ್ರಾಸ್ ಮೆಟ್ರಿಕ್ಯುಲೇರ್ಷ ಪರೀಕ್ಷೆಗೆ ಕಳುಹಿಸುತ್ತಿತ್ತು ; ಆಗ ಈ ಸ್ಕೂಲಿನ ಅಭಿ 
ವೃದ್ಧಿಯನ್ನು ಪರಿಶೀಲಿಸಿ ಇದನ್ನು ಸ್ಥಿರಸ್ಕೂಲಾಗಿ ಸರ್ಕಾರ ಅಂಗೀಕರಿಸಿತು. ಇಷ್ಟೇ 
ಅಲ್ಲದೆ, ಈ ಸ್ಕೂಲಿನ ಮಹಡಿಯ ಮೇಲೆ ಹಾಲುಗಳನ್ನು ಕಟ್ಟಿಸಲು ಧನಸಹಾಯವನ್ನೂ 
ಮಾಡಿತು. ಸರ್ಕಾರ ಪ್ರಾರಂಭದಲ್ಲಿ ತಿಂಗಳಿಗೆ ೫೦ ರೂಪಾಯಿ ಗ್ರಾಂಟುಕೊಡು 
ತಿತ್ತು ; ಅದನ್ನು ಕ್ರಮೇಣ ೫೪೦ ರೂಪಾಯಿವರೆಗೆ ಏರಿಸಿತು. ಈ ಸ್ಕೂಲಿನ ವಿಶೇಷ 
ವೆಂದರೆ , ಹಿಂದುಳಿದ ಜನರೂ , ಮುಸ್ಲಿಮರೂ ಬೇರೆ ಕಡೆಗಿಂತ ಹೆಚ್ಚು ಪ್ರೋತ್ಸಾಹ 
ಹೊಂದುತ್ತಿದ್ದರು. 
- ವೆಂಕಟಕೃಷ್ಣಯ್ಯ ೪೩ ವರ್ಷ ಕಾಲ ಮರಿಮಲ್ಲಪ್ಪ ಸ್ಕೂಲಿನ ಸೇವೆ ಮಾಡಿದರು. 
ಅವರ ಜೀವನದ ಬಹು ಮುಖ್ಯವಾದ ಕಾಲ ಈ ಸ್ಕೂಲಿನ ಸೇವೆಗೆ ಅರ್ಪಿತವಾಯಿತು. 
ವರ್ಷ ವರ್ಷಕ್ಕೂ ವಿದ್ಯಾರ್ಥಿಗಳ ಸಂಖ್ಯೆಯೂ ಏರಿತು, ಸ್ಕೂಲಿನ ಕೀರ್ತಿಯೂ ಬೆಳೆ 
ಯಿತು. ಮರಿಮಲ್ಲಪ್ಪ ಸ್ಕೂಲೆಂದರೆ ವೆಂಕಟಕೃಷ್ಣಯ್ಯ , ವೆಂಕಟಕೃಷ್ಣಯ್ಯ ಎಂದರೆ 
ಮರಿಮಲ್ಲಪ್ಪ ಸ್ಕೂಲುಎನ್ನುವ ಮಟ್ಟಿಗೆ ಆಯಿತು. 

ದಿರ್ವಾ ಶೇಷಾದ್ರಿ ಅಯ್ಯರ್‌ ಮತ್ತು ಟಿ. ಪರಮಶಿವಯ್ಯರ್ ತಮ್ಮ ಮಕ್ಕ 
ಇನ್ನು ಈ ಸ್ಕೂಲಿಗೆ ವಿದ್ಯಾಭ್ಯಾಸಕ್ಕೆ ಕಳುಹಿಸುತ್ತಿದ್ದರು. ಈ ಸ್ಕೂಲಿನಲ್ಲಿ ಓದಿದ 
ಅನೇಕರು ಮೈಸೂರು ಸರ್ಕಾರದ ದೊಡ್ಡ ಅಧಿಕಾರಿಗಳಾದರು, ದೊಡ್ಡ ಲಾಯರುಗಳಾ 
ದರು, ದೊಡ್ಡ ಡಾಕ್ಟರುಗಳಾದರು, ದೊಡ್ಡ ಉಪಾಧ್ಯಾಯರಾದರು, ದೊಡ್ಡ ಸಾಹುಕಾರ 
ರಾದರು, ಖಾಸಗಿ ಉದ್ಯಮಗಳ ಮುಖಂಡರಾದರು. ಈ ಸ್ಕೂಲಿನಲ್ಲಿ ಓದಿ ಮುಂದೆ 
ಪ್ರಸಿದ್ದಿಗೆ ಬಂದವರಲ್ಲಿ ಕೆಲವರ ಹೆಸರುಗಳನ್ನು ಇಲ್ಲಿ ಗುರ್ತಿಸಬಹುದು : ಸರ್ ಎಂ . ರ್ಎ . 
ಕೃಷ್ಣರಾವ್ , ಮೀರ್ ಹಂಜಾ ಹುರ್ಸೇ, ದಿವಾನ್ ಬಹದೂರ್ ಕೆ. ರಾಮಸ್ವಾಮಿ , 


ಎಂ . ವೆಂಕಟಕೃಷ್ಣಯ್ಯ 
ಎ . ವಿ. ಸುಬ್ರಹ್ಮಣ್ಯರಾಜೇ ಅರಸ್ , ರಾವ್ ಬಹದೂರ್ ಎಂ . ರಾಮಸ್ವಾಮಿ, ಬಿ. ಟಿ. 
ಕೇಶವಯ್ಯಂಗಾರ್ , ಜಿ. ವಿ. ಕರ್ವೆ , ಎಸ್ . ಜಿ . ಶಾಸ್ತ್ರಿ , ಎಂ . ಶಾಮಣ್ಣ , ವಿ. ವೇದ 
ವ್ಯಾಸಾಚಾರ್ಯ, ಎಂ . ಪಿ. ಸೋಮಶೇಖರರಾವ್ , ದಿವಾನ್ ಬಹದೂರ್ ಪಿ . ಮಹ 
ದೇವಯ್ಯ , ಕೆ. ಕೃಷ್ಣಯ್ಯಂಗಾರ್ , ಹಜಾ ಹುಸೇನರಿಗೆ ಬೇರೆ ಯಾವಸ್ಕೂಲಿನಲ್ಲಿಯೂ 
ಓದಲು ಅವಕಾಶ ದೊರೆಯದಿರಲು, ಎಚ್ . ಕೃಷ್ಣರಾಯರ ಶಿಫಾರಸಿನ ಮೇಲೆ ಇವ 
ರನ್ನು ಈ ಸ್ಕೂಲಿಗೆ ಸೇರಿಸಲಾಯಿತು. 

ವೆಂಕಟಕೃಷ್ಣಯ್ಯ ಈ ಸ್ಕೂಲಿನಲ್ಲಿ ಉಪಾಧ್ಯಾಯರಾಗಿಯೂ , ಮುಖ್ಯೋಪಾಧ್ಯಾಯ 
ರಾಗಿಯೂ ಇದ್ದ ಕಾಲದಲ್ಲಿ ಏನಿಲ್ಲವೆಂದರೂ ೨೦, ೦೦೦ ವಿದ್ಯಾರ್ಥಿಗಳಿಗೆ ಅವರು ಪಾಠ 
ಹೇಳಿದ್ದಾರೆ. ಎಸ್ . ಜಿ. ಶಾಸ್ತ್ರಿಗಳು ಹೇಳಿರುವಂತೆ , 

ಮುನೀನಾಂ ದಶಸಾಹಸ್ತಂ ಯೋsನ್ನ ದಾನಾದಿಪೋಷಣಾತ್ || 
ಅಧ್ಯಾಪಯತಿ ವಿಪ್ರರ್ಷಿಃ ಅಸೌ ಕುಲಪತಿಃಸ್ಮೃತಃ|| 
ವೆಂಕಟಕೃಷ್ಣಯ್ಯನವರನ್ನು ಇಂಗ್ಲೆಂಡಿನ ಪ್ರಸಿದ್ಧ ವಿದ್ಯಾ ಸಂಸ್ಥೆಗಳ ಹೆಣ್ಮಾಸ್ಟರು 
ಗಳಿಗೆ ಹೋಲಿಸಬಹುದು : ರಕ್ಷಿಯ ಡಾ . ಆರ್ನಲ್ಡ್ ಎಂಬ ಪ್ರಸಿದ್ದ ಆಂಗ್ಲ ಹೆಡ್ಯಾ 
ಸ್ವರಂತೆ ; ತಮಿಳು ನಾಡಿನ ಅಪ್ಪಾ ಶಾಸ್ತ್ರಿಗಳಂತೆ. . 

ಅವರನ್ನು ನಮ್ಮ ಪ್ರಾಚೀನ ವಿದ್ಯಾ ಸಂಸ್ಥೆಗಳ ಸ್ಥಾಪಕರೂ , ಮುಖ್ಯಸ್ಥರೂ ಆದ 
ಮಹರ್ಷಿಗಳಿಗೆ ಹೋಲಿಸಬಹುದು. ತನ್ನ ಕೈ ಕೆಳಗೆ ಬಂದ ವಿದ್ಯಾರ್ಥಿಗಳ ದೇಹ, 
ಮನಸ್ಸು , ಬುದ್ಧಿ , ಆತ್ಮ ಎಲ್ಲವನ್ನೂ ಹದಗೊಳಿಸಿ, ಅವರು ಪರೀಕ್ಷೆಗಳಲ್ಲಿ ಯಶಸ್ವಿ 
ಯಾಗುವುದಲ್ಲದೆ, ಜೀವನದಲ್ಲಿಯೂ ಯಶಸ್ವಿಯಾಗುವಂತೆ ಬೋಧಿಸುತ್ತಿದ್ದರು. ಅವರ 
ದೃಷ್ಟಿಯಲ್ಲಿದ್ದು ದು ಆಯಾಯಾ ದಿನದ ಪಾಠ ಮಾತ್ರವಲ್ಲ; ವಿದ್ಯಾರ್ಥಿಯ ನಡೆ, ನುಡಿ, 
ಶೀಲ, ಕ್ರಿಯಾ ಸಾಮರ್ಥ್ಯ, ಜೀವನ ಉದ್ದೇಶ, ಇವೆಲ್ಲವೂ ಇದ್ದು ವು. ಆದುದರಿಂದ 
ವಿದ್ಯಾರ್ಥಿಗಳಿಗೆ ಇಡೀ ಜೀವನವೆಂಬ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅವರು ಪಾಠ 
ಹೇಳಿಕೊಡುತ್ತಿದ್ದರು. 
- ವಿದ್ಯಾರ್ಥಿ ಪಾಠವನ್ನು ಗಟ್ಟಿ ಮಾಡುವುದಲ್ಲದೆ, ಕಾಲಕ್ಕೆ ಸರಿಯಾಗಿ ಸ್ಕೂಲಿಗೆ ಬರ 
ಬೇಕು, ಉಪಾಧ್ಯಾಯರಿಗೂ ಇತರ ವಿದ್ಯಾರ್ಥಿಗಳಿಗೂ ಮರ್ಯಾದೆತೋರಿಸಬೇಕು, 
ಇತರರೊಡನೆ ಸಹವಾಸದಿಂದ ಬಾಳುವುದನ್ನು ಕಲಿಯಬೇಕು. 
- ವಿದ್ಯಾರ್ಥಿಗಳಿಗೆ ಇವರೇ ತಂದೆಯಂತಿದ್ದು ಕೊಂಡು, ಅವರ ಯೋಗಕ್ಷೇಮವನ್ನು 
ನೋಡಿಕೊಳ್ಳುತ್ತಿದ್ದರು. ಸಾಧ್ಯವಾದರೆ ಅವರು ಕೊಡಬೇಕಾಗಿದ್ದ ಶುಲ್ಕವನ್ನು ಮಾಫಿ 
ಮಾಡುತ್ತಿದ್ದರು. ಯಾರಿಗೂ ಇವರ ಸ್ಕೂಲಿನಲ್ಲಿ ವಿದ್ಯೆ ಇಲ್ಲವೆಂದು ಹೇಳುತ್ತಿರಲಿಲ್ಲ. 
ಬುದ್ದಿವಂತರಾದ ವಿದ್ಯಾರ್ಥಿಗಳಿಗೆ ಮಾತ್ರವೇ ಅಲ್ಲದೆ, ದಡ್ಡರಾದ ವಿದ್ಯಾರ್ಥಿಗಳಿಗೂ 
ಇವರ ಸ್ಕೂಲಿನಲ್ಲಿ ಪ್ರವೇಶವಿತ್ತು . ಬುದ್ಧಿವಂತರನ್ನು ಮಾತ್ರವೇ ಅಲ್ಲದೆ ದಡ್ಡರನ್ನೂ 


ಎಂ . ವೆಂಕಟಕೃಷ್ಣಯ್ಯ 
ಮುಂದಕ್ಕೆ ತರುವುದು ವಿದ್ಯಾ ಸಂಸ್ಥೆಗಳ ಕರ್ತವ್ಯವೆಂದು ಅವರು ತಿಳಿದಿದ್ದರು. ಮರಿ 
ಮಲ್ಲಪ್ಪ ಸ್ಕೂಲಿನಲ್ಲಿ ಅನೇಕ ಮಂದಬುದ್ದಿ ಯವರೂ ವಿದ್ಯಾಭ್ಯಾಸ ಮಾಡಿದ್ದಾರೆ. 
ಅವರು ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಲು ಅಸಮರ್ಥರಾದರೂ , ಸ್ಕೂಲು ಬಿಟ್ಟ 
ಮೇಲೆ ಕೆಲವು ಖಾಸಗಿ ಉದ್ಯೋಗಗಳನ್ನು ಪ್ರವೇಶಿಸಿ ಬಹಳ ಮುಂದಕ್ಕೆ ಬಂದಿದ್ದಾರೆ; 
ವ್ಯಾಪಾರದಲ್ಲಿ ಲಕ್ಷಾಧಿಪತಿಗಳಾಗಿದ್ದಾರೆ. 


- ಆಗಿನ ಕಾಲದಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಾಧಾನ್ಯತೆಯಿತ್ತು . ಆದುದ 
ರಿಂದ ವೆಂಕಟಕೃಷ್ಣಯ್ಯ ಇಂಗ್ಲಿಷನ್ನು ಪ್ರೈಮರಿ ಕ್ಲಾಸಿನಲ್ಲಿಯೇ ಕಲಿಸಲು ಆರಂಭಿ 
ಸಿದ್ದರು. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಯಿತು. ಈ ರೀತಿಯ ಆಂಗ್ಲ 
ಭಾಷಾ ಪ್ರಧಾನ ವಿದ್ಯಾಭ್ಯಾಸ ಪದ್ದತಿ ೧೯ನೇ ಶತಮಾನದ ಅಂತ್ಯ ಮತ್ತು ೨೦ನೇ 
ಶತಮಾನದ ಎರಡು ದಶಕಗಳವರೆಗೂ ಇತ್ತು . ಆಮೇಲೆ ಇಂಗ್ಲಿಷ್ ಭಾಷೆಯ 
ಪ್ರಾಬಲ್ಯವನ್ನು ಕಡಿಮೆ ಮಾಡಿ ದೇಶ ಭಾಷೆಗಳ ಸಂಪತ್ತನ್ನು ಹೆಚ್ಚಿಸಬೇಕೆಂದು 
ವಿದ್ಯಾಭಿಮಾನಿಗಳು ಪ್ರಯತ್ನಿಸಿದರು. 
- ವೆಂಕಟಕೃಷ್ಣಯ್ಯನವರೇ ಅನೇಕ ಮೇಲಿನ ತರಗತಿಗಳಿಗೆ ಇಂಗ್ಲಿಷ್ ಪೊಯೆಟ್ರಿ 
( ಪದ್ಯ ) ಮತ್ತು ಪ್ರೋಸನ್ನು ( ಗದ್ಯ ) ಹೇಳಿಕೊಡುತ್ತಿದ್ದರು. ಅನ್ಯ ಭಾಷೆಯಾದ 
ಇಂಗ್ಲಿಷನ್ನು ಚೆನ್ನಾಗಿ ಕಲಿಯಬೇಕಾದರೆ ಬಹಳ ಶ್ರಮ ಪಡಬೇಕು ಎಂಬುದು ಅವರಿಗೆ 
ತಿಳಿದಿತ್ತು . ಅವರು ವಿದ್ಯಾರ್ಥಿಗಳಿಗೆ ಒಳ್ಳೆ ಇಂಗ್ಲಿಷ್ ಪೊಯೆಟ್ರಿಯನ್ನೂ ಪ್ರೋಸನ್ನೂ , 
ಅವುಗಳ ಅರ್ಥ ತಿಳಿದುಕೊಂಡು, ಅಭಿನಯ ಪೂರ್ವಕವಾಗಿ , ಬಾಯಿ ಪಾಠ ಮಾಡ 
ಬೇಕೆಂದು ಹೇಳುತ್ತಿದ್ದರು. ಪ್ರತಿ ನಿತ್ಯವೂ ಹೀಗೆ ಬಾಯಿ ಪಾಠ ಮಾಡಿಸುತ್ತಿದ್ದರು. 
೫,೦೦೦ - ೬, ೦೦೦ ಸಾಲು ಇಂಗ್ಲಿಷ್ ಪೊಯಿಟ್ರಿಯನ್ನೊ , ಪ್ರೊಸನ್ನೋ ಅರ್ಥ 
ತಿಳಿದುಕೊಂಡು ಚೆನ್ನಾಗಿ ಬಾಯಿಪಾಠ ಮಾಡಿದರೆ, ಇಂಗ್ಲಿಷ್ ಚೆನ್ನಾಗಿ ಓದಲು ಬರೆ 
ಯಲು ಬರುತ್ತದೆ ಎಂದು ಅವರು ಆಗಾಗ ಹೇಳುತ್ತಿದ್ದರು. 

ಅವರು ಸ್ವತಃಎಷ್ಟೊ ಪದ್ಯಗಳನ್ನು ಬಾಯಿ ಪಾಠ ಮಾಡಿದ್ದರು. ಅನ್ಯ ಭಾಷೆ 
ಯಾದ ಇಂಗ್ಲಿಷನ್ನು ಚೆನ್ನಾಗಿ ಬರೆಯಲು ಬರಬೇಕಾದರೆ ಇಂಗ್ಲಿಷ್ ಶಬ್ದ ಸಂಪತ್ತು 
ಚೆನ್ನಾಗಿ ಇರಬೇಕೆಂದು ಹೇಳುತ್ತಿದ್ದರು. ಆರ್ನಡೇಲ್ ಡಿಕ್ಸ್ನರಿಯಲ್ಲಿ ಬಹು ಭಾಗ 
ವನ್ನು ಅವರು ಬಾಯಿಪಾಠ ಮಾಡಿದ್ದರೆಂದು ಅವರ ಪ್ರಿಯ ಶಿಷ್ಯರನೇಕರು ಹೇಳುತ್ತಿ 
ದ್ದರು. ಅವರು ಯಾವಾಗಲೂ ಆರ್ನಡೇಲ್ ಡಿಕ್ಸ್ನರಿಯನ್ನು ಕಂಕುಳಲ್ಲಿ ಇಟ್ಟು 
ಕೊಂಡೇ ತರಗತಿಗಳಿಗೆ ಬರುತ್ತಿದ್ದರು. ಇಂಗ್ಲಿಷ್ ಪದಗಳ ಉಚ್ಚಾರವನ್ನೂ ಅವರು 
ಡಿಕ್ಸ್ನರಿ ಓದಿ ಹೇಳುತ್ತಿದ್ದರು. ವ್ಯಾಕರಣ ಶುದ್ಧವಾಗಿ ತಪ್ಪಿಲ್ಲದೆ ಇಂಗ್ಲಿಷ್ ಬರೆಯುವು 
ದನ್ನು ಅವರು ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿದ್ದರು. ಇಂಗ್ಲಿಷ್ ಓದುವಾಗ ಪದಗಳ 


ಎಂ . ವೆಂಕಟಕೃಷ್ಣಯ್ಯ 
ಉಚ್ಛಾರ ಸರಿಯಾಗಿರಬೇಕು, ಬರೆಯುವಾಗ ಪದಗಳ ಸ್ಪೆಲಿಂಗ್ ( ಕಾಗುಣಿತ) ತಪ್ಪಿಲ್ಲ 
ದಿರಬೇಕು ಎಂಬುದು ಅವರ ದೃಢ ಅಭಿಪ್ರಾಯ . ಅವರು ಮೆಟ್ರಿಕ್ಯುಲೇರ್ಷ ಪರೀಕ್ಷೆ 
ಯಲ್ಲಿ ಮಾತ್ರ ತೇರ್ಗಡೆ ಹೊಂದಿದ್ದರೂ , ಯಾವ ಎಂ . ಎ . ಪದವೀಧರನಾಗಲೀ 
ಇವರಷ್ಟು ಸ್ವಚ್ಛವಾಗಿ ತಪ್ಪಿಲ್ಲದೆ ಇಂಗ್ಲಿಷ್ ಬರೆಯುತ್ತಿರಲಿಲ್ಲ ಮತ್ತು ಮಾತನಾಡು 
ತಿರಲಿಲ್ಲ. ಇಂಗ್ಲಿಷ್ ಈಡಿಯಂಗಳನ್ನು ಅವರು ಬಹಳ ಚೆನ್ನಾಗಿ ಅಭ್ಯಾಸ ಮಾಡಿದ್ದರು. 
ಅವರ ಇಂಗ್ಲಿಷ್ ಭಾಷಾ ಜ್ಞಾನ ಉನ್ನತ ಮಟ್ಟದ್ದಾಗಿತ್ತು . ಅವರು ಅಲಂಕಾರಿಕ 
ಭಾಷೆ ಬರೆಯುತ್ತಿರಲಿಲ್ಲ. ಸರಳವಾದ ನೇರವಾದ ಶೈಲಿ ಅವರದು. ಅವರು ಸ್ಕೂಲಿನಲ್ಲಿ 
ಇಂಗ್ಲಿಷ್ ಪಾಠ ಹೇಳಿಕೊಡುತ್ತಿದ್ದುದಲ್ಲದೆ, ಇಂಗ್ಲಿಷ್ ಪತ್ರಿಕೆಗಳನ್ನು ನಡೆಸಿ ಅವು 
ಗಳಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು, ಮತ್ತು ಪ್ರಜಾ ಪ್ರತಿನಿಧಿ ಸಭೆ ಮತ್ತು 
ನ್ಯಾಯವಿಧಾಯಕ ಸಭೆಯಲ್ಲಿ ಆವಶ್ಯಕ ಬಿದ್ದಾಗ ಇಂಗ್ಲಿಷಿನಲ್ಲಿಯೇ ಚೆನ್ನಾಗಿ ಭಾಷಣ 
ಮಾಡುತ್ತಿದ್ದರು. ಸಾರ್ವಜನಿಕ ಸಭೆಗಳಲ್ಲಿಯೂ ಅವರು ಆವಶ್ಯಕವಿದ್ದಾಗ ಇಂಗ್ಲಿಷಿ 
ನಲ್ಲೇ ವ್ಯಾಖ್ಯಾನ ಮಾಡುತ್ತಿದ್ದರು. 
* ವೆಂಕಟಕೃಷ್ಣಯ್ಯನವರು ನಮ್ಮ ದೇಶಕ್ಕೆ ಹೊಸ ಜ್ಞಾನವನ್ನು ಕೊಡಬೇಕಾದರೆ , 
ಇಂಗ್ಲಿಷ್ ತಿಳಿದವರು ಹೆಚ್ಚ ಬೇಕು ಮತ್ತು ಇಂಗ್ಲಿಷ್ ಗ್ರಂಥಗಳಿಂದ ಅನೇಕ 
ವಿಷಯಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಜನತೆಯಲ್ಲಿ ಪ್ರಚಾರ ಮಾಡಬೇಕು 
ಎಂದು ಹೇಳುತ್ತಿದ್ದರು. ನಮ್ಮ ದೇಶದಲ್ಲಿ ಇರುವ ಸಂಸ್ಕೃತ ವಿದ್ಯೆ ಅಪಾರವಾದುದು. 
ಅದನ್ನು ಜನರಿಗೆ ತಿಳಿಸಲು ಬೇಕಾದಷ್ಟು ಪುಸ್ತಕಗಳು ಆಗಲೇ ಪ್ರಕಟವಾಗಿವೆ ; 
ಈಗ ನಮಗೆ ಬಹಳವಾಗಿ ಬೇಕಾಗಿರುವುದು ಪಾಶ್ಚಿಮಾತ್ಯ ವಿದ್ಯೆ ; ನಾವು ಇನ್ನು 
ಮುಂದೆ ಹೆಚ್ಚು ಹೆಚ್ಚಾಗಿ ಪಾಶ್ಚಿಮಾತ್ಯ ಗ್ರಂಥಗಳನ್ನು ಕನ್ನಡದಲ್ಲಿ ಅನುವಾದ ಮಾಡಿ 
ಪ್ರಚಾರ ಮಾಡಬೇಕು ಎಂದು ಅವರು ಹೇಳುತ್ತಿದ್ದರು. ಆದುದರಿಂದ ಅವರು ತರ 
ಗತಿಯಲ್ಲಿ ಪಾಠ ಹೇಳುವಾಗ ಪಾಶ್ಚಿಮಾತ್ಯ ಗ್ರಂಥಗಳ ವಿಷಯವನ್ನೇ ಹೆಚ್ಚಾಗಿ ತಿಳಿ 
ಸುತ್ತಿದ್ದರು. ನಮ್ಮ ದೇಶದ ಪುರಾಣಗಳ ವಿಷಯವನ್ನು ಅವರು ಹೆಚ್ಚಾಗಿ ಪ್ರಸ್ತಾ 
ಪಿಸುತ್ತಿರಲಿಲ್ಲ. ಅವರ ಪತ್ರಿಕೆಗಳಲ್ಲಿಯೂ ಹಾಗೆಯೇ ಪಾಶ್ಚಿಮಾತ್ಯ ವಿಜ್ಞಾನ, ಇತಿ 
ಹಾಸ, ಅರ್ಥಶಾಸ್ತ್ರ , ಮಹಾ ಪುರುಷರ ಜೀವನ ಚರಿತ್ರೆ ಮುಂತಾದ ವಿಷಯಗಳನ್ನು 
ಪ್ರಾಮುಖ್ಯವಾಗಿ ತಿಳಿಸುತ್ತಿದ್ದರು. 

ಈ ರೀತಿ ಮರಿಮಲ್ಲಪ್ಪ ಸ್ಕೂಲೆಂದರೆ ಇಂಗ್ಲಿಷಿಗೆ ಪ್ರಸಿದ್ಧಿಯಾದ ಸ್ಕೂಲಾಯಿತು. 
ಇದಕ್ಕಾಗಿ ಅವರು ಸ್ಕೂಲಿನಲ್ಲಿ ಒಂದು ವಾಚನಾಲಯವನ್ನೂ ಗ್ರಂಥಾಲಯವನ್ನೂ 
ಸ್ಥಾಪಿಸಿ, ಅವುಗಳಲ್ಲಿ ಬೇಕಾದಷ್ಟು ಇಂಗ್ಲಿಷ್ ಪತ್ರಿಕೆಗಳನ್ನೂ , ಇಂಗ್ಲಿಷ್ ಗ್ರಂಥ 
ಗಳನ್ನೂ ಶೇಖರಿಸಿದ್ದರು. ಯಾವ ಕಾಲೇಜಿನಲ್ಲಿಯೂ ಇಂತಹ ವಾಚನಾಲಯವಾಗಲಿ 
ಅಥವಾ ಗ್ರಂಥಾಲಯವಾಗಲಿ ಇರಲಿಲ್ಲ. ಆಂಗ್ಲ ಪ್ರಸಿದ್ಧ ಗ್ರಂಥಕರ್ತರ ಕೃತಿಗಳೆಲ್ಲವೂ 


وو 


ಎಂ . ವೆಂಕಟಕೃಷ್ಣಯ್ಯ 
ಇಲ್ಲಿ ಇದ್ದವು. ' ಹಿಸ್ಟೋರಿಯನ್ಸ್ ಹಿಸ್ಟರಿ ಆಫ್ ದಿ ವರ್ಲ್ ' ಎಂಬ ಇತಿಹಾಸ 
ಗ್ರಂಥ, ರ್ಎಸೈಕ್ಲೋಪಿಡಿಯ ಕೂಡ ಗ್ರಂಥಾಲಯದಲ್ಲಿ ಇತ್ತು . “ಸೈಂಟಿಫಿಕ್ ಅಮೆ 
ರಿರ್ಕ' ಎಂಬ ವಿಜ್ಞಾನದ ಪತ್ರಿಕೆಯ ವಾಚನಾಲಯಕ್ಕೆ ಬರುತ್ತಿತ್ತು . ಇದರಿಂದಲೇ 
ವೆಂಕಟಕೃಷ್ಣಯ್ಯನವರು ಎಷ್ಟು ಪ್ರಗತಿಗಾಮಿಗಳಾಗಿದ್ದರೆಂಬುದು ಗೊತ್ತಾಗುತ್ತದೆ. 
- ಕನ್ನಡ ಪ್ರಹಸನ ಪಿತಾಮಹ' ಎಂದು ಖ್ಯಾತಿ ಗಳಿಸಿದ ಟಿ. ಪಿ . ಕೈಲಾಸಂ ಅವರ 
ಶಿಷ್ಯರು. ಮಿಡ್ಸ್ ಸ್ಕೂಲ್ ವಿದ್ಯಾಭ್ಯಾಸವನ್ನು ಅವರ ಸ್ಕೂಲಿನಲ್ಲಿ ಮುಗಿಸಿದರೆಂದು 
ತಿಳಿದುಬರುತ್ತದೆ. ಕೈಲಾಸಂ ಕನ್ನಡದಲ್ಲಿಯೇ ಅಲ್ಲದೆ ಇಂಗ್ಲಿಷಿನಲ್ಲಿಯೂ ನಾಟಕ 
ಗಳನ್ನು ಬರೆದಿದ್ದಾರೆ. ಇಂಗ್ಲಿಷಿನಲ್ಲಿ ಪದ್ಯಗಳನ್ನೂ ಬರೆದಿದ್ದಾರೆ. ಅವರ ಇಂಗ್ಲಿಷ್ 
ಜ್ಞಾನಶ್ರೇಷ್ಠ ತರವಾದುದು. ಅವರು ಒಂದು ದಿವಸ ವೆಂಕಟಕೃಷ್ಣಯ್ಯನವರ ಬಳಿಗೆ 
ಬಂದು, ನಮಸ್ಕರಿಸಿ, ತನ್ನ ಇಂಗ್ಲೆಂಡಿನ ವಿದ್ಯಾಭ್ಯಾಸದ ಅನುಭವಗಳನ್ನೂ , ಅಲ್ಲಿನ 
ನಾಗರಿಕತೆ ಮತ್ತು ಜನಜೀವನದ ವಿಷಯಗಳನ್ನೂ ತಿಳಿಸಿದರು. ಹಾಗೂ ತಮ್ಮ 
ಸ್ಕೂಲಿನ ದಿನಗಳನ್ನು ನೆನಪಿಗೆ ತಂದುಕೊಂಡರು. ವೆಂಕಟಕೃಷ್ಣಯ್ಯನವರು ಹೇಳಿ 
ಕೊಟ್ಟ ಶುದ್ಧ ವ್ಯಾಕರಣಬದ್ದ ಇಂಗ್ಲಿಷ್ ಭಾಷೆ ತಮಗೆ ಬಹಳ ಸಹಾಯ ಮಾಡಿತು 
ಎಂದು ತಿಳಿಸಿದರು. 

ಈಗ ಬದುಕಿದ್ದಿದ್ದರೆ, ಇಂಗ್ಲಿಷ್ ಭಾಷೆಯನ್ನು ನನ್ನ ವಿದ್ಯಾಭ್ಯಾಸ ವ್ಯವಸ್ಥೆಯಿಂದ 
ತೆಗೆದು ಹಾಕಬಾರದು ಎಂದು ವಾದಿಸುತ್ತಿದ್ದರೇನೋ ! 


- ವಯಸ್ಸಾಗಿದ್ದ ವೆಂಕಟಕೃಷ್ಣಯ್ಯನವರನ್ನು ವಿದ್ಯಾರ್ಥಿಗಳು “ ತಾತಯ್ಯ ” ಎಂದು 
ಪ್ರೀತಿಯಿಂದ ಕರೆಯುತ್ತಿದ್ದರು. ಸ್ಕೂಲು ಆಗಿನ ಕಾಲದಲ್ಲಿ ಬೆಳಿಗ್ಗೆ ೧೧ರಿಂದ 
ಸಾಯಂಕಾಲ ೫ ಗಂಟೆಯವರೆಗೂ ನಡೆಯುತ್ತಿತ್ತು : ೪೦ ನಿಮಿಷಗಳ ೬ ಪಿರಿಯೆಡ್ 
ಗಳು ; ಮಧ್ಯೆ ಒಂದು ಗಂಟೆಯ ವಿರಾಮ . ಎಲ್ಲ ಉಪಾಧ್ಯಾಯರೂ ವಿದ್ಯಾರ್ಥಿಗಳೂ 
ಸ್ಕೂಲಿಗೆ ಕಾಲಕ್ಕೆ ಸರಿಯಾಗಿ ಬರಬೇಕು, ತಡವಾಗಿ ಬರಬಾರದು ಎಂಬುದು ಅವರು 
ಮಾಡಿದ ನಿಯಮ . ಆದುದರಿಂದ ಉಪಾಧ್ಯಾಯರೂ ವಿದ್ಯಾರ್ಥಿಗಳೂ ೫ - ೧೦ ನಿಮಿಷ 
ಮುಂಚಿತವಾಗಿಯೇ ಸ್ಕೂಲಿಗೆ ಬರುತ್ತಿದ್ದರು. ಅವರು ಕೂಡ ಕಾಲು ಗಂಟೆ, ಅರ್ಧ 
ಗಂಟೆ ಮುಂಚಿತವಾಗಿ ಬಂದು, ಸ್ಕೂಲಿನ ಆಡಳಿತ ವಿಷಯಗಳನ್ನು ಪರಿಶೀಲಿಸುತ್ತಿ 
ದ್ದರು. ೧೧ ಗಂಟೆ ಹೊಡೆದ ಕೂಡಲೆ ಪ್ರತಿಯೊಂದು ತರಗತಿಗೂ ಹೋಗಿ ಉಪಾ 
ಧ್ಯಾಯರೂ , ವಿದ್ಯಾರ್ಥಿಗಳೂ ಕಾಲಕ್ಕೆ ಸರಿಯಾಗಿ ಬಂದಿರುವರೇ ಇಲ್ಲವೇ ಎಂಬು 
ದನ್ನು ತನಿಖೆ ಮಾಡುತ್ತಿದ್ದರು. ಯಾರಾದರೂ ಉಪಾಧ್ಯಾಯರು ತಡವಾಗಿ ಬಂದರೆ, 
ಅವರನ್ನು ತಮ್ಮ ಕೊಠಡಿಗೆ ಕರೆಸಿಕೊಂಡು ವಾಗ್ಧಂಡನೆ ಮಾಡುತ್ತಿದ್ದರು. ವಿದ್ಯಾರ್ಥಿ 
ಗಳು ತಡವಾಗಿ ಬಂದರೆ ಅವರ ನೋಟು ಬೆತ್ತದಲ್ಲಿ ಒಂದು ಏಟು ತಿನ್ನ ಬೇಕಾಗಿತ್ತು . 


1. 


ಎಂ . ವೆಂಕಟಕೃಷ್ಣಯ್ಯ 

೨೩ 
ಏಟು ಬಿದ್ದಾಗ ಹುಡುಗ ಅತ್ತರೆ ಅವನಿಗೆ ಸಮಾಧಾನ ಹೇಳಿ, ಪೆಪ್ಪರ್ ಮೆಂಟ್ 
ಕೊಟ್ಟು ಕಳುಹಿಸುತ್ತಿದ್ದರು. ಎಷ್ಟೋ ಹುಡುಗರು ಈ ಪೆಪ್ಪರ್ ಮೆಂಟಿನ ಆಶೆಗಾಗಿ 
ಅವರ ಬೆತ್ತದಿಂದ ಏಟು ತಿಂದದ್ದೂ ಉಂಟು ! ಅವರು ವಿದ್ಯಾರ್ಥಿಗಳ ಮುಖ ಮತ್ತು 
ಚಟುವಟಿಕೆ ನೋಡಿ ಅವರ ಜೀವನದ ಭವಿಷ್ಯವನ್ನು ಗುರ್ತಿಸುತ್ತಿದ್ದರು. ಅನೇಕ 
ವಿದ್ಯಾರ್ಥಿಗಳಿಗೆ ಮುಂದೆ ಇವನು ಪ್ರಖ್ಯಾತನಾಗುವನು ಎಂದು ಹೇಳುತ್ತಿದ್ದರು. 
ಅವರು ಹೇಳಿದಂತೆಯೇ ವಿದ್ಯಾರ್ಥಿಗಳು ಪ್ರಖ್ಯಾತಿಗೆ ಬಂದ ಅನೇಕ ನಿದರ್ಶನಗಳಿವೆ . 
- ಅವರು ತರಗತಿಯಲ್ಲಿ ಇಂಗ್ಲಿಷ್ ಪದ್ಯ ಪಾಠ ಹೇಳಿಕೊಡುತ್ತಿದ್ದಾಗ, ಮುಂದಿನ 
ಪಾಠ ಮಾಡುವ ಮುಂಚೆ ಹಿಂದಿನ ಪಾಠವನ್ನು ಕೇಳುತ್ತಿದ್ದರು. ಯಾವನಾದರೂ 
ವಿದ್ಯಾರ್ಥಿ ಬಾಯಿಪಾಠ ತಪ್ಪಿದರೆ ಅವರ ಬೆತ್ತದಿಂದ ಒಂದು ಏಟು ತಿನ್ನ ಬೇಕಾಗು. 
ತಿತ್ತು . ಒಂದೊಂದು ದಿವಸ ಹಿಂದಿನ ಪಾಠವನ್ನು ಗಟ್ಟಿ ಮಾಡಿಕೊಂಡು ಬರಲು ಆಗ 
ದಿದ್ದಾಗ ಕೆಲವು ಹುಡುಗರು ಹೆಣ್ಮಾಸ್ಟರು ತರಗತಿಗೆ ಬರುವ ಮುನ್ನವೇ ಅವರನ್ನು 
ಕರೆದುಕೊಂಡು ಬರುವ ಹಾಗೆ ಮಾಡಿ, ಕೂಡಲೇ ಹೊಸ ಪಾಠ ಹೇಳುವುದಕ್ಕೆ ಪುಸ 
ಲಾಯಿಸುತ್ತಿದ್ದರು ; ಅಂತೂ ಆ ದಿವಸ ಬಾಯಿಪಾಠ ಮಾಡದ ವಿದ್ಯಾರ್ಥಿಗಳಿಗೆ 
ಏಟು ತಪ್ಪುತ್ತಿತ್ತು ! 
- ಅವರು ಪಾಠ ಹೇಳುವ ರೀತಿ ಬಹಳ ಸ್ವಾರಸ್ಯವಾಗಿತ್ತು . ಪಾಠಕ್ಕೆ ಸಂಬಂಧಿಸಿದ 
ವಿಷಯಗಳನ್ನು ಮಾತ್ರವೇ ಅಲ್ಲದೆ, ಹೇಳಿದ ವಿಷಯ ವಿದ್ಯಾರ್ಥಿಗಳ ಮನಸ್ಸಿಗೆ 
ಚೆನ್ನಾಗಿ ನಾಟುವಂತೆ ಉದಾಹರಣೆಗಳನ್ನು ಹೇಳುತ್ತಿದ್ದರು. ಕಥೆಗಳು, ಉಪಕಥೆಗಳು, 
ಜೀವನ ಚರಿತ್ರೆಗಳು ಇವೆಲ್ಲಾ ಅವರ ಪಾಠಗಳಲ್ಲಿ ಸೇರಿರುತ್ತಿದ್ದು ವು . ಮಕ್ಕಿಕಾಮಕ್ಕಿ 
ಅಂದ ಹಾಗೆ, ಪದಕ್ಕೆ ಅರ್ಥ ಹೇಳಿಕೊಟ್ಟು ಬಿಟ್ಟು ಪಾಠ ಮುಗಿಸುತ್ತಿರಲಿಲ್ಲ. ಆ 
ಪಾಠದಲ್ಲಿ ಅಡಗಿರುವ ನೀತಿಯೇನು, ಅದರಿಂದ ವಿದ್ಯಾರ್ಥಿಯ ಮುಂದಿನ ಜೀವನಕ್ಕೆ 
ಏನಾದರೂ ಬೆಳಕಿದೆಯೇ ಎಂಬುದನ್ನು ಶೋಧಿಸಿ , ಹುಡುಗರಿಗೆ ಬೇಸರವಾಗದ ಹಾಗೆ 
ಪಾಠ ಹೇಳುತ್ತಿದ್ದರು. 
- ಅವರ ಮನಸ್ಸು ಬಹಳ ಸಂತೋಷದಿಂದ ಇದ್ದ ದಿವಸ ೪೦ ನಿಮಿಷ ಅವಧಿ ನಾಲ್ಕು 
ನಿಮಿಷಗಳಂತೆ ಕಳೆದು ಹೋಗುತ್ತಿತ್ತು . ಪಾಠ ಮುಗಿಯುವ ಹೊತ್ತಿಗೆ ವಿದ್ಯಾರ್ಥಿಯ 
ಮೆದುಳಿಗೂ ಪುಷ್ಟಿ , ಹೃದಯಕ್ಕೂ ತುಷ್ಟಿ , ವೆಂಕಟಕೃಷ್ಣಯ್ಯನವರನ್ನು ಹುಟ್ಟು ಉಪಾ 
ಧ್ಯಾಯ (born teacher ) ಎಂದು ಹೇಳಬಹುದು. ಅವರ ಕೈ ಕೆಳಗೆ ಎರಡು ಮೂರು 
ವರ್ಷ ಓದಿದ ವಿದ್ಯಾರ್ಥಿಗಳು ನೂರಾರು ಜೀವನ ಚರಿತ್ರೆಗಳನ್ನು ಓದಿದಷ್ಟು ಪರಿಣತ 
ರಾಗುತ್ತಿದ್ದರು. ದೇಶದ ಮತ್ತು ಪರದೇಶದ ಪ್ರಖ್ಯಾತರ ಜೀವನ ಚರಿತ್ರೆಗಳೆಲ್ಲಾ 
ಅವರ ಪಾಠಗಳಲ್ಲಿ ಅಡಗಿರುತ್ತಿದ್ದುವು. ಸ್ವಾತಂತ್ರ ವೀರರಾದ ರಾಣಾ ಪ್ರತಾಪ, ಶಿವಾಜಿ, 
ಬಾಲ ಗಂಗಾಧರ ತಿಲಕ್ , ಗೋಪಾಲ ಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, 


೨೪ 


ಎಂ . ವೆಂಕಟಕೃಷ್ಣಯ್ಯ 
ದಾದಾಭಾಯಿ ನವರೋಜಿ, ಅರವಿಂದ ಘೋಷ್, ಮಹಾತ್ಮಾ ಗಾಂಧಿ, ವೀರ 
ಸಾವರ್ ಕರ್ ಮುಂತಾದವರ ಜೀವನ ಚರಿತ್ರೆಯನ್ನು ಅವರ ಬಾಯಿಂದ ಕೇಳಿದವರು 
ಎಂದೂ ಮರೆಯಲಾರರು. ಈ ವೀರರು ಪಟ್ಟ ಕಷ್ಟ ಪರಂಪರೆಗಳ ವರ್ಣನೆ ಮಾಡು 
ನಾಗ ತಾತಯ್ಯನವರ ಕಣ್ಣಿನಿಂದ ಧಾರಾಕಾರವಾಗಿ ಅಶ್ರು ಸುರಿಯುತ್ತಿತ್ತು . 
. ಇಷ್ಟೇ ಅಲ್ಲದೆ ಅವರು ದೇಶದ ಪ್ರಖ್ಯಾತ ಸಮಾಜ ಸುಧಾರಕರ ಹಾಗೂ ಉಪಾ 
ಧ್ಯಾಯರ ಜೀವನ ಕಥೆಗಳನ್ನೂ ಹೇಳುತ್ತಿದ್ದರು. ಬಂಗಾಳದ ಪ್ರಖ್ಯಾತ ಉಪಾಧ್ಯಾಯ 
ರಾದ ಈಶ್ವರ ಚಂದ್ರ ವಿದ್ಯಾಸಾಗರರ ಬಡತನದ ವಿದ್ಯಾರ್ಥಿ ಜೀವನವನ್ನು ವರ್ಣಿಸು 
ವಾಗಲಂತೂ ಅವರ ಕಂಠ ಬಹಳ ಗದ್ಧ ದವಾಗುತ್ತಿತ್ತು . 

ವಿದೇಶಗಳಲ್ಲಿ ಪ್ರಖ್ಯಾತರಾದವರ ವಿಷಯವನ್ನೂ ಅವರು ತಿಳಿಸುತ್ತಿದ್ದರು. ಮತ 
ಸ್ವಾತಂತ್ರ್ಯಕ್ಕಾಗಿಯೂ , ದೇಶ ಸ್ವಾತಂತ್ರ್ಯಕ್ಕಾಗಿಯೂ ದಂಗೆ ಎದ್ದವರ ಕಥೆಯನ್ನು 
ಹೃದಯಂಗಮವಾಗಿ ವಿವರಿಸುತ್ತಿದ್ದರು. ಮಾರ್ಟಿ೯ಲೂಥರ್ , ಜಾರ್ಜ್ ವಾಷಿಂಗ್ ರ್ಟ , 
ಆಲಿವರ್ ಕ್ರಾಮುವೆಲ್ , ಮ್ಯಾಜಿನಿ , ಗ್ಯಾರಿಬಾಲ್ಕಿ , ಬ್ರಾಡ್ ಲಾ , ಕೀರ್‌ ಹಾರ್ಡಿ, 
ಗ್ಲಾಡ್ರ್ಸ್ವ ಮುಂತಾದವರ ಜೀವನದ ವಿಷಯಗಳನ್ನು ಮನಸ್ಸಿಗೆ ಹತ್ತುವಂತೆ ತಿಳಿ 
ಸುತ್ತಿದ್ದರು. 

ಅಮೆರಿಕಾದ ಪ್ರಸಿದ್ದ ವಿಜ್ಞಾನಿಯೂ , ಗ್ರಂಥಕರ್ತನೂ , ರಾಜಕಾರಿಣಿಯೂ ಆದ 
ಬೆಂಜರ್ಮಿ ಫ್ರಾಂರ್ಕ್ಲಿನ ಜೀವನ ಚರಿತ್ರೆಯನ್ನು ವಿದ್ಯಾರ್ಥಿಗಳಿಗೆ ಪುನಃ ಪುನಃ ತಿಳಿ 
ಸುತ್ತಿದ್ದರು. ಅವರಿಗೆ ಸೆಲ್ಫ್ ಹೆಲ್ಸ್ ಅಥವಾ ಸ್ವಪ್ರಯತ್ನದಲ್ಲಿ ಬಹಳ ನಂಬಿಕೆ . 
ಸ್ವಪ್ರಯತ್ನ ದಿಂದ ಮೇಲಕ್ಕೆ ಬಂದದ್ದಲ್ಲದೆ, ತನ್ನಲ್ಲಿದ್ದ ದುರ್ಗುಣಗಳನ್ನೆಲ್ಲಾ ನಿಗ್ರಹಿಸಿ 
ಕೊಂಡ, ಫ್ರಾಂಕ್ ಲಿನ್ನಿನ ಉದಾಹರಣೆಯನ್ನು ವಿದ್ಯಾರ್ಥಿಗಳ ಮುಂದೆ ಇಡುತ್ತಿದ್ದರು. 
ಫ್ರಾಂಕ್ ಲಿನ್ನಿನ ಡೈರಿಯ ವಿಷಯವನ್ನು ಕೂಡ ಅವರು ಬರೆದಿದ್ದಾರೆ. 


00 


ಹಳೆಯ ಮೂಢ ನಂಬಿಕೆಗಳನ್ನು ಬಿಡಬೇಕೆಂದು ಅವರು ವಿದ್ಯಾರ್ಥಿಗಳಿಗೆ ಪುನಃ 
ಪುನಃ ಬೋಧಿಸುತ್ತಿದ್ದರು. ಈ ಸಂಬಂಧವಾಗಿ ಹಾಸ್ಯರಸಭರಿತವಾದ ಅನೇಕ ಕಥೆಗಳನ್ನು 
ಹೇಳುತ್ತಿದ್ದರು. ಅವರಿಗೆ ವಯಸ್ಸು ಆಗುತ್ತಾಗುತ್ತ ಮನಸ್ಸಿನ ನವೀನತೆ ಕಾಣು 
ತಿತ್ತು . ಯಾವ ಹೊಸ ವಿಷಯಗಳು ಬರಲಿ , ಅವನ್ನು ವಿದ್ಯಾರ್ಥಿಗಳಂತೆ ಕುತೂಹಲ 
ದಿಂದ ತಿಳಿದುಕೊಳ್ಳುತ್ತಿದ್ದರು ಮತ್ತು ಅವನ್ನು ವಿದ್ಯಾರ್ಥಿಗಳಿಗೆ ತಿಳಿಸುತ್ತಿದ್ದರು. 
ವಿಚಾರ ಸ್ವಾತಂತ್ರವನ್ನು ವಿದ್ಯಾರ್ಥಿಗಳು ಬೆಳೆಸಿಕೊಳ್ಳಬೇಕೆಂದೂ , ಅವರಿವರು ಹೇಳಿ 
ದ್ದನ್ನೆಲ್ಲಾ ಸುಮ್ಮನೆ ನಂಬಬಾರದೆಂದೂ ಹೇಳುತ್ತಿದ್ದರು; ವಿದ್ಯಾರ್ಥಿಗಳು ಸ್ವಾತಂತ್ರ 
ಪ್ರಿಯತೆ ಮತ್ತು ಅನ್ಯಾಯದ ಪ್ರತಿಭಟನೆಯ ಮನೋಭಾವವನ್ನು ಬಲಗೊಳಿಸಿ 
ಕೊಳ್ಳಬೇಕೆಂದು ಪುನಃ ಪುನಃ ಹೇಳುತ್ತಿದ್ದರು. 


ಓಓಓಓಓಓ. 


ಪಿಸಿ 


RSS: 


::: 


::::::: 


SVANSS 


ಓಣಿ 


ಮೈಸೂರುಸಂಸ್ಥಾನದಮೊದಲನೆಯಕಾಂಗ್ರೆಸ್ಅಧಿವೇಶನ_ತಾತಯ್ಯನವರುಸ್ವಾಗತಸಮಿತಿಯಅಧ್ಯಕ್ಷರಾಗಿ(೧೯೨೮). ಎಡದಿಂದಬಲಕ್ಕೆ:ಕುಳಿತಿರುವಐದನೆಯವರುಅಧಿವೇಶನದಆರಂಭೋತ್ಸವನೆರವೇರಿಸಿದಶ್ರೀಎಸ್.ಸತ್ಯಮೂರ್ತಿ; 

ಏಳನೆಯವರು 
ತಾತಯ್ಯ 
, 


: 


R 


1 
, 


222 


551252 


ಶಿಕ್ಷಕರು 


22 
: 22 
:22 
:22 
. 


SRS 


ಸಿ. 


ಅಂದಹಾಗೆ 


ಓಟಿಜೆಪಿ 


* 


ಮತ್ತಷ್ಟು 


* 


ಟಿಸಿ 


ಟ 


: 


ಟಿಪ್ಪಣಿ 


ಕೆಳಗೆ 


ಜೆ: 


ತಾತಯ್ಯನವರ 
ಹಸ್ತಾಕ್ಷರ 
- 
೧ 
( 
ಈ 
ಪತ್ರದ 
ಉಳಿದ 
ಭಾಗ 
ಮತ್ತು 
ಅದರ 
ಪಾಠವನ್ನು 
ಎದುರು 
ಪುಟದಲ್ಲಿ 
ಕೊಟ್ಟಿದೆ 
) 


EN 


rankena 


ತಾತಯ್ಯನವರಹಸ್ತಾಕ್ಷರ-೨ 

12-3-96 

Mysore MydearMr.M.SP. 

AmInotagreatsinner&isnottheblowaretribution?&yetIdon't knowhowIdeservedit.Idon'tthinkthatlifeisworthlivinghereafter&yet 
I 
can 
' 
t 
find 
it 
in 
my 
heart 
to 
fly 
from 
the 
responsibilities 
devolved 
upon 
me 
. 
I 
wish 
& 
wish 
a 
thousand 
times 
, 
that 
I 
were 
dead 
& 
Dakshina 
Moorthy 
lived &sparedmetheheart-rendingnecessityofwitnessingtheinconsolablegrief 
of 
the 
best 
loved 
& 
the 
only 
daughter 
. 
No 
use 
of 
complaining 
against 
the crueldecreeoffate.Imust&dobowtotheinevitable.Yourkindletterhas 
administered 
great 
comfort 
to 
me 
& 
I 
shall 
try 
to 
face 
the 
misfortune 
with theresignationofdespair. 

Yours 
ever 
affectionately 
. 
M 
. 
Venkatakrishnayya 
. 


ತಾತಯ್ಯ-೫೦ನೇವಯಸ್ಸಿನಲ್ಲಿ 


ವಿರಾಜಮಾನವ 

2 


. 


:: 


&ಳು 


: 


? 


-ತಾತಯ್ಯನವರಿಗೆಮೈಸೂರುಪತ್ರಿಕೋದ್ಯೋಗಿಗಳಸಂಘದಸತ್ಕಾರ(ಬೆಂಗಳೂರು,೧೯೩೨)ಎಡದಿಂದಬಲಕ್ಕೆಕುಳಿತಿರುವಮೂರನೆಯವರುಡಿ.ವಿ.ಗುಂಡಪ್ಪಮತ್ತುನಾಲ್ಕನೆಯವರುತಾತಯ್ಯ, 


ಎಂ . ವೆಂಕಟಕೃಷ್ಣಯ್ಯ 

- ೨೫ 
ಅವರು ಅನೇಕ ಕೆಲಸ ಕಾರ್ಯಗಳನ್ನು ಇಟ್ಟು ಕೊಂಡಿದ್ದರು. ಆದಾಗ್ಯೂ , ಮರಿ 
ಮಲ್ಲಪ್ಪ ಸ್ಕೂಲಿನ ಕರ್ತವ್ಯಗಳನ್ನು ಅತ್ಯಂತ ಪ್ರೀತಿಯಿಂದಲೂ ಕರ್ತವ್ಯ ನಿಷ್ಠೆ 
ಯಿಂದಲೂ ನಿರ್ವಹಿಸುತ್ತಿದ್ದರು. ಅವತ್ತವನ ಕೆಲಸವನ್ನು ಅವತ್ತಾನ ಮುಗಿ 
ಸುತ್ತಿದ್ದರು. ಇಂದು ಮಾಡಬೇಕಾದ್ದನ್ನು ನಾಳೆಗೆ ಹಾಕುತ್ತಿರಲಿಲ್ಲ. ಸ್ಕೂಲಿನ ಶಿಸ್ತನ್ನು 
ಅವರು ಸ್ವತಃ ಪಾಲಿಸುತ್ತಿದ್ದು ದಲ್ಲದೆ, ಉಪಾಧ್ಯಾಯರೂ , ವಿದ್ಯಾರ್ಥಿಗಳೂ , ಪಾಲಿಸು 
ವಂತೆ ಮಾಡುತ್ತಿದ್ದರು. ಸ್ಕೂಲಿಗೆ ಬರಬೇಕಾದರೆ ಉಪಾಧ್ಯಾಯರೂ , ವಿದ್ಯಾರ್ಥಿಗಳೂ 
ಸರಿಯಾದ ಉಡುಪಿನಲ್ಲಿ ಬರಬೇಕು. ಅವರು ಸ್ವತಃ ಲಾಂಗ್ ಕೋಟ್, ಕಂಕಳ ಸುತ್ತ 
ನಲ್ಲಿ, ತಲೆಗೆ ರುಮಾಲು, ಕಾಲಿಗೆ ಪಾಪಾಸು ಹಾಕಿಕೊಂಡು ಬರುತ್ತಿದ್ದರು. ಪಾಪಾಸು 
ಹೆಣ್ಮಾಸ್ಟರು ಬರುತ್ತಿದ್ದಾರೆಂದು ದೂರದಿಂದಲೇ ತಿಳಿಸುತ್ತಿತ್ತು . ಕನ್ನಡಕವನ್ನು ಹಾಕಿ 
ಕೊಳ್ಳುತ್ತಿದ್ದರು. ಆ ಕಾಲದಲ್ಲಿ ಅವರು ಧೋತ್ರವನ್ನು ಉಟ್ಟುಕೊಳ್ಳುತ್ತಿದ್ದರು 
(ವೃದ್ಧಾಪ್ಯದಲ್ಲಿ ಷರಾಯಿಯನ್ನು ಉಪಯೋಗಿಸುತ್ತಿದ್ದರು). ಚುರುಕಾಗಿ ನಡೆಯು 
ತಿದ್ದರು. ರುಮಾಲಿಲ್ಲದೆ ಟೋಪಿ ಹಾಕಿಕೊಂಡು ಬಂದ ಉಪಾಧ್ಯಾಯರಿಗೆ ರುಮಾಲು 
ಹಾಕಿಕೊಳ್ಳಬೇಕೆಂದು ಹೇಳುತ್ತಿದ್ದರು. ವಿದ್ಯಾರ್ಥಿಗಳಂತೂ ಆ ಕಾಲದಲ್ಲಿ ತಲೆಗೆ ಟೋಪಿ 
ಹಾಕಿಕೊಂಡು ಬರಲೇ ಬೇಕಾಗಿತ್ತು ; ಬರಿಯ ತಲೆಯಲ್ಲಿ ಯಾರೂ ಬರವ ಹಾಗಿರಲಿಲ್ಲ. 

ಬಡ ವಿದ್ಯಾರ್ಥಿಗಳಿಗೆ ಅವರ ಸ್ಕೂಲಿನಲ್ಲಿ ಆಶ್ರಯ ದೊರೆಯುತ್ತಿದ್ದ ಹಾಗೆ ಇನ್ನು 
ಯಾವ ಸ್ಕೂಲಿನಲ್ಲಿಯೂ ದೊರೆಯುತ್ತಿರಲಿಲ್ಲ, ನಿಯಮದ ಪ್ರಕಾರ ನೂರರಲ್ಲಿ ೨೫ 
ಜನಕ್ಕೆ ಪೂರ್ತಿ ಫೀಜು ಮಾಫಿ ಮಾಡಲು ಅವಕಾಶವಿತ್ತು . ಇದನ್ನು ವಿಭಾಗ ಮಾಡಿ 
೧೦೦ರಲ್ಲಿ ೧೦ ಜನಕ್ಕೆ ಪೂರ್ತಿ ಫೀಜನ್ನೂ , ಮುವ್ವತ್ತು ಜನಕ್ಕೆ ಅರ್ಧ ಸೀಜನ್ನೂ 
ಮಾಫಿ ಮಾಡುತ್ತಿದ್ದರು. ಇದನ್ನು ಪರೀಕ್ಷೆಗಳ ಫಲಿತಾಂಶಗಳ ಬ್ಯಾಂಕಿನ ಪ್ರಕಾರ 
ನಿರ್ಧರಿಸುತ್ತಿದ್ದರು. ಅನಾಥಾಲಯದ ಹುಡುಗರಿಗೂ , ಲಿಂಗಾಯಿತ ವಿದ್ಯಾರ್ಥಿಗಳಿಗೂ 
ಪೂರ್ತಿ ಫೀಜು ಮಾಫಿ ; ಇದಲ್ಲದೆ ಇನ್ನೂ ಯಾರಾದರೂ ಬಾಲಕರು ಅತ್ಯಂತ ಬಡವ 
ರೆಂದು ತಿಳಿದರೆ ಹೆಣ್ಮಾಸ್ಟರೇ ತನ್ನ ಸ್ವಂತ ಸಂಬಳದಿಂದ ಅವರ ಫೀಜನ್ನು ಕೊಡು 
ತಿದ್ದರು. ಕೆಲವರಿಗೆ ಪುಸ್ತಕಗಳನ್ನೂ ತೆಗೆಸಿಕೊಡುತ್ತಿದ್ದರು. ಅನೇಕರ ಫೀ ಬಾಕಿಯನ್ನು 
ವಜಾ ಮಾಡಿಬಿಡುತ್ತಿದ್ದರು. 

ಮೆಟ್ರಿಕ್ಯುಲೇರ್ಷ ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುತ್ತಿದ್ದುದರಿಂದ 
ವಿಜ್ಞಾನವನ್ನು ಕಲಿಸಬೇಕಾಗಿತ್ತು . ಇದಕ್ಕಾಗಿ ಒಂದು ಸುಸಜ್ಜಿತ ಲೆಬೋರೆಟರಿ ಇತ್ತು . 
ಇದರಲ್ಲಿ ಭೌತ ಶಾಸ್ತ್ರ ಮತ್ತು ರಾಸಾಯನ ಶಾಸ್ತ್ರ ಕಲಿಸುವುದಕ್ಕೆ ಸಹಾಯಕವಾದ 
ಯಂತ್ರಗಳೂ , ಸಾಮಾನುಗಳೂ , ಮಾಡೆಲ್ ಗಳೂ ಸಾಕಾದಷ್ಟಿದ್ದ ವು. 

ವರ್ಷಾಂತ್ಯದಲ್ಲಿ ಪರೀಕ್ಷೆ ನಡೆದು ಮೇಲಿನ ತರಗತಿಗಳಿಗೆ ವಿದ್ಯಾರ್ಥಿಗಳನ್ನು ಹಾಕ 
ಬೇಕಾದರೆ , ಈ ಸ್ಕೂಲಿನಲ್ಲಿ ಬಹಳ ಉದಾರ ನೀತಿ, ಎಲ್ಲೋ ಕೆಲವರನ್ನು ಮಾತ್ರ 


ಎಂ. ವೆಂಕಟಕೃಷ್ಣಯ್ಯ 
ಹಿಂದಿನ ಕ್ಲಾಸ್ ನಲ್ಲಿ ಉಳಿಸುತ್ತಿದ್ದರು. ೧೦೦ಕ್ಕೆ ೯೦ ಬಾಲಕರನ್ನು ಮೇಲಿನ ಕ್ಲಾಸಿಗೆ 
ಹಾಕಿಬಿಡುತ್ತಿದ್ದರು. ಮೆಟ್ರಿಕ್ಯುಲೇರ್ಷಕ್ಲಾಸ್ ವರೆಗೂ ಇದು ಸಾಧ್ಯವಾಗಿತ್ತು . ಆಮೇಲೆ 
ವಿಶ್ವವಿದ್ಯಾಲಯದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ತೇರ್ಗಡೆಯಾಗಲೇ ಬೇಕಾಗಿತ್ತು . 
೧೯೧೩ ರಿಂದ ಮೈಸೂರು ವಿದ್ಯಾ ಇಲಾಖೆಯೇ ಮೆಟ್ರಿಕ್ಯುಲೇರ್ಷಗೆ ಬದಲಾಗಿ ಸ್ಕೂಲ್ 
ಫೈನಲ್ ಪರೀಕ್ಷೆಯನ್ನು ನಡೆಸುತ್ತಿತ್ತು . ವಿದ್ಯಾರ್ಥಿಗಳು ಈ ಪಬ್ಲಿಕ್ ಪರೀಕ್ಷೆಯಲ್ಲಿಯೂ 


ತೇರ್ಗಡೆಯಾಗ 
ವಿದ್ಯಾರ್ಥಿಗಳಿಗೆ 


ಆವರಣದಲ್ಲಿಯೆರ್ಟ 
ಮುಂತಾದ 


ಈ ಸ್ಕೂಲಿನಲ್ಲಿ ವಿದ್ಯಾರ್ಥಿಗಳಿಗೆ ಬೌದ್ಧಿಕ ವಿಷಯಗಳನ್ನಲ್ಲದೆ, ಶಾರೀರಕ ಶಿಕ್ಷಣ 
ನನ್ನೂ ಕೊಡಲಾಗುತ್ತಿತ್ತು . ಸ್ಕೂಲಿನ ಆವರಣದಲ್ಲಿಯೇ ಒಂದು ಗರಡಿಯಿತ್ತು . 
ಜಿಮ್ಮೆಷಿಯಂ ಇತ್ತು , ಕ್ರಿಕೆಟ್ ಮೈದಾನವಿತ್ತು , ಬ್ಯಾಡ್ ಮಿಂರ್ಟ ಮುಂತಾದವುಗಳಿ 
ಗೆಲ್ಲಾ ಏರ್ಪಾಡಿತ್ತು . ಪುಟ್ ಬಾಲ್ ಆಡಲು ಡೆಪ್ಯುಟಿ ಕಮಿಷನರ್ ಕಛೇರಿಯ ಹತ್ತಿರ 
ಒಂದು ಮೈದಾನವಿತ್ತು . ವಾರ್ಷಿಕೋತ್ಸವ ಸಮಯದಲ್ಲಿ ಅಥ್ಲೆಟಿಕ್ಸ್ ಗೂ ಅವಕಾಶ 


ವಿತ್ತು , 


( ಈ ಸ್ಕೂಲಿನಲ್ಲಿ ಒಂದೊಂದು ತರಗತಿಯವರೂ ಚರ್ಚಾಕೂಟಗಳನ್ನು ಸ್ಥಾಪಿಸಿ 
ಕೊಂಡು ತಮ್ಮ ವಾಕ್ ಸಾಮರ್ಥವನ್ನು ಬೆಳೆಸಿಕೊಳ್ಳುತ್ತಿದ್ದರು. 

ವೆಂಕಟಕೃಷ್ಣಯ್ಯನವರು ಪ್ರಸಿದ್ಧರಾದ ಹೆಣ್ಮಾಸ್ಟರಾಗಿದ್ದುದರಿಂದ, ಈ ಸ್ಕೂಲಿಗೆ 
ಅನೇಕ ಪ್ರಖ್ಯಾತರನ್ನು ಬರಮಾಡಿಕೊಂಡು, ಅವರಿಗೆ ಸ್ಕೂಲನ್ನು ತೋರಿಸಿ ಅಭಿವೃದ್ಧಿ 
ಗಾಗಿ ಅವರ ಸಲಹೆಗಳನ್ನು ಪಡೆಯುತ್ತಿದ್ದರು. ವಿಶ್ವೇಶ್ವರಯ್ಯನವರು ದಿರ್ವಾ ಪದವಿ 
ವಹಿಸಿದ ಮೇಲೆ ಈ ಸ್ಕೂಲಿಗೆ ಬಂದು ಎಲ್ಲ ತರಗತಿಗಳಿಗೂ ಭೇಟಿಕೊಟ್ಟು, ವಿದ್ಯಾ 
ರ್ಥಿಗಳೊಡನೆ ಮಾತನಾಡಿ, ಈ ಶಾಲೆಯ ಅಭಿವೃದ್ಧಿ ಗಾಗಿ ತಮ್ಮ ಸಂತೋಷವನ್ನು 
ವ್ಯಕ್ತಪಡಿಸಿದರು . ಯುವರಾಜರು ೧೯೧೪ ರಲ್ಲಿ ಈ ಸ್ಕೂಲಿನ ವಾರ್ಷಿಕೋತ್ಸವದಲ್ಲಿ 
ಅಧ್ಯಕ್ಷತೆ ವಹಿಸಿ, ಈ ಸಂಸ್ಥೆಯ ಅಭಿವೃದ್ಧಿಯನ್ನು ಕುರಿತು ತಮ್ಮ ಸಂತೋಷ 
ವ್ಯಕ್ತಪಡಿಸಿದರು. 

ದಿರ್ವಾ ಮಿರ್ಜಾ ಇಸ್ಮಾಯಿಲರು ಮರಿಮಲ್ಲಪ್ಪ ಸ್ಕೂಲಿನ ಸ್ಥಾಪಕರ ದಿನಾಚರಣೆಯ 
ಅಧ್ಯಕ್ಷತೆಯನ್ನು ವಹಿಸಿ ೧೯೩೮ನೆಯ ಡಿಸೆಂಬರ್ ೨೦ರಂದು ಮಾಡಿದ ಭಾಷಣದಲ್ಲಿ 
ವೆಂಕಟಕೃಷ್ಣಯ್ಯನವರು ಸ್ಕೂಲಿಗೆ ಮಾಡಿದ ಸೇವೆಯನ್ನು ಮುಕ್ತ ಕಂಠದಿಂದ ಹೊಗಳಿ 


ದರು, * 


* If the name of Mr. Marimallappa is for ever identified with this 
school, another name is also closely associated with it . For a long period Mr. 
M . Venkatakrishnayya “ the Grand Old Man of Mysore " , as he was affec 
tionately known , ruled over this institution with silken reins , and to be near 
the place of his life 's work , built himself a house on the opposite side of the 
road . For many years his familiar figure could be seen each day walking 


ಎಂ . ವೆಂಕಟಕೃಷ್ಣಯ್ಯ 


- ವೆಂಕಟಕೃಷ್ಣಯ್ಯನವರು ಬೇರೆ ವಿದ್ಯಾ ಸಂಸ್ಥೆಗಳ ಕಡೆಗೂ ತಮ್ಮ ಗಮನ 
ಕೊಟ್ಟರು. ಬಕ್ಷಿ ನರಸಪ್ಪನವರ ಅಂಗಡಿಗಳ ಮಹಡಿಯ ಮೇಲೆ ಶಾರದಾ ವಿಲಾಸ 
ಸ್ಕೂಲನ್ನು ( ಆಗ ಇದನ್ನು ಜಯಭೇರಿ ಸ್ಕೂಲು ಎಂದು ಕರೆಯುತ್ತಿದ್ದರು). 
ಮಿಡ್ಲ್ ಸ್ಕೂಲ್ ದರ್ಜೆಯಿಂದ ಹೈ ಸ್ಕೂಲ್ ದರ್ಜೆಗೆ ಏರಿಸಿದರು. ಒಳ್ಳೆ ಸಮರ್ಥ 
ರಾದ ಉಪಾಧ್ಯಾಯರನ್ನು ನೇಮಿಸಿ, ಎಸ್ . ಎಸ್ . ಎಲ್ . ಸಿ. ಪರೀಕ್ಷೆಯಲ್ಲಿ ಈ 
ಸ್ಕೂಲಿಗೆ ಒಳ್ಳೆ ಫಲಿತಾಂಶ ಬರುವಂತೆ ಮಾಡಿದರು. ಲ್ಯಾನ್ಸ್ ರ್ಡೌ ಬಿಲ್ಲಿಂಗ್ 
ಮಹಡಿಯ ಮೇಲಿದ್ದ ಈ ಸ್ಕೂಲಿಗೆ ಒಳ್ಳೇ ಕಟ್ಟಡವಿರಲಿಲ್ಲ. ಮೈಸೂರು ಸಿಟಿ ಮುನಿಸಿ 
ಪಾಲಿಟಿಯ ಸಹಾಯದಿಂದ ಕೃಷ್ಣಮೂರ್ತಿಪುರದಲ್ಲಿ ಇದಕ್ಕೆ ಒಳ್ಳೆಯ ನಿವೇಶನವನ್ನು 
ದೊರಕಿಸಿ ಸಾರ್ವಜನಿಕರ ಮತ್ತು ಸರ್ಕಾರದ ಸಹಾಯದಿಂದ ಒಂದು ಭವ್ಯವಾದ 
ಮತ್ತು ವಿಶಾಲವಾದ ಕಟ್ಟಡವನ್ನು ನಿರ್ಮಿಸುವಂತೆ ಮಾಡಿದರು. ಅವರು ಬದುಕಿರು 
ನವರೆಗೂ ಈ ಸ್ಕೂಲಿನ ಸಂಬಂಧವಿಟ್ಟುಕೊಂಡಿದ್ದರು. ಅವರು ಬದುಕಿದ್ದಾಗ ಶಾರದಾ 
ವಿಲಾಸ ಕಾಲೇಜು, ಲಾ ಕಾಲೇಜು ಇರಲಿಲ್ಲ; ಇವು ಈಚೆಗೆ ಸ್ಥಾಪಿತವಾದವು. 
- ತಿರುಮಲಾಚಾರ್ಯರಿಂದ ಸ್ಥಾಪಿತವಾದ ಸದ್ವಿದ್ಯಾ ಪಾಠಶಾಲೆಯನ್ನೂ ವೆಂಕಟ 
ಕೃಷ್ಣಯ್ಯನವರು ಮುಂದಕ್ಕೆ ತರಲು ಸಹಾಯ ಮಾಡಿದರು . ವೆಂಕಟಕೃಷ್ಣಯ್ಯನವರು 
ತನ್ನ ಕಡೆಯ ಕಾಲದವರಿಗೂ ಇದರ ಮೇಲ್ವಿಚಾರಣೆ ನೋಡುತ್ತಿದ್ದರು. 
ಆ ಕಾಲದ ಸ್ಥಿತಿ ಬದಲಾವಣೆಯಾಗುತ್ತ , ವಿದ್ಯಾವಂತರು ಸರ್ಕಾರಿ ನೌಕರಿಯ 
ಮೇಲೆಯೇ ಅವಲಂಬಿಸುವುದು ಸಾಧ್ಯವಾಗಲಿಲ್ಲ. ಸರ್ಕಾರದಲ್ಲಿರುವುದು ಕೆಲವು ನೌಕರಿ 
ಗಳು ಮಾತ್ರ , ವಿದ್ಯಾವಂತರ ಸಂಖ್ಯೆ ವರ್ಷ ವರ್ಷವೂ ಏರುತ್ತ ಬಂದಿತು. ಮೈಸೂರು 
ವಿಶ್ವವಿದ್ಯಾಲಯ ಸ್ಥಾಪನೆಯಾದ ಮೇಲಂತೂ , ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ 
ಮಿತಿಮೀರಿತು. ಇವರಿಗೆಲ್ಲಾ ಸರ್ಕಾರದಲ್ಲಿ ನೌಕರಿ ಸಿಕ್ಕುವುದು ಅಸಾಧ್ಯವಾಯಿತು. 


across the road to the school. We all know the very considerable part Mr. 
Venkatakrishnayya played for about half a century in the life of the State in 
more than one department. Today , I invite you to pay the tribute of respect 
and gratitude that is justly due to his memory as a head master who so 
closely associated himself with the school that it is impossible to think of it 
without recalling his name. It is true that in his later years he transferred his 
affections to the Benjamin of his old age , the Sharada Vilas High School , and 
he was largely responsible for its existence and its high level of efficiency and 
its recognition at the hands of Government. But perhaps ' transfer' is too 
strong a word , for Marimallappa 's school always retained an important place 
in his affections , and although his direct connection with the school was 
severed in the latter years of his life , his interest in its welfare was as strong 
as when he was its headmaster . There must be thousands scattered all over 
the State who will recall with feelings of affection and gratitude his relations 
with them when they weve pupils in his institution , how he could readily 
combine discipline with liniency , deep afiection with a capacity to rebuke 
and scold the delinquents . 


೨೮ 

ಎಂ . ವೆಂಕಟಕೃಷ್ಣಯ್ಯ 
ಆದುದರಿಂದ ಇನ್ನು ಮುಂದೆ ವಿದ್ಯಾರ್ಥಿಗಳು ಯಾವುದಾದರೂ ಜೀವನೋಪಾಯ 
ಕಸಬನ್ನು ಕಲಿಯುವುದು ಆವಶ್ಯಕವೆಂದು ವೆಂಕಟಕೃಷ್ಣಯ್ಯನವರಿಗೆ ತೋರಿ, ಈಗಿನ 
ವಿದ್ಯಾಭ್ಯಾಸ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಜೀವನೋಪಾಯದ ಕಸಬುಗಳನ್ನು 
ಕಲಿಸುವುದು ಅಗತ್ಯವೆಂದು ಸರ್ಕಾರಕ್ಕೆ ತಿಳಿಸುತ್ತ ಬಂದರು. ಅವರು ಮೈಸೂರು ನಗರ 
ದಲ್ಲಿ ತಾವು ನಡೆಸುತ್ತಿದ್ದ ಅನಾಥಾಲಯದಲ್ಲಿ ಟೈಪ್ ರೈಟಿಂಗ್ , ಷಾರ್ಟ್‌ಹ್ಯಾಂಡ್ , 
ಅಕೌಂಟೆನ್ಸಿ , ಟೈಲರಿಂಗ್ , ನೇಯುವುದು, ಮುಂತಾದ ಕಸಬುಗಳನ್ನೂ ಕಲಿಸಲು 
ಉಪಕ್ರಮಿಸಿದರು ; ಒಂದು ವರ್ಕ್ಷಾ ಸನ್ನೂ ಸ್ಥಾಪಿಸಬೇಕೆಂದಿದ್ದರು. ತಿ. 
* ವೆಂಕಟಕೃಷ್ಣಯ್ಯನವರು ಹಿಂದಿನಿಂದ ನಡೆದುಕೊಂಡು ಬಂದಿರುವ ಕಸಬುಗಳನ್ನು 
ಕಾಲಕ್ಕೆ ಅನುಗುಣವಾಗಿ ನವೀನಗೊಳಿಸುವುದು ಆವಶ್ಯಕವೆಂದು ಸರ್ಕಾರಕ್ಕೂ ಸಾರ್ವ 
ಜನಿಕರಿಗೂ ತಿಳಿಸುತ್ತಿದ್ದರು. ಆದುದರಿಂದ, ಹಿಂದಿನ ಕಸಬುದಾರರ ಮಕ್ಕಳು ಈಗಿನ 
ನವೀನ ವಿದ್ಯೆಯೊಂದಿಗೆ ತಮ್ಮ ಕಸಬುಗಳನ್ನು ಮುಂದರಿಸಿಕೊಂಡು ಬರಬೇಕೆಂಬ 
ಸಲಹೆಯನ್ನು ಸಾರ್ವಜನಿಕರ ಮುಂದೆ ಇಟ್ಟಿದ್ದಲ್ಲದೆ, ತಾವೂ ಇತರರೂ ನಡೆಸುತ್ತಿದ್ದ 
ಆದಿಕರ್ಣಾಟಕ ಬೋರ್ಡಿಂಗ್ ಹೋಮಿನಲ್ಲಿ ಬೆತ್ತ ಹೆಣೆಯುವುದು , ಬುಟ್ಟಿ ನೇಯು 
ವುದು, ಮರಗೆಲಸ, ಚರ್ಮ ಹದ ಮಾಡುವುದು, ಜೋಡುಗಳ ತಯಾರಿಕೆ, ಮುಂತಾದವು 
ಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸುವ ಏರ್ಪಾಡು ಮಾಡಿದರು. 

ಮೈಸೂರು ನಗರದಲ್ಲಿ ಸ್ಥಾಪಿತವಾಗಿರುವ ಇಂಡಸ್ಟ್ರಿಯಲ್ ಸ್ಕೂಲ್, ಚಾಮ 
ರಾಜೇಂದ್ರ ಟೆಕ್ಕಿ ಕಲ್ ರ್ಇಸ್ಟಿಟ್ಯೂಟ್ ಮುಂತಾದವುಗಳ ಸ್ಥಾಪನೆ ಮತ್ತು ಏಳಿಗೆಗೂ 
ವೆಂಕಟಕೃಷ್ಣಯ್ಯನವರು ಕಾರಣರು. 
- ಬಡವರು , ಅಂಗವಿಕಲರು, ಇವರ ವಿಷಯದಲ್ಲಿ ವೆಂಕಟಕೃಷ್ಣಯ್ಯನವರಿಗೆ ಬಹಳ 
ದಯೆ ಮತ್ತು ಪ್ರೇಮ . ಆದುದರಿಂದ ಇವರಿಗಾಗಿ ಸಹಾಯ ಸಂಸ್ಥೆಗಳನ್ನು ಏರ್ಪಡಿ 
ಸುವುದರಲ್ಲಿ ಅವರಿಗೆ ಬಹಳ ಶ್ರದ್ದೆ . ಮೈಸೂರಿನಲ್ಲಿ ನಡೆಯುತ್ತಿರುವ ಅನೇಕ ವಿದ್ಯಾರ್ಥಿ 
ನಿಲಯಗಳನ್ನು ಮುಂದಕ್ಕೆ ತಂದರು. ಅಂಗ ವಿಕಲರಾದ ಕುರುಡು, ಕಿವುಡು, ಮೂಗು 
ಮಕ್ಕಳ ಪಾಠಶಾಲೆಯ ಸ್ಥಾಪನೆಯಲ್ಲ , ಅದರ ಏಳಿಗೆಯಲ್ಲೂ ಅವರು ಅತ್ಯಂತ ಆಸಕ್ತಿ 
ವಹಿಸಿದ್ದರು. 

ದಿರ್ವಾ ವಿಶ್ವೇಶ್ವರಯ್ಯನವರ ಪ್ರಯತ್ನದ ಫಲವಾಗಿ ೧೯೧೬ ರಲ್ಲಿ ಮೈಸೂರು 
ಸಂಸ್ಥಾನದಲ್ಲಿ ಒಂದು ಸ್ವತಂತ್ರ ವಿಶ್ವವಿದ್ಯಾಲಯ ಸ್ಥಾಪನೆಯಾಯಿತು. ಮದ್ರಾಸ್ 
ವಿಶ್ವವಿದ್ಯಾಲಯದ ಅಧಿಕಾರಿಗಳು ಮತ್ತು ಮೈಸೂರಿನ ಕೆಲವು ಕಾಲೇಜ್ ಅಧಿಕಾರಿ 
ಗಳು ಈ ಸ್ಥಾಪನೆಯನ್ನು ವಿರೋಧಿಸಿದರು. ಆದರೆ ಮೈಸೂರಿನವರಿಗೆಲ್ಲಾ ಈ ಸ್ಥಾಪನೆ 
ಸಂತೋಷ ಉಂಟುಮಾಡಿತು. ಆಗಿನಿಂದ ಮೈಸೂರು ಸಂಸ್ಥಾನದಲ್ಲಿ ವಿದ್ಯಾಭ್ಯಾಸದ 
ಹೊಸ ಯುಗವೇ ಆರಂಭವಾಯಿತು, 


ಎಂ . ವೆಂಕಟಕೃಷ್ಣಯ್ಯ 

೨೯ 
ವೆಂಕಟಕೃಷ್ಣಯ್ಯನವರು ಈ ವಿಶ್ವವಿದ್ಯಾಲಯ ಸ್ಥಾಪನೆಯಾದಾಗಿನಿಂದ ಇದರ 
ಪುರೋಭಿವೃದ್ಧಿಗಾಗಿ ಶ್ರಮಿಸಿದರು. ಇವರ ಮಿತ್ರ ಹೆಚ್ . ವಿ. ನಂಜುಂಡಯ್ಯನವರೇ 
ಈ ವಿಶ್ವವಿದ್ಯಾಲಯದ ಪ್ರಥಮ ವೈಸ್ ಛಾನ್ಸಲರ್‌ . ಇವರು ಇಂಡಿಯಾ ದೇಶದ ನಾನಾ 
ಭಾಗಗಳಿಂದ ಉತ್ತಮೋತ್ತಮ ವಿದ್ವಾಂಸರನ್ನು ಬರಮಾಡಿಕೊಂಡು ಅವರನ್ನು ಈ ವಿಶ್ವ 
ವಿದ್ಯಾಲಯದ ಪ್ರಾಧ್ಯಾಪಕರನ್ನಾಗಿ ನೇಮಿಸಿದರು. ಹೀಗೆ ಪ್ರಾಧ್ಯಾಪಕರಾದವರಲ್ಲಿ , 
ರಾಧಾಕೃರ್ಷ್ಣ ( ಹಿಂದಿನ ರಾಷ್ಟ್ರ ಪತಿ), ರಾಧಾ ಕುಮುದ ಮುಖರ್ಜಿ, ಸಿ. ಆರ್ . ರೆಡ್ಡಿ , 
ಎ. ಆರ್ . ವಾಡಿಯ ಮುಂತಾದವರಿದ್ದರು. ಕಲ್ಕತ್ತಾ ವಿಶ್ವವಿದ್ಯಾಲಯದವೈಸ್ ಛಾನ್ಸಲ 
ರಾಗಿದ್ದ ಆಡುತೋಷ್ ಮುಖರ್ಜಿಯವರು ೧೯೧೮ರಲ್ಲಿ ಪದವೀದಾನ ಭಾಷಣ ಮಾಡಿ 
ಈ ಹೊಸ ವಿಶ್ವವಿದ್ಯಾಲಯಕ್ಕೆ ಬಹಳ ಬೆಂಬಲವಿತ್ತರು. 

ಈ ವಿಶ್ವವಿದ್ಯಾಲಯದ ಸೆನೆಟ್ ಮೆಂಬರಾಗಿಯೂ , ಕೌನ್ಸಿಲ್ ಮೆಂಬರಾಗಿಯೂ 
ವೆಂಕಟಕೃಷ್ಣಯ್ಯನವರು ಪೂರ್ಣ ಸಹಕಾರವಿತ್ತರು. ಮೈಸೂರಿನಲ್ಲಿ ಮೆಡಿಕಲ್ ಕಾಲೇ 
ಜನ್ನು ಸ್ಥಾಪಿಸಲು ಡಾ . ಮೈಲ್ಯಾಗನಂರವರಿಗೆ ಬಹಳ ಒತ್ತಾಸೆಯಿತ್ತರು. ಮೈಸೂರಿ 
ನಲ್ಲಿ ಕಾಲೇಜಿನ ವಿಜ್ಞಾನ ಶಾಖೆಯನ್ನು ತೆರೆಯಬೇಕೆಂದು ಸರ್ಕಾರದಲ್ಲಿ ಅನೇಕ ಸಾರಿ 
ಮನವಿ ಮಾಡಿಕೊಂಡರು . ಮೈಸೂರಿನಲ್ಲಿ ಒಂದು ಲಾ ಕಾಲೇಜನ್ನು ಸ್ಥಾಪಿಸಬೇಕೆಂದೂ 
ಸಂಬಂಧಪಟ್ಟವರಿಗೆ ಸಲಹೆಯಿತ್ತರು ; ಆದರೆ, ಅವರ ಜೀವಿತ ಕಾಲದಲ್ಲಿ ಈ ಕೋರಿಕೆ 
ಈಡೇರಲಿಲ್ಲ. 
- ವೆಂಕಟಕೃಷ್ಣಯ್ಯನವರು ಬೇರೆ ಇನ್ನಾವ ಸಾರ್ವಜನಿಕ ಕಾರ್ಯವನ್ನೂ ಮಾಡದೆ 
ಕೇವಲ ಉಪಾಧ್ಯಾಯರಾಗಿಯೇ ಇದ್ದಿದ್ದರೂ , ಅವರ ಸೇವೆ ಶಾಶ್ವತವಾದುದು ; ಎಂದೂ 


ಮರೆಯತಕ್ಕದ್ದಲ್ಲ. 


ರಾಜಕೀಯ 
ಜೀವನ 


ಸಿ. ರಂಗಾಚಾರ್ಲು ಅವರ ದಿವಾನಗಿರಿ 


- ವೆಂಕಟಕೃಷ್ಣಯ್ಯನವರನ್ನು ಮೈಸೂರಿನ ಸಾರ್ವಜನಿಕ ಜೀವನದ ಜನಕರೆನ್ನ 
ಬಹುದು. ಅವರು ಜನ್ಮವೆತ್ತಿದ ಕಾಲದಲ್ಲಿ ಮೈಸೂರು ಇನ್ನೂ ಬ್ರಿಟಿಷ್ ಕಮಿಷನರ್ 
ಆಡಳಿತದಲ್ಲಿತ್ತು . ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ .ಟೀಪೂ ಸುಲ್ತಾನರ ಪತನದ 
ಅನಂತರ ಮೈಸೂರು ರಾಜ್ಯದ ಅಧಿಕಾರ ಬಂದಾಗ್ಯೂ , ೧೮೩೧ ರಲ್ಲಿ ಬ್ರಿಟಿಷ್ ಸರ್ಕಾರ 
ಅವರ ಅಧಿಕಾರವನ್ನು ತಪ್ಪಿಸಿ, ರಾಜ್ಯಾಡಳಿತವನ್ನು ಒಂದು ಬ್ರಿಟಿಷ್ ಕಮಿಷನರಿಗೆ 
ವಹಿಸಿತು. ೧೮೩೧ ರಲ್ಲಿ ಏನೇ ಘಟನೆಗಳು ನಡೆದಿರಲಿ, ಮುಮ್ಮಡಿಕೃಷ್ಣರಾಜ ಒಡೆ 
ಯರು ರಾಜ್ಯಾಧಿಕಾರ ಕಳೆದುಕೊಳ್ಳು ವಂತಹ ಅಪರಾಧವನ್ನೇನೂ ಮಾಡಿರಲಿಲ್ಲ 
ಎಂಬುದು ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರಿಗೂ ಬ್ರಿಟಿಷ್ ಸರ್ಕಾರಕ್ಕೂ ಆಮೇಲೆ 
ಮನವರಿಕೆಯಾಯಿತೆಂಬುದು ಇತಿಹಾಸದ ಕೆಲವು ದಾಖಲೆಗಳಿಂದ ತಿಳಿದುಬಂದಿದೆ. 
ಏನೇ ಆಗಲಿ , ಮುಮ್ಮಡಿ ಕೃಷ್ಣರಾಜ ಒಡೆಯರು ಧೈರ್ಯಗೆಡದೆ, ಇಂಗ್ಲೆಂಡ್ 
ಸರ್ಕಾರದೊಡನೆ ವಾದಮಾಡಿ, ತನ್ನ ಅಧಿಕಾರದ ಹಕ್ಕನ್ನು ೧೮೬೭ರಲ್ಲಿ ಸ್ಥಾಪಿಸಿ 
ಕೊಂಡರು. ಇವರ ದತ್ತು ಮಗ ಚಾಮರಾಜ ಒಡೆಯರಿಗೆ ೧೮೮೧ರಲ್ಲಿ ಮೈಸೂರಿನ 
ರಾಜ್ಯಾಧಿಕಾರವನ್ನು ವಾಪಸು ಕೊಡಲಾಯಿತು. 
* ಈ ವೇಳೆಗೆ ವೆಂಕಟಕೃಷ್ಣಯ್ಯನವರಿಗೆ ೩೭ ವರ್ಷವಾಗಿತ್ತು . ಆದುದರಿಂದ ಅವರು 
ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಸ್ವತಃ ನೋಡಿದ್ದರೆಂದು ಹೇಳಬಹುದು . ವೆಂಕಟ 
ಕೃಷ್ಣಯನವರು ೧೮ - ೧೯ ವರ್ಷದವರಾಗಿದ್ದಾಗ ಭಾಗವತ ಸುಬ್ಬರಾಯರು ಇವರನ್ನು 
ಅರಮನೆಗೆ ಕರೆದುಕೊಂಡು ಹೋಗಿ, ಮುಮ್ಮಡಿಯವರ ಭೇಟಿ ಮಾಡಿಸಿದ್ದರೆಂದು 
ತಿಳಿದು ಬರುತ್ತದೆ. ಮುಮ್ಮಡಿಯವರಿಗೆ, ಚಾಮರಾಜ ಒಡೆಯರಿಗೆ ಕೊಡಿಸಿದಂತೆ, 
ಒಳ್ಳೆಯ ಇಂಗ್ಲಿಷ್ ವಿದ್ಯಾಭ್ಯಾಸವನ್ನೂ ಆಡಳಿತ ವಿದ್ಯಾಭ್ಯಾಸವನ್ನೂ ಕೊಡಿಸಿದ್ದರೆ 
ರಾಜ್ಯಾಡಳಿತ ಅಧಿಕಾರ ಅವರ ಕೈ ತಪ್ಪುತ್ತಿರಲಿಲ್ಲವೆಂದು ವೆಂಕಟಕೃಷ್ಣಯ್ಯನವರು ಹೇಳು 


೩೧ . 


ಎಂ . ವೆಂಕಟಕೃಷ್ಣಯ್ಯ 
ತಿದ್ದರು. ಮೈಸೂರು ರಾಜ್ಯದ ರಾಜ ಸಂತತಿಯವರೆಗೆ ಪುನಃ ರಾಜ್ಯಾಡಳಿತ ಅಧಿಕಾರ 
ಬರಲು ಆಗಿನ ಬ್ರಿಟಿಷ್ ಪ್ರಧಾನ ಮಂತ್ರಿ ಲಾರ್ಡ್ ಸ್ಯಾಲಿಸ್ಬರಿಯವರೂ , ಬ್ರಿಟಿಷ್ 
ರಾಜನೀತಿಜ್ಞ ಲಾರ್ಡ್ ಮಾರ್ಲೆಯವರೂ , ' ಫಾರ್ಮ್ನೈಟೀ ಜರ್ನಲ್ ' ಎಂಬ 
ಇಂಗ್ಲೆಂಡಿನ ಪತ್ರಿಕೆಯ ಭಾರತೀಯ ಮುಖಂಡರಾದ ದಾದಾಭಾಯಿ ನವರೋಜಿ 
ಯವರೂ ಸಹಾಯ ಮಾಡಿದರೆಂದು ಹೇಳಲಾಗಿದೆ. 
- ವೆಂಕಟಕೃಷ್ಣಯ್ಯನವರು ರಾಜಕೀಯ ಸೇವಾ ಕ್ಷೇತ್ರವನ್ನು ಪ್ರವೇಶಿಸುವುದಕ್ಕೆ 
ಮುಂಚೆ ತಕ್ಕ ಸಿದ್ಧತೆಯನ್ನು ಹೊಂದಿದ್ದರು. ಅವರ ವಿದ್ಯಾಭ್ಯಾಸ ನೆಸ್ಲಿ ರ್ಯ ಮಿರ್ಷ 
ಸ್ಕೂಲಿನಲ್ಲಿ ನಡೆದ ಕಾರಣ , ಅಲ್ಲಿ ಮತೀಯ ವಿಷಯಗಳ ಚರ್ಚೆಗಳು ಬಹಳ ತೀವ್ರ 
ವಾಗಿ ನಡೆಯುತ್ತಿದ್ದುದರಿಂದ, ಅವರು ಅನೇಕ ಆಂಗ್ಲ ತಮ್ಮ ಜ್ಞಾನಿಗಳ ಜೀವನ 
ಚರಿತ್ರೆಗಳನ್ನೂ , ಅವರು ಬರೆದ ಗ್ರಂಥಗಳನ್ನೂ ಚೆನ್ನಾಗಿ ಓದಿ, ಮನನ ಮಾಡಿ 
ಕೊಂಡಿದ್ದರು. ಅವರಲ್ಲಿ ಸ್ವತಂತ್ರ ಭಾವನೆ ಬಹಳ ಚೆನ್ನಾಗಿ ಬೇರೂರಿತ್ತು . ಆದುದರಿಂದ 
ಅವರು ರಾಜಕೀಯದಲ್ಲಿ ಪ್ರತ್ಯಕ್ಷವಾಗಿ ಇಳಿಯುವ ವೇಳೆಗೆ ಮೈಸೂರಿನ ಅತ್ಯಂತ 
ಶ್ರೇಷ್ಠ ರಾಜಕೀಯ ಗುರುಗಳಾಗಿದ್ದರು. ಅವರು ಕಾಲೇಜಿನ ಮೆಟ್ಟಲನ್ನು ಹತ್ತದೇ 
ಹೋದರೂ , ಅವರ ಜ್ಞಾನ ಕೆಲವು ಕಾಲೇಜ್ ಅಧ್ಯಾಪಕರಿಗಿದ್ದು ದಕ್ಕಿಂತಲೂ ಮಿಗಿ 
ಲಾಗಿತ್ತು ಎಂದು ತಿಳಿದು ಬರುತ್ತದೆ. ಆಗಿನ ಕಾಲದ ಅತ್ಯುತ್ತಮ ಕಾಲೇಜ್ ವಿದ್ಯಾರ್ಥಿ 
ಗಳಾದ ಎಂ . ಶಾಮರಾವ್ ಮುಂತಾದವರು ವೆಂಕಟಕೃಷ್ಣಯ್ಯನವರ ರಾಜಕೀಯ 
ಪಾಂಡಿತ್ಯವನ್ನು ಕೊಂಡಾಡಿದ್ದಾರೆ. 
* ಮುಮ್ಮಡಿ ಕೃಷ್ಣರಾಜ ಒಡೆಯರು ೧೮೬೮ ರಲ್ಲಿ ಮೃತರಾದ ಮೇಲೆ, ಅರಮನೆಗೆ 
ಬ್ರಿಟಿಷ್ ಸರ್ಕಾರ ಬೀಗ ಹಾಕಿಸಿ, ಸುತ್ತಲೂ ಕಾವಲಿಟ್ಟಿತು. ಮುಂದಿನ ಮಹಾ 
ರಾಜರು ವಯಸ್ಸಿಗೆ ಬರುವವರೆಗೂ ಅರಮನೆಯ ಮೇಲ್ವಿಚಾರಣೆಯನ್ನು ನೋಡಿ 
ಕೊಳ್ಳಲು ಎಲಿಯೆಟ್ ಎಂಬ ಬ್ರಿಟಿಷ್ ಅಧಿಕಾರಿಯನ್ನು ಇಂಡಿಯಾ ಸರ್ಕಾರ 
ನೇಮಿಸಿತು. ಸಿ. ರಂಗಾಚಾರ್ಲು ಅವರನ್ನು ದೇಶೀಯ ಅಧಿಕಾರಿಯನ್ನಾಗಿ ಇಂಡಿಯಾ 
ಸರ್ಕಾರ ನೇಮಿಸಿತು. ರಂಗಾಚಾರ್ಲುರವರೇ ಮುಖ್ಯವಾಗಿ ಕೆಲಸ ಮಾಡಬೇಕಾ 
ಯಿತು. ಅವರು ಮುಮ್ಮಡಿಯವರ ಕಾಲದಲ್ಲಿದ್ದ ಅನಾವಶ್ಯಕವಾದ ವೆಚ್ಚಗಳನ್ನೆಲ್ಲಾ 
ಕಡಿಮೆ ಮಾಡಿ, ಅರಮನೆಯ ಆದಾಯ ವ್ಯಯವನ್ನು ಸರಿಪಡಿಸಿದರು . ಸುಮಾರು 
೬೦೦ ಜನರನ್ನು ಅವರಿಗೆ ಸರಿಯಾದ ಕೆಲಸವಿಲ್ಲದ್ದರಿಂದ ಅರಮನೆ ಸರ್ವಿಸಿನಿಂದ 
ತೆಗೆದು ಹಾಕಿದರು . ಇದರಿಂದ ರೂ . ೩೮,೦೦೦ ಉಳಿತಾಯವಾಯಿತು. 
- ರಂಗಾಚಾರ್ಲುರವರ ಪ್ರಾಮಾಣಿಕತೆಯನ್ನೂ ದಕ್ಷತೆಯನ್ನೂ ಕಂಡ ಇಂಡಿಯಾ 
ಸರ್ಕಾರ ಅವರನ್ನೇ ಮುಂದಿನ ಮಹಾರಾಜರ ಗಾರ್ಡಿಯನ್ನಾಗಿಯೂ , ಅವರ ವಿದ್ಯಾ 
ಭ್ಯಾಸದ ಮೇಲ್ವಿಚಾರಕರನ್ನಾಗಿಯೂ ನೇಮಿಸಿತು. ಅವರ ಜೊತೆಗೆ ಜೆ. ಹೀನ್ಸ್ , 


ಎಂ. ವೆಂಕಟಕೃಷ್ಣಯ್ಯ 
ಮಾಲಿರ್ಸ ಮತ್ತು ಜೆ. ಡಿ. ಗೋರ್ಡನ್ ಎಂಬ ಮೂರು ಇಂಗ್ಲಿಷ್ ಅಧಿಕಾರಿಗಳು 
ಒಬ್ಬರಾಗುತ್ತಲೊಬ್ಬರು ಬಂದರು. ಆದರೆ ಬಹಳ ಮುಖ್ಯವಾದ ಜವಾಬ್ದಾರಿ ರಂಗಾ 
ಚಾರ್ಲುರವರದೇ ಆಗಿತ್ತು , 

ಅವರು ಜಯರಾಮರಾವ್ ಎಂಬುವರೊಬ್ಬರನ್ನು ಮಹಾರಾಜರ ಪಾಠಕರನ್ನಾಗಿ 
ನೇಮಿಸಿದರು. ಜಯರಾಮರಾಯರು ಕೊಟ್ಟ ಶಿಸ್ತಿನ ಶಿಕ್ಷಣವೇ ಮುಂದಿನ ಮಹಾರಾಜ 
ರನ್ನು ಬಹಳ ಸಮರ್ಥರನ್ನಾಗಿ ಮಾಡಿತೆಂದು ವೆಂಕಟಕೃಷ್ಣಯ್ಯನವರು ಹೇಳುತ್ತಿದ್ದರು. 
ಆಗಿನ ಅರಮನೆಯ ಸ್ಥಿತಿಯಲ್ಲಿ ಚಾಮರಾಜ ಒಡೆಯರನ್ನು ಕೆಟ್ಟ ಪರಿಣಾಮಗಳಿಂದ 
ತಪ್ಪಿಸಲು ಜಯರಾಮರಾಯರಿಂದ ವಿನಾ ಇನ್ನಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. 
ವೆಂದು ರಂಗಾಚಾರ್ಲು ತಿಳಿದಿದ್ದರು. 

ಅರಮನೆಯ ದುಬಾರಿ ವೆಚ್ಚವನ್ನು ಕಡಿಮೆ ಮಾಡಿದ್ದರಿಂದಲೂ , ಮುಂದಿನ ಮಹಾ 
ರಾಜರನ್ನು ಕಟ್ಟು ನಿಟ್ಟಾಗಿ ಇಟ್ಟಿದ್ದರಿಂದಲೂ , ಅರಮನೆಯಲ್ಲಿಯೇ ಇದ್ದ ಅನೇಕ ರಾಣಿ 
ವಾಸದವರೂ ಇತರರೂ ರಂಗಾಚಾರ್ಲುರವರಿಗೆ ವಿರೋಧಿಗಳಾಗಿ, ಅವರ ವಿರುದ್ದ 
ಇಂಡಿಯಾ ಸರ್ಕಾರಕ್ಕೆ ಅರ್ಜಿಯನ್ನು ಹಾಕಿದ್ದರು. ಇಂಡಿಯಾ ಸರ್ಕಾರ ಅದರಲ್ಲಿ 
ಹುರುಳಿಲ್ಲವೆಂದು ತಿರಸ್ಕರಿಸಿತು. ಇದರಿಂದ ರಂಗಾಚಾರ್ಲುರವರ ಕೀರ್ತಿ ಇನ್ನೂ 
ಹೆಚ್ಚಿತು. 

ರಂಗಾಚಾರ್ಲು ಅರಮನೆಯ ಕಂಟ್ರೋಲರ್ ಆಗಿದ್ದಾಗಲೇ , ವೆಂಕಟಕೃಷ್ಣಯ್ಯ 
ನವರು ಅವರ ಶಿಷ್ಯರಾಗಿದ್ದರು ಮತ್ತು ತಮ್ಮ ಗುರುವಿನ ಕೆಲಸ ಕಾರ್ಯಗಳನ್ನು ಬಹಳ 
ಹತ್ತಿರದಿಂದ ನೋಡಲು ಅವಕಾಶ ಹೊಂದಿದ್ದರು. ಅವರ ಹೃದಯದಲ್ಲಿ ರಂಗಾಚಾರ್ಲು 
ರವರಿಗೆ ಎಂದೂ ಅಳಿಯದ ಒಂದು ಪ್ರಧಾನ ಸ್ಥಾನ ಮಾಸಲಾಯಿತು. ಅವರಿಗೆ 
ರಂಗಾಚಾರ್ಲು ಆದರ್ಶ ಆಡಳಿತಗಾರರಾಗಿಯೂ , ಆದರ್ಶ ರಾಜ ನೀತಿಜ್ಞರಾಗಿಯೂ 
ಕಂಡರು. ರಂಗಾಚಾರ್ಲು ಅನೇಕ ಸನ್ನಿವೇಶಗಳಲ್ಲಿ ಆಡಿದ ಒಂದೊಂದು ಮಾತೂ 
ಅವರ ಮನಸ್ಸಿನಲ್ಲಿ ನಿಂತಿತು. ರಂಗಾಚಾರ್ಲುರವರೂ ಶಿಷ್ಯನಿಗೆ ಉತ್ತಮ ಮಾರ್ಗ 
ದರ್ಶನ ನೀಡುತ್ತಿದ್ದರು. ರಂಗಾಚಾರ್ಲುರವರ ಸಾನ್ನಿಧ್ಯವೇ ತಮಗೆ ಅತ್ಯುತ್ತಮ 
ರಾಜಕೀಯ ವಿದ್ಯಾಭ್ಯಾಸವೆಂದು ವೆಂಕಟಕೃಷ್ಣಯ್ಯನವರು ಪರಿಗಣಿಸಿದ್ದರು. 
* ರಂಗಾಚಾರ್ಲು ತಾವು ಅರಮನೆಯ ಕಂಟ್ರೋಲರ್ ಆಗಿದ್ದಾಗಲೇ Fifty Years 
of British Administration of Mysore ಎಂಬ ಪುಟ್ಟ ಗ್ರಂಥವನ್ನು ಬರೆದು, 
೫೦ ವರ್ಷ ಮೈಸೂರಿನಲ್ಲಿ ಕಮಿರ್ಷ ಕಾಲದಲ್ಲಿ ನಡೆದ ಬ್ರಿಟಿಷ್ ಆಡಳಿತದ ಲೋಪ 
ದೋಷಗಳನ್ನು ಎತ್ತಿ ತೋರಿಸಿದ್ದರು. ಇದಕ್ಕೆ ಹಿಂದೆ, ಮೈಸೂರಿಗೆ ಬರುವುದಕ್ಕೆ 
ಮುಂಚೆಯೇ , ' ಲಂಚ' ( Bribery ) ಎಂಬ ವಿಷಯದ ಮೇಲೆ ಒಂದು ಸಣ್ಣ ಪುಸ್ತಕ 
ವನ್ನು ಪ್ರಕಟಿಸಿದ್ದರು. 


೩೩ 


ಎಂ . ವೆಂಕಟಕೃಷ್ಣಯ್ಯ 
- ೧೩ ವರ್ಷಗಳ ಕಾಲ ದಕ್ಷತೆಯಿಂದ ಅರಮನೆಯ ಆಡಳಿತ ನಡೆಸಿದ ರಂಗಾಚಾರ್ಲು 
ರವರನ್ನು , ಚಾಮರಾಜ ಒಡೆಯರು ೧೮೮೧ರಲ್ಲಿ ರಾಜ್ಯಾಧಿಕಾರ ವಹಿಸಿದಾಗ, ಪ್ರಥಮ 
ದಿವಾನರನ್ನಾಗಿ ಇಂಡಿಯಾ ಸರ್ಕಾರ ನೇಮಿಸಿತು. ಈ ನೇಮಕ ಮೈಸೂರಿನ ಪ್ರಜೆ 
ಗಳಿಗೆ ಸಂತೋಷ ಉಂಟುಮಾಡಿತು. ಅಖಿಲ ಭಾರತದಲ್ಲಿಯೂ ಮುಂದರಿದ ವೃತ್ತ 
ಪತ್ರಿಕೆಗಳೂ , ನಾಯಕರೂ ಈ ನೇಮಕವನ್ನು ಕೊಂಡಾಡಿದರು. ಶಿಷ್ಯರಾದ ವೆಂಕಟ 
ಕೃಷ್ಣಯ್ಯನವರ ಆನಂದಕ್ಕೆ ಪಾರವೇ ಇರಲಿಲ್ಲ. 
- ದಿವಾನರ ಸಹಾಯಕ್ಕೆ ಒಂದು ಮಹಾರಾಜರ ಕೌನ್ಸಿಲನ್ನೂ ನೇಮಿಸಲಾಯಿತು. 
ಪ್ರಥಮ ಕೌನ್ಸಿಲ್ ನಲ್ಲಿ ಟಿ. ಆರ್ . ಎ. ತಂಬೂಚೆಟ್ಟ , ಪೂರ್ಣ ಕೃಷ್ಣರಾವ್ ಮತ್ತು 
ಎ . ರತ್ ಸಭಾಪತಿ ಮೊದಲಿಯಾರ್ ಇದ್ದರು. 
- ಜೆ. ಡಿ. ಗೋರ್ಡನ್ ಮೊದಲನೇ ಬ್ರಿಟಿಷ್ ರೆಸಿಡೆಂಟ್ , 


ದಿರ್ವಾ ರಂಗಾಚಾರ್ಲುರವರ ಜವಾಬ್ದಾರಿ ಬಹಳ ದೊಡ್ಡದಾಗಿತ್ತು . ಬ್ರಿಟಿಷ್ 
ಕಮಿಷನರ ಆಡಳಿತದ ಕಡೆಯ ವರ್ಷಗಳಲ್ಲಿ, ಧಾತು ಮತ್ತು ಈಶ್ವರ ಸಂವತ್ಸರಗಳಲ್ಲಿ, 
ಸಂಭವಿಸಿದಘೋರಕ್ಷಾಮದ ಪರಿಣಾಮವಾಗಿ ಲಕ್ಷಾಂತರ ಜನರು ತಿನ್ನುವುದಕ್ಕಿಲ್ಲದೆ 
ಸತ್ತು ಹೋದರು. ದನಕರುಗಳ ನಾಶವಂತೂ ಹೇಳತೀರದು. ಈ ಕ್ಷಾಮದ ಸಂಬಂಧ 
ದಲ್ಲಿ ಮೈಸೂರು ಸರ್ಕಾರ ರೂ . ೧೬೦ ಲಕ್ಷ ವೆಚ್ಚ ಮಾಡಿತು. ಸರ್ಕಾರಕ್ಕೆ ರೂ . ೮೦ 
ಲಕ್ಷ ಸಾಲವಾಯಿತು. ೧೮೮೦ - ೮೧ ರಲ್ಲಿ ಮೈಸೂರು ಸರ್ಕಾರದ ಆದಾಯ 
ರೂ . ೧೦೧ ಲಕ್ಷ ಮಾತ್ರ ಇತ್ತು . ಇಂತಹ ದುಃಸ್ಥಿತಿಯಲ್ಲಿ ರಂಗಾಚಾರ್ಲು ದಿವಾನ 
ರಾದರು. 

ಮೈಸೂರಿನ ರಾಜ್ಯಭಾರ ವೈಸರಾಯರ ( ಇಂಡಿಯಾ ಸರ್ಕಾರದ ಸಾರ್ವಭೌಮತ್ವ 
ದಲ್ಲಿ ನಡೆಯಬೇಕಾಗಿತ್ತು , ವೈಸರಾಯರು ಇಂಗ್ಲೆಂಡ್ ರಾಜರ ಪ್ರತಿನಿಧಿ, ಇವರೇ 
ಗವರ್ನರ್ - ಜನರಲ್ . ಇವರಿಗೆ ಬ್ರಿಟಿಷ್ ಇಂಡಿಯಾ ಪ್ರಾಂತಗಳ ಮೇಲೆ ನೇರ 
ಅಧಿಕಾರ, ವೈಸರಾಯರಾಗಿ ಸುಮಾರು ೭೫೦ ದೇಶೀಯ ಸಂಸ್ಥಾನಗಳ ಮೇಲೆ ಅಧಿಕಾರ. 
ಒಂದೊಂದು ದೇಶೀಯ ಸಂಸ್ಥಾನಕ್ಕೂ ಒಬ್ಬೊಬ್ಬ ಬ್ರಿಟಿಷ್ ರೆಸಿಡೆಂಟರು ಇರು 
ತಿದ್ದರು. ಅವರು ಇದ್ದ ಊರಿನಲ್ಲಿಯೇ ಬ್ರಿಟಿಷ್ ಸೈನ್ಯದ ಒಂದು ತಂಡವೂ ಇರು 
ತಿತ್ತು . ಬ್ರಿಟಿಷ್ ರೆಸಿಡೆಂಟರು ದೇಶೀಯ ರಾಜರುಗಳ ಮತ್ತು ಅವರ ಸರ್ಕಾರಗಳ ಮೇಲೆ 
ಉಸ್ತುವಾರಿಯಾಗಿ ಕೆಲಸ ಮಾಡುತ್ತಿದ್ದರು, ಮತ್ತು ದೇಶೀಯ ರಾಜ್ಯಗಳ ಬಗ್ಗೆ 
ಇಂಡಿಯಾ ಸರ್ಕಾರದ ಪೊಲಿಟಿಕಲ್ ಡಿಪಾರ್ಟ್‌ಮೆಂಟ್ ( ರಾಜಕೀಯ ಇಲಾಖೆ) 
ಮೂಲಕ ವೈಸರಾಯರಿಗೆ ವರದಿ ಮಾಡುತ್ತಿದ್ದರು. ದೇಶೀಯ ಸಂಸ್ಥಾನಗಳು ಪೂರ್ಣಾಧಿ 


ಎಂ . ವೆಂಕಟಕೃಷ್ಣಯ್ಯ 
ಕಾರ ಹೊಂದಿರಲಿಲ್ಲ. ಹೊರಗಿನ ವಿಷಯಗಳ ಬಗ್ಗೆ ಬ್ರಿಟಿಷ್ ಸರ್ಕಾರದ ಅಧೀನ, 
ಒಳಗಿನ ವಿಷಯಗಳ ಬಗ್ಗೆ ಪ್ರತಿವರ್ಷವೂ ಇಷ್ಟೊಂದು ಪೊಗದಿ ಸಲ್ಲಿಸಬೇಕು ಮತ್ತು 
ಮುಖ್ಯ ವಿಷಯಗಳಲ್ಲಿ ಬ್ರಿಟಿಷ್ ರೆಸಿಡೆಂಟರ ಸಲಹೆ ಪಡೆಯಬೇಕು. ಈ ವಿಷಯ 
ಗಳನ್ನೆಲ್ಲಾ ಒಳಗೊಂಡ ಒಂದೊಂದು ಕೌಲು ಬ್ರಿಟಿಷ್ ಸರ್ಕಾರದೊಡನೆ ಪ್ರತಿ 
ಯೊಂದು ದೇಶೀಯರಾಜರಿಂದಲೂ ಇತ್ತು . 

ಹೊಸದಾಗಿ ಪ್ರಾರಂಭವಾದ ಮೈಸೂರು ರಾಜ್ಯವೂ ಕೂಡ ಬ್ರಿಟಿಷ್ ಸರ್ಕಾರಕ್ಕೆ 
ಅಧೀನವಾಗಿ , ಬ್ರಿಟಿಷ್ ರೆಸಿಡೆಂಟರ ಪ್ರಭಾವಕ್ಕೆ ಒಳಪಟ್ಟಿತ್ತು . ಆದುದರಿಂದ ಮೈಸೂರು 
ಮಹಾರಾಜರು ಸ್ವತಂತ್ರ ರಾಜ್ಯದ ರಾಜರಂತೆ ವರ್ತಿಸಲು ಆಗುತ್ತಿರಲಿಲ್ಲ. 

ಈ ಚೌಕಟ್ಟಿಗೆ ಒಳಪಟ್ಟ ದಿವಾನಗಿರಿಯನ್ನು ರಂಗಾಚಾರ್ಲು ೧೮೮೧ ರಲ್ಲಿ ಪ್ರಾರಂಭಿ 
ಸಿದರು. ಇವರು ಬಹಳ ಕಾಲ ಆಡಳಿತ ನಡೆಸಲಾಗಲಿಲ್ಲ. ಆಡಳಿತಾಧಿಕಾರ ವಹಿಸಿದ 
೩೩ ತಿಂಗಳಲ್ಲಿ ಇವರು ಕೀರ್ತಿಶೇಷರಾದರು ; ಆದರೆ ಆಡಳಿತ ನಡೆಸಿದ ಅಲ್ಪಾವಧಿ 
ಯಲ್ಲಿ ಇವರು ಪ್ರಜಾಭ್ಯುದಯಕರವಾದ ಅನೇಕ ಕೆಲಸಗಳನ್ನು ಮಾಡಿದರು. ಹಣ 
ಕಾಸಿನ ಸ್ಥಿತಿಯನ್ನು ಉತ್ತಮ ಪಡಿಸಿದ್ದಲ್ಲದೆ, ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿ 
ಸಿದರು. ಈ ಸಭೆ ಇಂಡಿಯಾದಲ್ಲಿಯೇ ಮೊದಲನೆಯದು. ಪ್ರಾರಂಭದಲ್ಲಿ ಇದರಲ್ಲಿ 
೧೪೪ ಸದಸ್ಯರಿದ್ದರು. ಇವರೆಲ್ಲರೂ ಜರ್ಮಾದಾರರು ಅಥವಾ ವರ್ತಕರು . ರಂಗಾ 
ಚಾರ್ಲು ಅಸೆಂಬ್ಲಿಗೆ ಕೊಟ್ಟ ಮೊದಲನೇ ಭಾಷಣದ ಉಪಯುಕ್ತ ಭಾಗವನ್ನು 
ಇಲ್ಲಿ ಕೊಟ್ಟಿದೆ : 
- “ಶ್ರೀರ್ವ ಮಹಾರಾಜರ ಆಜ್ಞೆಗೆ ಅನುಸಾರವಾಗಿ, ನಾವು ಈ ದಿನ ಈ ಸಭೆಯಲ್ಲಿ 
ಸೇರಿದ್ದೇವೆ. ಈ ಸಭೆ ಇನ್ನು ಮೇಲೆ ಪ್ರತಿ ವರ್ಷದಲ್ಲಿಯೂ ಸೇರತಕ್ಕದ್ದಾಗಿದೆ. ಈ 
ಸಭೆಯಲ್ಲಿ ಸೇರತಕ್ಕ ಪ್ರತಿನಿಧಿಗಳಿಗೆ ಕಳೆದ ವರ್ಷದ ರಾಜ್ಯಭಾರದ ಆಡಳಿತ ವರದಿ 
ಯನ್ನೂ , ಮುಂದಣ ವರ್ಷದಲ್ಲಿ ನಡೆಯಿಸಬೇಕಾದ ಏರ್ಪಾಡುಗಳ ಕಾರ್ಯಕ್ರಮ 
ನನ್ನೂ ಶೃ ತಪಡಿಸಬೇಕೆಂಬುದಾಗಿ ಶ್ರೀರ್ಮ ಮಹಾರಾಜರು ಆಜ್ಞೆ ಮಾಡಿರುತ್ತಾರೆ. 
ಸರ್ಕಾರದ ರಾಜ್ಯಭಾರದ ಏರ್ಪಾಡುಗಳು ಪ್ರಜೆಗಳ ಇಷ್ಟಾರ್ಥ ಪ್ರಾಪ್ತಿಗೂ ಕ್ಷೇಮಕ್ಕೂ 
ಅನುಸಾರವಾಗಿರುವಂತೆ ಮಾಡಬೇಕೆಂಬುದೇ ಶ್ರೀರ್ಮ ಮಹಾರಾಜರ ಮುಖ್ಯ 
ಉದ್ದೇಶ. ಪ್ರಜೆಗಳ ಕ್ಷೇಮಾಭಿವೃದ್ಧಿ ವಿಷಯದಲ್ಲಿ ನೀವುಸೂಚಿಸತಕ್ಕ ವಿಷಯಗಳನ್ನು 
ಶ್ರೀರ್ವ ಮಹಾರಾಜರ ಸರ್ಕಾರ ಬಹಳ ಸಂತೋಷದಿಂದ ಸರಿಗ್ರಹಿಸುವುದು . ನೀವು 
ಹೇಳತಕ್ಕ ಸಂಗತಿಗಳನ್ನು ಸರ್ಕಾರದವರು ಅತ್ಯಂತ ಸಮಾಧಾನದಿಂದ ಪರ್ಯಾ 
ಲೋಚಿಸುವರೆಂದು ನಾನು ನಿಮಗೆ ಪ್ರತ್ಯಯವನ್ನುಂಟುಮಾಡತಕ್ಕದ್ದೇನೂ ಆವಶ್ಯಕ 
ವಾಗಿ ತೋರುವುದಿಲ್ಲ. ಸರ್ಕಾರದವರು ಎಂತಹ ಅಭಿಪ್ರಾಯಗಳಿಂದ ಈ ಪ್ರಜಾ 
ಪ್ರತಿನಿಧಿ ಸಭೆಯನ್ನು ಪ್ರತಿಷ್ಠಿಸಿದ್ದಾರೋ , ಪ್ರಜೆಗಳ ಯೋಗ ಕ್ಷೇಮ ಚಿಂತನೆಯ 


ಎಂ . ವೆಂಕಟಕೃಷ್ಣಯ್ಯ 
ವಿಷಯದಲ್ಲಿ ಅದೇ ವಿಧವಾದ ಅಭಿಪ್ರಾಯಗಳಿಂದ ಸಲಹೆಗಳನ್ನು ನೀವು ಮಾಡಿ, 
ಪ್ರಜಾಕ್ಷೇಮಕ್ಕೆ ಬದ್ದಾದರರಾಗುತ್ತೀರೆಂದು ನಾನು ಆಶಿಸುತ್ತೇನೆ. ” 
- ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆ ಮೈಸೂರು ಸಂಸ್ಥಾನದಲ್ಲಿಯೂ ಒಳ್ಳೆಯ ಪರಿ 
ಣಾಮ ಉಂಟುಮಾಡಿತು. ಇಂಗ್ಲೆಂಡಿನಲ್ಲಿಯೂ ಪಾರ್ಲಿಮೆಂಟ್ ಸದಸ್ಯ ಕೀರ್‌ ಹಾರ್ಡಿ 
ಮುಂತಾದವರು ಶ್ಲಾಘನೆ ಮಾಡಿದರು. 


- ಪ್ರಜಾಪ್ರತಿನಿಧಿ ಸಭೆಯ ದ್ವಿತೀಯ ಅಧಿವೇಶನದಲ್ಲಿ ರಂಗಾಚಾರ್ಲು ಸಭೆಯ 
ಪ್ರಾಶಸ್ತ್ರವನ್ನು ವಿವರಿಸಿದರು. ಇದು ಸ್ಥಾಪನೆಯಾದ ಮೇಲೆ, ಇಂಡಿಯಾ ಸರ್ಕಾರ 
ದವರು ಪ್ರಜಾಪ್ರಭುತ್ವ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಮುಂದರಿಸಿ ನ್ಯಾಯ 
ವಿಧಾಯಕ ಸಭೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಸೇರಿಸಿಕೊಳ್ಳಬೇಕೆಂದು 
ಸಲಹೆ ಮಾಡಿದರು. ಇಂಡಿರ್ಯ ನ್ಯಾಷನಲ್ ಕಾಂಗ್ರೆಸಿನವರು ಮುಂದೆ ಮಾಡಿದ 
ನಾದವನ್ನು ರಂಗಾಚಾರ್ಲು ೧೮೮೩ ರಲ್ಲಿಯೇ ಇಂಡಿರ್ಯ ನ್ಯಾಷನಲ್ ಕಾಂಗ್ರೆಸ್ 
ಸ್ಥಾಪನೆಯಾಗಲು ಎರಡು ವರ್ಷ ಮುಂಚೆಯೇ , ಪ್ರಜಾಪ್ರತಿನಿಧಿ ಸಭೆಯಲ್ಲಿ 
ಉದ್ಯೋಷಿಸಿದರು. ಅದೇನೆಂದರೆ : “ಸ್ವರಾಜ್ಯ ಸ್ಥಾಪನೆಗೆ ನಮ್ಮ ಜನ ವಿದ್ಯಾಭ್ಯಾಸದಲ್ಲಿ 
ಬಹಳ ಮುಂದುವರೆಯುವವರೆಗೂ ಕಾಯಬೇಕೆಂಬ ವಾದ ಹುರಳಿಲ್ಲದ್ದು . ಹಾಗೆ 
ಮಾಡಿದರೆ, ನಾವು ಯಾವಾಗಲೂ ಕಾಯುತ್ತಲೇ ಇರಬೇಕಾಗುತ್ತದೆ. ಎಲ್ಲ 
- ಇದು ಎಂತಹ ರಾಜಕೀಯ ಪ್ರವಾದಿಯ ಹೇಳಿಕೆ ! ಇವರ ರಾಜಕೀಯ ಪ್ರಜ್ಞೆ 
ಎಷ್ಟು ಪೂರ್ಣವಾದುದು, ದೂರಗಾಮಿಯಾದುದು ! 

ಇಂತಹ ಮಹಾ ಪ್ರಾಜ್ಞರು ಮೈಸೂರಿನ ದಿವಾನರಾಗಿ ಬಹುಕಾಲ ಮುಂದುವರಿಯು 
ವುದನ್ನು ಮೈಸೂರು ಕೇಳಿಕೊಂಡು ಬರಲಿಲ್ಲ. 


14 


* “ We have met here today by command of His Highness the Maharaja and 
it is His Highness ' wish that I should place before you at these annualmeet 
ings a report of the administration of the past year and an outline of the 
measures proposed to be carried into effect in the coming year . His Highness 
hopes that by this arrangement the action of the Government will be brought 
into greater harmony with the wishes and interests of the people . His Highness' 
Govt. will be glad to receive any observations which you may wish to make 
in the public interest and I need not assure you that they will meet with every 
consideration . I have only to express my hope that appreciating the spirit in 
which these arrangements have been ' initiated , your observations may be 
directed to matters of real public interest .” 

† If the spread of any degree of education among the great mass of the 
people were to be insisted upon as a sine qua non we may have to wait for 
ever . 


ಎಂ . ವೆಂಕಟಕೃಷ್ಣಯ್ಯ 
ಪ್ರಜಾಪ್ರತಿನಿಧಿ ಸಭೆಯ ಎರಡನೆಯ ವರ್ಷದಲ್ಲಿಯೇ ಸದಸ್ಯರನ್ನು ಅವರು ಪ್ರಶಂಸೆ 
ಮಾಡಿದರು : 
3 “ನೀವು ನಿಮ್ಮ ಚರ್ಚೆಗಳಲ್ಲಿ ಬಹಳ ಸೌಮ್ಯವಾಗಿಯೂ , ವ್ಯವಹಾರ ಕೌಶಲ್ಯ 
ದಿಂದಲೂ , ವಿವೇಕದಿಂದಲೂ ವರ್ತಿಸಿದ್ದೀರಿ. ಉಪಯುಕ್ತವಾದ ಸಲಹೆಗಳನ್ನು 
ಕೊಟ್ಟಿದ್ದೀರಿ. ಅವನ್ನು ಕೇಳಿ ಆವಶ್ಯಕವಾದ ಸುಧಾರಣೆಗಳಾವುವು ಎಂಬುದು ನಮಗೆ 
ತೋರಿಬರುತ್ತದೆ. ಪ್ರಜೆಗಳು ತಮ್ಮ ಹಿತ ಸಂಬಂಧದ ವಿಷಯಗಳಲ್ಲಿ ಎಷ್ಟು ವ್ಯವಹಾರ 
ಜಾಣೆಯಿಂದ ವರ್ತಿಸುತ್ತಾರೆ ಎಂಬುದು ಇದರಿಂದ ತಿಳಿದು ಬರುತ್ತದೆ. ಯಾವುದೋ 
ಆಕಾಶ ಪುರಾಣಗಳಿಂದ ನೀವು ದೂರವಾಗಿರುವುದು ನನಗೆ ಅತ್ಯಂತ ಸಂತೋಷದ 
ವಿಷಯ . ” * 
- ರಂಗಾಚಾರ್ಲುರವರ ಆಶಯ ಇದ್ದುದು, ಈ ಸಭೆಯನ್ನೇ ಇಂಗ್ಲೆಂಡಿನ ಪಾರ್ಲಿ 
ಮೆಂಟನ ಹಾಗೆ ಮಾಡಬೇಕೆಂಬುದಾಗಿ , ಅವರಿಗೆ ಭವಿಷ್ಯದ ದೃಷ್ಟಿ, ಚೆನ್ನಾಗಿತ್ತು . 
ಇಂಡಿಯಾಕ್ಕೆ ಸ್ವರಾಜ್ಯ ಲಭಿಸುವುದೆಂಬ ಭರವಸೆ ಅವರಿಗಿತ್ತು . ಪ್ರಜೆಗಳನ್ನು ಜವಾ 
ಬ್ದಾರಿ ನಾಯಕರನ್ನಾಗಿ ಮಾಡುವ ಕಾರ್ಯಕ್ರಮದ ಮೊದಲನೆಯ ಹೆಜ್ಜೆ ಯೇ ಪ್ರಜಾ 
ಪ್ರತಿನಿಧಿ ಸಭೆ . ಇದನ್ನು ಅವರು ಸ್ಪಷ್ಟವಾಗಿ ಎಲ್ಲಿಯೂ ಬರೆದಿಡಲಿಲ್ಲ ; ಆದರೆ ಅವರ 
ಆಶಯ ಹಾಗಿತ್ತೆಂಬುದನ್ನು ಅವರ ಭಾಷಣಗಳಿಂದಲೂ ಅವರ ಆಗಿನ ಕಾಲದ ಸ್ನೇಹಿತ 
ರಿಂದಲೂ ತಿಳಿಯಬಹುದು. ಈಗ 
- “ ದಿರ್ವಾ ರಂಗಾಚಾರ್ಲುರವರ ಕಾಲದಲ್ಲಿ ಲಂಚ, ದುರಾಚಾರ, ದುಮಾರ್ಗ 
ಪ್ರವರ್ತನೆ, ಮೊದಲಾದ ದುಷ್ಕೃತ್ಯಗಳು ಅತ್ಯಂತ ವಿರಳವಾಗಿದ್ದ ವು. ಇನ್ನೂ ಕೆಲವು 
ವರ್ಷಗಳು ಇವರು ಜೀವಂತರಾಗಿ ಇದ್ದಿದ್ದರೆ ಮೈಸೂರು ರಾಜ್ಯ ರಾಮರಾಜ್ಯವಾಗಿ 
ಪರಿಣಮಿಸುವಂತೆ ತೋರುತ್ತಿತ್ತು . ಈ ಸಂಸ್ಥಾನದ ದುರದೃಷ್ಟ ದಿಂದ ಇವರು ಅಕಾಲ 
ಮರಣವನ್ನು ಹೊಂದಿದರು ” ಎಂದು ವೆಂಕಟಕೃಷ್ಣಯ್ಯನವರು ದುಃಖಿಸಿದ್ದಾರೆ. 

ರಂಗಾಚಾರ್ಲು ೧೮೩೧ ರಲ್ಲಿ ಮದರಾಸಿನ ಚೆಂಗಲ್ಪಟ್ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ 
ಹುಟ್ಟಿದವರು . ಒಳ್ಳೆ ವಿದ್ಯಾಭ್ಯಾಸ ಪಡೆದು, ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿದರು. 
ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಸರ್ಕಾರದ ಸೇವಾ ಕ್ಷೇತ್ರದಲ್ಲಿ ಬಹಳ 
ಮೇಲಕ್ಕೇರಿ ಮೈಸೂರಿಗೆ ಅರಮನೆ ಕಂಟ್ರೋಲರಾಗಿ ಬರುವುದಕ್ಕೆ ಮುಂಚೆ ಕ್ಯಾಲಿಕಟ್ಟಿ 
ನಲ್ಲಿ ಡೆಪ್ಯುಟಿ ಕಲೆಕ್ಟರಾಗಿದ್ದರು. ಮೈಸೂರಿನ ಸೇವೆಗೆ ೧೮೬೮ರಲ್ಲಿ ಬಂದು ೧೫ ವರ್ಷ 


* " The moderation and practical good sense which characterised your dis 
cussion on the occasion of our meeting last year and the severalmeasures of 
useful and necessary reform which resulted from them , induce me to place a 
high value on the practical views of the people on matters immidiately 
affecting their interests as eontrasted with mere theoretical ideas." 


೩೭ 


ಎಂ . ವೆಂಕಟಕೃಷ್ಣಯ್ಯ 
ಕಾಲ ಉತ್ತಮ ಸೇವೆ ಸಲ್ಲಿಸಿ ಬೆನ್ನು ಫಣೆ ಎದ್ದು, ಮದ್ರಾಸಿಗೆ ಚಿಕಿತ್ಸೆ ಪಡೆಯುವುದ 
ಕ್ಯಾಗಿ ಹೋದವರು ಅಲ್ಲಿಯೇ ೨೧ - ೧ - ೧೮೮೩ ರಲ್ಲಿ ಮೃತರಾದರು. 

ಮರಣ ಕಾಲದಲ್ಲಿಯೂ ಅವರಿಗೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಯೋಚನೆ. 
ಈ ಸಭೆಯನ್ನು ಊರ್ಜಿತ ಪಡಿಸಿಕೊಂಡು ಮುಂದಕ್ಕೆ ತರಬೇಕೆಂದು ಶ್ರೀರ್ಮ ಮಹಾ 
ರಾಜರಿಗೆ ಬಿನ್ನ ವಿಸಬೇಕೆಂದು ತಮ್ಮ ಆಪ್ತ ಮಿತ್ರರಿಗೆ ಹೇಳಿದರೆಂದೂ , ಈ ಪೈಕಿ ಮುಂದೆ 
ದಿರ್ವಾಗಿರಿಗೆ ಬಂದ ಸರ್ ಕೆ. ಶೇಷಾದ್ರಿ ಅಯ್ಯರ್ ಅವರೂ ಒಬ್ಬರೆಂದೂ ವೆಂಕಟ 
ಕೃಷ್ಣಯ್ಯನವರು ಬರೆದಿದ್ದಾರೆ. 
- ರಂಗಾಚಾರ್ಲುರವರ ಮರಣ ಶ್ರೀರ್ವ ಮಹಾರಾಜರಿಗೂ ಮತ್ತು ಮೈಸೂರು 
ಪ್ರಜೆಗಳಿಗೂ ಬಹಳ ದುಃಖವನ್ನುಂಟುಮಾಡಿತು. ಅವರ ಮರಣದ ಅನಂತರ ಬೆಂಗ 
ಳೂರಿನಲ್ಲಿ ಚೀಫ್ ಜಡ್ಜ್ ಸಿ. ಜಿ. ಪ್ಲವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಭಾರಿ 
ಸಭೆ ನಡೆದು, ಗತಿಸಿದ ದಿವಾನರ ಚರಮ ಪ್ರಶಂಸೆ ಮಾಡಲಾಯಿತು. ಸ್ಥಮರ್ ಅವರು 
ರಂಗಾಚಾರ್ಲು ಅವರನ್ನು ಹೀಗೆ ವರ್ಣಿಸಿದರು : 

" He was a man of talents , a man of principles and a man of character. He 
was actuated by no other principle than that interests of the Government 
were identical with those of the people . He made everyone understand that 
merit without honesty was of no avail .” 

ರಂಗಾಚಾರ್ಲುರವರ ಸ್ಮಾರಕವಾಗಿ ಮೈಸೂರು ನಗರದಲ್ಲಿ ನಗರ ಭವನವನ್ನು 
ನಿರ್ಮಿಸಿದೆ. ಇದರ ನಿರ್ಮಾಣಕ್ಕಾಗಿ ವೆಂಕಟಕೃಷ್ಣಯ್ಯನವರು , ಅಂಬಳೆ ಅಣ್ಣಯ್ಯ 
ಪಂಡಿತರು ಮುಂತಾದವರು ಚಂದಾಹಣವನ್ನು ಕೂಡಿಸಿದರು . 

ಸರ್ ಕೆ. ಶೇಷಾದ್ರಿ ಅಯ್ಯರ್ ಅವರ ದಿವಾನಗಿರಿ 


ದಿರ್ವಾ ರಂಗಾಚಾರ್ಲುರವರ ಅನಂತರ ಕೆ. ಶೇಷಾದ್ರಿ ಅಯ್ಯರ್ ಅವರು ದಿವಾನ 
ರಾದರು . ಅವರು ಅತ್ಯಂತ ಮೇಧಾವಿಗಳೂ , ಚತುರರೂ , ದಕ್ಷರೂ ಆಗಿದ್ದು ದಲ್ಲದೆ, 
ಬಹಳ ವರ್ಚಸ್ಸಿನಿಂದ ಕೂಡಿದ ಮಹಾನುಭಾವರಾಗಿದ್ದರು. ಅವರ ಪ್ರತಿಭೆಯ ಕೀರ್ತಿ 
ಇಂಡಿಯಾ ದೇಶದಲ್ಲೆಲ್ಲಾ ಹರಡಿತ್ತು . ಅವರು ಮೈಸೂರಿನಲ್ಲಿ ಆಡಳಿತ ನಡೆಸಿದ ೧೮ 
ವರ್ಷಗಳ ಕಾಲ ಬಹಳ ಪರಿಣಾಮದಿಂದ ಕೂಡಿತ್ತು . ಅವರು ದಿವಾನರಾಗಿದ್ದ ಕಾಲ 
ದಲ್ಲಿ, ೧೮೯೪ ರಲ್ಲಿ, ಮಹಾರಾಜ ಶ್ರೀ ಚಾಮರಾಜ ಒಡೆಯರು ಹಠಾತ್ತಾಗಿ 
ಕಲ್ಕತ್ತಾದಲ್ಲಿ ಮೃತರಾದರು. ಇದು ಮೈಸೂರು ರಾಜ್ಯಕ್ಕೆ ಬಹಳ ಸಂದಿಗ್ಧ ಕಾಲ . 
ಕಲ್ಕತ್ತಾದಲ್ಲಿಯೇ ಇದ್ದ ಶೇಷಾದ್ರಿ ಅಯ್ಯರ್ ಅವರು ಆ ನಗರದಲ್ಲಿಯೇ ದಿವಂಗತ 
ಮಹಾರಾಜರಿಗೆ ಮೊದಲೆರಡು ದಿನಗಳ ಉತ್ತರ ಕ್ರಿಯೆಗಳನ್ನು ನಡೆಸಿ , ರಾಜ್ಯದ ಆಡಳಿ 
ತಕ್ಕೆ ಸೂಕ್ತವಾದ ಏರ್ಪಾಡನ್ನು ಬಹಳ ಕ್ಷಿಪ್ರವಾಗಿ ಮಾಡಿದರು . ಮುಂದಿನ ಮಹಾ 


ಎಂ . ವೆಂಕಟಕೃಷ್ಣಯ್ಯ 
ರಾಜರಾಗುವ ಶ್ರೀ ಕೃಷ್ಣರಾಜ ಒಡೆಯರು ಇನ್ನೂ ಮೈನರ್ ಆಗಿದ್ದುದರಿಂದ ರೀಜನ್ನಿ 
ಏರ್ಪಾಡು ಆಗಬೇಕಾಯಿತು. ಇಂಡಿಯಾ ಸರ್ಕಾರದವರು ಮಹಾ ಮಾತೆ ಶ್ರೀ 
ವಾಣಿ ವಿಲಾಸ ಸನ್ನಿಧಾನದವರನ್ನು ರೀಜೆಂಟರನ್ನಾಗಿ ನೇಮಿಸಿದರು. 

ಅವರ ಆಡಳಿತಕಾಲದಲ್ಲಿ ದೇಶಾಭ್ಯುದಯದ ಅನೇಕ ದೊಡ್ಡ ದೊಡ್ಡ ಕಾರ್ಯ 
ಗಳು ನಡೆದವು. ಶಿವಸಮುದ್ರದ ವಿದ್ಯುಚ್ಛಕ್ತಿಯ ಕಾರಾಗಾರಕ್ಕೆ ಅವರೇ ಅಂಕು 
ರಾರ್ಪಣ ಮಾಡಿದವರು. ಏಷಿಯಾದಲ್ಲಿಯೇ ಇದು ಮೊದಲನೆಯ ವಿದ್ಯುತ್ಪಾದಕ 
ಉದ್ಯಮ. ಇದಲ್ಲದೆ ಅವರ ಕಾಲದಲ್ಲಿಯೇ ಮಾರೀಕಣಿವೆ ಜಲಾಶಯ , ಬೆಂಗಳೂರು 
ಸಿಟಿಯ ಹೊಸ ಬಡಾವಣೆಗಳು, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕುಡಿಯುವ 
ನೀರಿನ ಜಲಾಶಯಗಳು , ಬೆಂಗಳೂರು- ಮೈಸೂರು, ಬೆಂಗಳೂರು- ಹಿಂದೂ ಪುರ , 
ಬೆಂಗಳೂರು- ಹರಿಹರ , ಮೈಸೂರು- ನಂಜನಗೂಡು, ಬೀರೂರುಶಿವಮೊಗ್ಗ, ರೈಲ್ವೆ 
ಗಳು , ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ( ಅಖಿಲ ಭಾರತದವರಿಗೆ ತೆರೆದುದು), 
ಮೈಸೂರು ಚೀಫ್ ಕೋರ್ಟ್ ಮುಂತಾದವು ನಿರ್ಮಿತವಾದವು. ಮೈಸೂರು, 
ಬೆಂಗಳೂರು ಮತ್ತು ಇತರ ಜಿಲ್ಲಾ ಮುಖ್ಯ ನಗರಗಳಲ್ಲಿ ವಿದ್ಯಾಭ್ಯಾಸ ಬೆಳೆಯಿತು. 
ಅವರು ಆಡಳಿತವನ್ನು ಬಹಳ ಬಿಗಿಯಾಗಿ ನಡೆಸಿದರು. 

ಆಡಳಿತದಲ್ಲಿ ಇಷ್ಟು ಪ್ರಭಾವ ತೋರಿಸಿದ ಶೇಷಾದ್ರಿ ಅಯ್ಯರ್ ಅವರು ಪ್ರಜೆಗಳ 
ಹಕ್ಕು ಬಾಧ್ಯತೆಗಳ ವಿಷಯದಲ್ಲಿ ರಂಗಾಚಾರ್ಲು ಅವರಂತೆ ಉದಾರಿಗಳಾಗಿರಲಿಲ್ಲ. 
ಇದು ಮೈಸೂರು ಜನತೆಯ ದೌರ್ಭಾಗ್ಯ . 

ಮೈಸೂರು ಆಗತಾನೇ ಇಂಗ್ಲಿಷ್ ವಿದ್ಯಾಭ್ಯಾಸದಲ್ಲಿ ಅಡಿಯಿಡುತ್ತಿತ್ತು . ಇನ್ನೂ 
ಪ್ರಾರಂಭ ಕಾಲ . ಸರ್ಕಾರದ ಕೆಲಸ ಕಾರ್ಯಗಳು ಇಂಗ್ಲಿಷಿನಲ್ಲಿ ನಡೆಯುತ್ತಿದ್ದವು. 
ಆದುದರಿಂದ ಶೇಷಾದ್ರಿ ಅಯ್ಯರ್ ಅವರು ಇಂಗ್ಲಿಷಿನಲ್ಲಿ ಬಹಳ ವಂದರಿದಿದ್ದ 
ಮದ್ರಾಸ್ ಪ್ರಾಂತದಿಂದ ಬಂದ ಜನರನ್ನು ದೊಡ್ಡ ಮತ್ತು ಚಿಕ್ಕ ಸರ್ಕಾರೀ ನೌಕರಿ 
ಗಳಿಗೆ ಸೇರಿಸುತ್ತಿದ್ದರು. ಇದರಿಂದ ದೇಶೀಯರಾದ ಮೈಸೂರಿನವರಿಗೆ ಬಹಳ ಅಸಮಾ 
ಧಾನವಾಯಿತು. 
- ಇಷ್ಟೇ ಅಲ್ಲ , ರಂಗಾಚಾರ್ಲುರವರು ಸ್ಥಾಪಿಸಿದ ಪ್ರಜಾಪ್ರತಿನಿಧಿ ಸಭೆಯನ್ನು 
ಪ್ರೀತಿಯಿಂದಲೂ ಆದರಣೆಯಿಂದಲೂ ಮುಂದಕ್ಕೆ ತರದೆ ಆ ಸಭೆಯ ಸದಸ್ಯರು 
ಮಾಡಿದ ದೇಶಾಭ್ಯುದಯ ಸಲಹೆಗಳನ್ನು ತಿರಸ್ಕರಿಸುತ್ತಿದ್ದು ದಲ್ಲದೆ, ಅದಕ್ಕೆ ಸಲ್ಲ 
ಬೇಕಾದ ಮರ್ಯಾದೆಯನ್ನೂ ಸಲ್ಲಿಸುತ್ತಿರಲಿಲ್ಲ. ಪ್ರಜಾಪ್ರತಿನಿಧಿ ಸಭೆಯು ತಮ್ಮ 
ಆಡಳಿತಕ್ಕೆ ಆತಂಕವೆಂಬ ಭಾವನೆಯಿಂದ ಅದನ್ನು ತಿರಸ್ಕಾರ ಹಾಗೂ ತಾತ್ಸಾರ ಭಾವನೆ 
ಯಿಂದ ಕಾಣುತ್ತಿದ್ದರು. 
ಈ ಕಾರಣದಿಂದ ಶೇಷಾದ್ರಿ ಅಯ್ಯರ್ ಅವರಿಗೆ ೮ - ೧೦ ವರ್ಷ ಕಾಲ ಮೈಸೂರಿ 


ಎಂ . ವೆಂಕಟಕೃಷ್ಣಯ್ಯ 
ನಲ್ಲಿ ಪ್ರಬಲವಾದ ವಿರೋಧ ಪ್ರಜಾಭಿಪ್ರಾಯವಿದ್ದಿತು. ಇದಕ್ಕೆ ಅವರ ಅನುದಾರ 
ರಾಜಕೀಯ ನೀತಿಯೇ ಕಾರಣವೆಂದು ಹೇಳಬಹುದು. ಅವರು ಬ್ರಿಟಿಷ್ ಇಂಡಿಯಾದ 
ಪ್ರಜೆಗಳ ಸ್ವರಾಜ್ಯ ಹೋರಾಟವನ್ನು ಮೆಚ್ಚುತ್ತಿದ್ದಾಗ್ಯೂ , ಮೈಸೂರಿನೊಳಗೆ ಇಲ್ಲಿನ 
ಪ್ರಜೆಗಳು ತಮ್ಮ ಹಕ್ಕು ಬಾಧ್ಯತೆಗಳಿಗೆ ಹೊಡೆದಾಡುವುದನ್ನು ಮೆಚ್ಚುತ್ತಿರಲಿಲ್ಲ; ಅಸಹ 
ನೆಯನ್ನೂ , ಅಪ್ರಿಯತೆಯನ್ನೂ ತೋರಿಸುತ್ತಿದ್ದರು. ಮೈಸೂರಿನ ಹೊರಗೆ ಇಂಡಿರ್ಯ 
ನ್ಯಾಷನಲ್ ಕಾಂಗ್ರೆಸ್ ಎಂದರೆ ಅವರಿಗೆ ಬಹಳ ಗೌರವ ಹಾಗೂ ಪ್ರೀತಿ. ಆದರೆ 
ಮೈಸೂರಿನ ಪ್ರಜಾಮುಖಂಡರಾದ ವೆಂಕಟಕೃಷ್ಣಯ್ಯನವರೆಂದರೆ ಬಹಳ ತಾತ್ಸಾರ. 
ಮೈಸೂರಿನ ಪ್ರಜಾಮುಖಂಡರ ಪೈಕಿ ವೆಂಕಟಕೃಷ್ಣಯ್ಯನವರಂತಹವರು ಉನ್ನತ 
ರಾಜಕೀಯ ಪ್ರಜ್ಞಾಶಾಲಿಗಳೆಂಬುದು ಅವರಿಗೆ ಚೆನ್ನಾಗಿ ತಿಳಿದಿತ್ತು . ಶೇಷಾದ್ರಿ 
ಅಯ್ಯರ್‌ ಅವರೂ ಹರ್ಬಟ್ ಸ್ಪೆನ್ಸರಿನ ಶಿಷ್ಯರು, ವೆಂಕಟಕೃಷ್ಣಯ್ಯನವರೂ ಹರ್ಬಟ್ 
ಸ್ಪೆನ್ಸರಿನ ಶಿಷ್ಯರು. ಈ ವಿಷಯದಲ್ಲಿ ಉಭಯರಿಗೂ ಪರಸ್ಪರ ಅಭಿಮಾನ. ಆದರೆ 
ರಾಜಕೀಯ ರಂಗದಲ್ಲಿ ಈರ್ವರೂ ಪರಸ್ಪರ ವಿರೋಧಿಗಳು , ಇದೊಂದು ಚಮತ್ಕಾರ. 


ಶೇಷಾದ್ರಿ ಅಯ್ಯರ್ ಅವರು ಪ್ರಾರಂಭದ ಎಂಟು ವರ್ಷಗಳಲ್ಲಿ ನಿರ್ಬಾಧಿತರಾಗಿ , 
ಯಾವ ವಿರೋಧವೂ ಇಲ್ಲದೆ ಕೆಲಸಕಾರ್ಯಗಳನ್ನು ನಡೆಸಿದರು. ಮಹಾರಾಜರ 
ಕೌನ್ಸಿಲು ಅವರಿಗೆ ಪೂರ್ಣ ಸಹಕಾರ ಕೊಟ್ಟಿತು. ಪ್ರಜಾಪ್ರತಿನಿಧಿ ಸಭೆಯೂ ಅವರ 
ಆಡಳಿತವನ್ನು ಮೆಚ್ಚು ತಾ , ಪ್ರಶಂಸಾ ಭಾವನೆಯನ್ನೇ ಹೊಂದಿತ್ತು . ಈ ಎಂಟು 
ವರ್ಷಗಳಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಕೀರ್ತಿ ಅಖಿಲ ಭಾರತದಲ್ಲಿ ವ್ಯಾಪಿಸಿತು. 
ವಾಸ್ತವವಾಗಿ, ಆಡಳಿತ ದಕ್ಷತೆಯಲ್ಲಿ ಅವರು ಅನೇಕ ಐ. ಸಿ. ಎಸ್ . ಮತ್ತು 
ಯೂರೋಪಿರ್ಯ ಅಧಿಕಾರಿಗಳಿಗಿಂತಲೂ ಮೇಲಾಗಿದ್ದರು. ಈ ಎಂಟು ವರ್ಷಗಳು 
ಶೇಷಾದ್ರಿ ಅಯ್ಯರ್ ಅವರಿಗೆ ಬಹಳ ಹರ್ಷದಾಯಕವಾದ ಕಾಲ . 

೧೮೮೭ ರಲ್ಲಿ ಅವರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸದಸ್ಯರ ಬಗ್ಗೆ ಬಹಳ ಪ್ರೋತ್ಸಾಹ 
ಕರವಾದ ಭಾಷಣವನ್ನು ಮಾಡಿದರು : 

“ I need scarcely tell you that this is the seventh time we 
meet , having been called together in the very first year of Rendi 
tion . The earnest desire of His Highness was to take you into 
his confidence and make known to you the views and objects of 
his Government in the adoption of various measures for the 
administration of the country ; he hoped thereby to obtain the 
benefit of your honest and practical suggestions and thus to 


೪೦ 

ಎಂ . ವೆಂಕಟಕೃಷ್ಣಯ್ಯ 
advance the real welfare of his people . He now directs me to 
say that his hopes have been very fairly realised and success 
attained in the past six years is an encouragement to his Govern 
ment to persevere in their endeavours to make this Assembly of 
still greater use for the good administration of the province " . 

೧೮೯೦ ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಅಂಗರಚನೆಯಲ್ಲಿ ಇನ್ನೂ ಹೆಚ್ಚಿನ 
ಉದಾರತೆಯಿಂದ ಕೂಡಿದ ಸುಧಾರಣೆಗಳನ್ನು ಮಾಡಿದರು. ಹಿಂದಿನ ಸಾರಿಗಿಂತಲೂ , 
ಈ ಸಾರಿ ಈ ಸಭೆಯ ಸದಸ್ಯ ನಡವಳಿಕೆಯನ್ನು ಇನ್ನೂ ಮುಕ್ತಕಂಠದಿಂದ ಹೊಗಳಿ 
ದರು. “ನಿನ್ನ ಸೌಮ್ಯತೆ, ವಿವೇಕ, ವ್ಯವಹಾರ ನೈಪುಣ್ಯತೆ ಇವೆಲ್ಲವೂ ನಿಮ್ಮ ಚರ್ಚೆ 
ಗಳನ್ನು ಬಹಳ ಸಹಾಯಕಾರಿಯನ್ನಾಗಿ ಮಾಡಿವೆ. ಶ್ರೀರ್ಮ ಮಹಾರಾಜರು ಬಹಳ 
ಸಂತೋಷ ಪಟ್ಟಿದ್ದಾರೆ” ಎಂದು ಅವರು ಹೇಳಿದರು. 
ಅವರ ಭಾಷಣದ ಭಾಗ: 

“ These attempts at improving the constitution of the Assembly 
have so far been attended with success that His Highness ' 
Government are now encouraged to take a further and important 
step towards securing a fuller and more satisfactory represent 
ation of every important interest in the country . The modera 
tion , the intelligence and the practical good sense which have 
characterised your discussion in past years, the material help 
you have given the Government in the discussion of important 
measures and the sustained interest you have evinced in public 
affairs have convinced His Highness the Maharaja that the time 
has now come when the wealthier and the more enlightened 
classes may well be left safely to themselves to choose the 
mernbers of the Assembly ” . 

೧೮೯೧ ರಲ್ಲಿ ನಡೆದ ಪ್ರಜಾಪ್ರತಿನಿಧಿ ಸಭೆ ಅಧಿವೇಶನದಲ್ಲಿ ೩೫೧ ಸದಸ್ಯರಿದ್ದರು. 
ಇದೇ ಸಂಖ್ಯೆ ಬಹಳ ವರ್ಷದವರಿಗೆ ಮುಂದುವರೆಯಿತು. ಈ ಅಧಿವೇಶನದ ಪ್ರಾರಂಭದಲ್ಲಿ 
ದಿವಾನರು ಹೃತೂರ್ವಕವಾಗಿ ಸದಸ್ಯರನ್ನು ಅಭಿನಂದಿಸಿದರು. ಅವರು ಹೇಳಿದರು : 

“ You come here as the duly elected representatives of the agri 
cultural, the industrial and the commercial interests of the State. 
Last year when His Highness was pleased to grant the valued 
privilege of election , he was not without some misgivings as to 
how the experiment would succeed , but it is most gratifying to 


ಎಂ . ವೆಂಕಟಕೃಷ್ಣಯ್ಯ 

೪೧ 
His Highness , though unused to the system , the electoral body 
have been able , in the very first year of existence, to exercise 
the privilege with so much judgement and sense of responsibility 
as to send to this Assembly men in every way qualified to speak 
on their behalf .” 
- ೧೮೯೧ ರವರಿಗೆ ಶೇಷಾದ್ರಿ ಅಯ್ಯರ್ ಅವರು ಪ್ರಜಾಪ್ರತಿನಿಧಿ ಸಭೆಯ ಸರವು 
ಮಿತ್ರರಂತೆ ವರ್ತಿಸಿದರು . ಈ ಸಭೆಯ ಸದಸ್ಯರು ಮಾಡಿದ ಕೋರಿಕೆಗಳನ್ನು ಸಹಾನು 
ಭೂತಿಯಿಂದ ಪರಿಶೀಲಿಸಿ, ರಚನಾತ್ಮಕವಾದ ಸಲಹೆಯನ್ನಿತ್ತರು. ಅವರೇ ಸಭೆಯ 
ಸ್ಟಾಂಡಿಂಗ್ ಕಮಿಟಿಯ ಸ್ಥಾಪನೆಯ ಬಗ್ಗೆ ಸಲಹೆಯನ್ನಿ ತವರು; ಕಡೆಗೆ, ಅವರೇ 
ಈ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಸರ್ಕಾರ ಅಂಗೀಕರಿಸುವುದಿಲ್ಲ ಎಂದು ಹೇಳಿ ಸಭೆಯ 
ಸದಸ್ಯರಮೂಗು ಮುರಿದವರು . ಅಸಂಬದ್ಧ ಮತ್ತು ಅಸಹನೆಯ ನೀತಿಯಿಂದ ಶೇಷಾದ್ರಿ 
ಅಯ್ಯರ್‌ ಅವರು ಅಸೆಂಬ್ಲಿ ಸದಸ್ಯರ ಅನುರಾಗವನ್ನೂ ಪ್ರಜೆಗಳ ಪ್ರೀತಿಯನ್ನೂ ಕಳೆದು 
ಕೊಂಡರೆಂದು ಹೇಳಬಹುದು. 
- ೧೮೯೦ ರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸೇರಿದ ಕಾಲದಲ್ಲಿ ಕೆಲವು ಪ್ರತಿನಿಧಿಗಳು ( ಇವ 
ರಲ್ಲಿ ವೆಂಕಟಕೃಷ್ಣಯ್ಯನವರೂ ಇದ್ದರು) ದಿವಾನರೊಡದೆ ನಡೆದ ಭೇಟಿಯ ಕೆಲವು 
ಸಂಗತಿಗಳನ್ನು ಅರಿಕೆ ಮಾಡಿಕೊಂಡರು. ಈ ಪೈಕಿ ಮುಖ್ಯವಾದುದೆಂದರೆ, ಶ್ರೀರ್ಮು 
ಮಹಾರಾಜರ ಕೌನ್ಸಿಲಿನಲ್ಲಿ ತಮ್ಮ ಪ್ರತಿನಿಧಿಯೊಬ್ಬರನ್ನು ನೇಮಿಸಿಕೊಳ್ಳಬೇಕೆಂಬುದು. 
ಈ ಪ್ರತಿನಿಧಿಯನ್ನು ಅಸೆಂಬ್ಲಿ ಸದಸ್ಯರು ಚುನಾಯಿಸುವರೆಂದೂ , ಇಂತಹ ನೇಮಕದಿಂದ 
ಪ್ರತಿನಿಧಿಗಳ ಅಭಿಪ್ರಾಯಗಳು ನೇರವಾಗಿಶ್ರೀರ್ಮ ಮಹಾರಾಜರಿಗೆ ತಿಳಿಯುವುದೆಂದೂ 
ಪ್ರತಿನಿಧಿಗಳು ತಿಳಿಸಿದರು. ದಿವಾನರು ಅಪ್ಪಣೆ ಕೊಟ್ಟರೆ ಈ ಅಧಿವೇಶನದಲ್ಲಿಯೇ 
ಅಸೆಂಬ್ಲಿ ಸದಸ್ಯರು ಒಬ್ಬ ಪ್ರತಿನಿಧಿಯನ್ನು ಕೌನ್ಸಿಲಿಗೆ ಚುನಾಯಿಸುವರೆಂದೂ ಹೇಳಿದರು. 

ಈ ಅಹವಾಲನ್ನು ಆಳವಾಗಿ ಪರಿಶೀಲಿಸಿದರೆ, ಇದು ಎಷ್ಟು ದೂರಗಾಮಿಯಾದು 
ದೆಂದು ತಿಳಿಯುತ್ತದೆ. ಬ್ರಿಟಿಷ್ ಸರ್ಕಾರದವರು ೧೯೨೦ರಲ್ಲಿ ಜಾರಿಗೆ ತಂದ ಬ್ರಿಟಿಷ್ 
ಪ್ರಾಂತಗಳ ಡಯಾರ್ಕಿ ತತ್ವವುಇದರಲ್ಲಿ ಅಡಗಿದೆ. ಬ್ರಿಟಿಷ್ ಪ್ರಾಂತದ ಗೌರ್ನರ್ 
ರವರ ಕೌನ್ಸಿಲ್ ನಲ್ಲಿ ಗೌರ್ನರ್ ರಿಂದ ನೇಮಕರಾದ ಕೆಲವರೂ , ಅಸೆಂಬ್ಲಿಯಿಂದ 
ಆರಿಸಲ್ಪಟ್ಟ ಕೆಲವರೂ ಇರುತ್ತಿದ್ದರು. ಮೈಸೂರಿನಲ್ಲಿಯೂ ೧೯೪೦ ರಲ್ಲಿ ಶ್ರೀನಿ 
ವಾಸಯ್ಯ ಗಾರ್‌ ಸಮಿತಿಯು ಇಂತಹ ಸಲಹೆಯನ್ನೇ ಕೊಟ್ಟಿತು. ಆದರೆ ೧೯೪೧ರಿಂದ 
ಮೈಸೂರಿನಲ್ಲಿ ಏರ್ಪಾಡಾದ ಎಕ್ಸಿಕ್ಯುಟಿವ್ ಕೌನ್ಸಿಲಿನಲ್ಲಿ ಮಹಾರಾಜರು ಅಧಿಕಾರಿಗಳ 
ಪೈಕಿ ಕೆಲವರನ್ನೂ , ಅಸೆಂಬ್ಲಿಯ ಪ್ರತಿನಿಧಿಗಳ ಪೈಕಿ ಕೆಲವರನ್ನೂ ಆರಿಸಿದ್ದರು. ಇದಕ್ಕೆ 
ಮುಂಚೆಯೇ ಡಾ . ಸೀಲ್ ಸುಧಾರಣಾ ಸಮಿತಿಯವರು ಪ್ರಜೆಗಳಿಂದ ಒಬ್ಬರನ್ನು 
ಶ್ರೀರ್ಮ ಮಹಾರಾಜರ ಕೌನ್ಸಿಲಿಗೆ ನೇಮಿಸಬಹುದೆಂದು ಶಿಫಾರಸು ಮಾಡಿದ್ದರು. 


ಎಂ . ವೆಂಕಟಕೃಷ್ಣಯ್ಯ 
೧೯೨೫ರ ನ್ಯಾಯ ವಿಧಾಯಕ ಸಭೆ ಅಧಿವೇಶನದಲ್ಲಿಯೂ ವೆಂಕಟಕೃಷ್ಣಯ್ಯನವರು 
ಮೈಸೂರಿನ ಪ್ರಜೆಗಳ ಪೈಕಿ ಒಬ್ಬರನ್ನು ಎಗ್ನಿ ಕ್ಯುಟಿವ್ ಕೌನ್ಸಿಲಿಗೆ ನೇಮಿಸಬೇಕೆಂಬ 
ನಿರ್ಣಯವನ್ನು ಸೂಚಿಸಿದರು. ಆಗ ಸರ್‌ ಎ . ಆರ್‌ . ಬ್ಯಾನರ್ಜಿಯವರು ದಿವಾನ 
ರಾಗಿದ್ದರು. ನ್ಯಾಯವಿಧಾಯಕ ಸಭೆಯ ಚುನಾಯಿತ ಬಹುಮತ ಸದಸ್ಯರು ವೆಂಕಟ 
ಕೃಷ್ಣಯ್ಯನವರ ನಿರ್ಣಯಕ್ಕೆ ಬೆಂಬಲ ಕೊಟ್ಟರು. ೧೮೯೦ ರಲ್ಲಿಯೇ ಇಂತಹ ಒಂದು 
ಕೋರಿಕೆಯನ್ನು ದಿರ್ವಾ ಶೇಷಾದ್ರಿ ಅಯ್ಯರ್ ಅವರ ಮುಂದೆ ಇಡಬೇಕಾದರೆ, ಆಗಿನ 
ಸದಸ್ಯರು ಎಷ್ಟು ದೂರದರ್ಶಿಗಳೆಂಬುದು ಗೊತ್ತಾಗುತ್ತದೆ. ಈ ಕೋರಿಕೆಗೆ ವೆಂಕಟ 
ಕೃಷ್ಣಯ್ಯನವರು ಮುಖ್ಯ ಪೋಷಕರಾಗಿದ್ದರೆಂದು ತಿಳಿದುಕೊಂಡರೆ, ಅವರು ಎಂತಹ 
ಪ್ರಗತಿಗಾಮಿಯಾದ ರಾಜನೀತಿಜ್ಞರಾಗಿದ್ದರು ಎಂಬುದು ವ್ಯಕ್ತವಾಗುತ್ತದೆ. 
- ಪ್ರಜಾಪ್ರತಿನಿಧಿ ಸಭೆ ಸ್ಥಾಪನೆಯಾಗಿ ೯ ವರ್ಷಗಳಾಗಿದ್ದರೂ ತನ್ನನ್ನು ಚುನಾಯಿಸಿದ 
ಪ್ರಜೆಗಳಿಗೆ ಅನುಕೂಲವಾದ ಒಂದು ನಿರ್ಣಯವನ್ನಾಗಲೀ ಈ ಸಭೆಯಲ್ಲಿ ಸೂಚಿಸಲು 
ಅವಕಾಶವಿರಲಿಲ್ಲ. ಏನೋ ಲೋಕಾಭಿರಾಮವಾಗಿ ಅಸೆಂಬ್ಲಿ ಸದಸ್ಯರು ವರ್ಷಕ್ಕೆ ಒಂದಾ 
ವರ್ತಿ ದಿವಾನರ ಮುಂದೆ ಸೇರಿ ಏನೋ ಅದೂ - ಇದೂ ಮಾತನಾಡಿ ಚದುರುವುದು 
ಪದ್ಧತಿಯಾಗಿತ್ತು . ಇದೊಂದು ರೀತಿಯಾದ ದಿವಾನರ ದರ್ಬಾರೋ , ಜಮಾಬಂದಿಯ 
ಸಭೆಯೋ ಎನ್ನುವಂತೆ ಇತ್ತು . ಈ ರೀತಿಯಾದ ನಿಸ್ಸಾರವಾದ ಪ್ರತಿನಿಧಿ ಸಭೆಯ ಅಧಿ 
ವೇಶನದಿಂದ ಏನೂ ಪ್ರಯೋಜನವಿಲ್ಲವೆಂಬುದು ಅನೇಕ ಸದಸ್ಯರಿಗೆ ಮುಂದಟ್ಟಾಯಿತು. 

ಅದಲ್ಲದೆ ಬ್ರಿಟಿಷ್ ಇಂಡಿಯಾದಲ್ಲಿ ಇಂಡಿರ್ಯ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ 
ಯಾದ ಮೇಲೆ ನಾಲ್ಕು ಅಧಿವೇಶನಗಳು ನಡೆದು ಅದರ ರಾಜಕೀಯ ಪ್ರಭಾವವೂ ಪ್ರಜಾ 
ಪ್ರತಿನಿಧಿ ಸಭೆ ಸದಸ್ಯರ ಮೇಲೆ ಆಗಿತ್ತು . ೧೮೯೦ರ ಹೊತ್ತಿಗೆ ಮೈಸೂರಿನಲ್ಲಿ ವೆಂಕಟ 
ಕೃಷ್ಣಯ್ಯನವರ ಪತ್ರಿಕೆಗಳು, ಶ್ರೀನಿವಾಸಯಂಗಾರರ ನಡೆಗನ್ನಡಿ' ಮತ್ತು 'ಮೈಸೂರು 
ಸ್ಟ್ಯಾಂಡರ್ಡ್, ' ದೇಶಾಭಿಮಾನಿ' ಮುಂತಾದ ಪತ್ರಿಕೆಗಳು ಪ್ರಜೆಗಳ ಹಕ್ಕು ಬಾಧ್ಯತೆಗಳ 
ವಿಷಯದಲ್ಲಿ ಉಜ್ವಲವಾದ ಲೇಖನಗಳನ್ನು ಬರೆಯುತ್ತಿದ್ದು ವು. ಮದರಾಸಿನ ಹಿಂದೂ , 
ಕಲ್ಕತ್ತದ “ ಅಮೃತ ಬಜಾರ್‌ ಪತ್ರಿಕೆ', ಪುನಾದ 'ಕೇಸರಿ ' ಮತ್ತು " ಮರಾಠಾ ' ಪತ್ರಿಕೆ 
ಗಳು ಭಾರತೀಯರನ್ನು ಸ್ವರಾಜ್ಯಕ್ಕಾಗಿ ಹುರಿದುಂಬಿಸುತ್ತಿದ್ದು ವು. ಆದ್ದರಿಂದ ಮೈಸೂರಿ 
ನಲ್ಲಿಯೂ ರಾಜಕೀಯ ಜಾಗೃತಿ ಉಂಟಾದುದು ಸಹಜವೇ ಆಗಿದೆ. 


ದಿರ್ವಾ ಶೇಷಾದ್ರಿ ಅಯ್ಯರ್ ಅವರು ಈ ಹಿಂದೆಯೇ ತಿಳಿಸಿರುವಂತೆ ಕಾಂಗ್ರೆಸಿನ 
ಮತ್ತು ಸ್ವರಾಜ್ಯದ ಅಭಿಮಾನಿಗಳಾದರೂ , ಮೈಸೂರಿನೊಳಗೆ ಸ್ವಾತಂತ್ರ ಅಭಿಪ್ರಾಯ 
ಗಳು ಕಾರ್ಯರೂಪಕ್ಕೆ ಬರಲು ವಿರೋಧಿಗಳಾಗಿದ್ದರು. ಅವರ ಅಭಿಪ್ರಾಯದಲ್ಲಿ, 


೪೩ 


ಎಂ . ವೆಂಕಟಕೃಷ್ಣಯ್ಯ 
ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಇಂಡಿಯಾಕ್ಕಿಂತಲೂ ಹಿಂದುಳಿದವು; ಇಲ್ಲಿ ಮಹಾ 
ರಾಜರು ಮತ್ತು ಭಾರತೀಯ ಅಧಿಕಾರಿಗಳೇ ಇರುವುದರಿಂದ ಇದು ಒಂದು ರೀತಿ 
ಯಾದ ಸ್ವರಾಜ್ಯವೇ ಆಗಿದೆ ; ಇಲ್ಲಿನ ಪ್ರಜೆಗಳು ಬ್ರಿಟಿಷ್ ಇಂಡಿಯಾದ ಪ್ರಜೆಗಳಂತೆ 
ಸರ್ಕಾರಕ್ಕೆ ವಿರುದ್ದವಾಗಿ ವರ್ತಿಸಬೇಕಾಗಿಲ್ಲ ; ಏನಿದ್ದರೂ ಅಹವಾಲುಗಳನ್ನು ಹೇಳಿ 
ಕೊಳ್ಳಬಹುದು. ಶೇಷಾದ್ರಿ ಅಯ್ಯರ್ ಅವರಿಗೆ ಪ್ರಜಾಪ್ರತಿನಿಧಿ ಸಭೆ ಒಂದು ಅರ್ಜಿ 
ಕೂಟವೇ ಆಗಿರಬೇಕು, ಮತ್ತು ಅದಕ್ಕಿಂತ ಹೆಚ್ಚಿನ ಅಂತಸ್ತನ್ನು ಈ ಸಭೆ ಕೋರ 
ಬಾರದು ಎಂಬುದೇ ಅಭಿಪ್ರಾಯವಾಗಿತ್ತು . 

ಆದುದರಿಂದ ಪ್ರಜಾಪ್ರತಿನಿಧಿ ಸಭೆಯ ಕೆಲವು ಸದಸ್ಯರು ತಮ್ಮಲ್ಲಿ ಒಬ್ಬರನ್ನು 
ಶ್ರೀರ್ವ ಮಹಾರಾಜರ ಕೌನ್ಸಿಲಿಗೆ ತೆಗೆದುಕೊಳ್ಳಬೇಕೆಂದು ಹೇಳಿದ ವಿಷಯ 
ಶೇಷಾದ್ರಿ ಅಯ್ಯರ್‌ ಅವರಿಗೆ ಅಂತರಂಗದಲ್ಲಿಕೋಭೆಯನ್ನೇ ಉಂಟುಮಾಡಿರಬೇಕು. 
“ ಏನಪ್ಪಾ ಇದು, ಮೈಸೂರಿನಲ್ಲಿಯೂ ಬ್ರಿಟಿಷ್ ಇಂಡಿಯಾ ಗಾಳಿಯೇ ಬೀಸಿತಲ್ಲಾ ” 
ಎಂದು ತೋರಿರಬೇಕು. ಆದರೆ, ಶೇಷಾದ್ರಿ ಅಯ್ಯರ್ ಅವರು ಲೌಕಿಕವನ್ನು ಚೆನ್ನಾಗಿ 
ತಿಳಿದವರು ; ಮೊದಲನೆಯ ಬಾರಿಗೆ ಬಂದ ಈ ಅರಿಕೆಯ ತಲೆಯ ಮೇಲೆ ಮೊಟಕದೆ 
ಉಪಾಯವಾಗಿ ಪರಿಸ್ಥಿತಿಯನ್ನು ದಾಟಿದರು. ಅವರು ತಾಳ್ಮೆಯಿಂದ ಉತ್ತರವಿತ್ತರು : 
- “ ಎಕ್ಸಿಕ್ಯುಟಿವ್ ಕೌನ್ಸಿಲಿಗೆ ಸರ್ಕಾರಕ್ಕೆ ಜವಾಬ್ದಾರರಾಗಿರತಕ್ಕ ಉದ್ಯೋಗಸ್ಥರನ್ನು 
ವಿನಾ ಇತರರನ್ನು ಸೇರಿಸುವುದು ಸಮಂಜಸವಾಗಿಲ್ಲ. ಎಕ್ಸಿಕ್ಯುಟಿವ್ ಕೆಲಸವನ್ನು ಮಾಡ 
ತಕ್ಕದ್ದ ರಲ್ಲಿ ಪ್ರತಿನಿಧಿಗಳು ಯಾವ ವಿಷಯದಲ್ಲಿ ಏನನ್ನು ಹೇಳಿದಾಗೂ ಅದನ್ನು ಸರ್ಕಾರ 
ದವರು ಕೇಳುವರು. ಆದರೆ ಈ ಕೌನ್ಸಿಲಿನಲ್ಲಿ ಪ್ರತಿನಿಧಿಗಳನ್ನು ನಂಬರುಗಳನ್ನಾಗಿ 
ಸೇರಿಸಿಕೊಳ್ಳಲಾಗುವುದಿಲ್ಲ. ” 
- ಈ ಉತ್ತರವನ್ನು ಕೇಳಿ ಹತಾಶರಾದ ಸದಸ್ಯರು ಕಾನೂನು ಮಾಡತಕ್ಕ ಒಂದು 
ಲೆಜಿಸ್ಟೆಟಿವ್ ಕೌನ್ಸಿಲನ್ನಾ ದರೂ ರಚಿಸಿ ಅದಕ್ಕೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಪೈಕಿ 
ಕೆಲವರನ್ನು ಆರಿಸಿಕೊಳ್ಳಬೇಕು ಎಂದು ಪ್ರಾರ್ಥಿಸಿದರು. ಇದಕ್ಕೆ ಶೇಷಾದ್ರಿ ಅಯ್ಯರ್ 
ಅವರು “ ಈ ಸಂಸ್ಥಾನದಲ್ಲಿ ಕಾನೂನು ಮಾಡತಕ್ಕದ್ದು ವಿಶೇಷವಾಗಿಲ್ಲ. ನಾವು ಜಾರಿಗೆ 
ತರತಕ್ಕ ಕಾನೂನುಗಳೆಲ್ಲಾ ಬ್ರಿಟಿಷ್ ಇಂಡಿಯಾದ ಕಾನೂನುಗಳಾಗಿ ಇರುತ್ತವೆ. 
ಅವುಗಳನ್ನು ಸಂದರ್ಭಗಳಿಗೆ ಅನುಸಾರವಾಗಿ ಜಾರಿಯಲ್ಲಿ ತರುತ್ತಾ ಇದ್ದೇವೆ. ಇದಕ್ಕಾಗಿ 
ಒಂದುಕ್ರಮವಾದ ಲೆಜಿಸ್ಥೆಟಿವ್ ಕೌನ್ಸಿಲು ಅವಶ್ಯಕವಿಲ್ಲ ” ಎಂದು ಉತ್ತರ ನೀಡಿದರು. 

ಈ ಕೋರಿಕೆಯೂ ನಿರರ್ಥಕವಾದ ಮೇಲೆ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರು 
“ ಸ್ವಾಮಿ, ನಾವು ವರ್ಷಕೊಂದಾವರ್ತಿ ಸೇರಿ ಅರಣ್ಯ ರೋದನ ಮಾಡಿದರೆ ಪ್ರಯೋಜನ 
ವೇನು ? ಅದಕ್ಕೋಸ್ಕರ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರೇ ಮೂರು ವರ್ಷಕೊಂದಾ 
ವರ್ತಿ ಒಂದು ಸ್ಟಾಂಡಿಂಗ್ ಕಮಿಟಿಯನ್ನು ಚುನಾವಣೆ ಮಾಡಿಕೊಳ್ಳುತ್ತೇವೆ. ಈ 


ಎಂ . ವೆಂಕಟಕೃಷ್ಣಯ್ಯ 

೪೫ 
ಜಾರಿಗೆ ತರಬೇಕೆಂದು ಪ್ರಯತ್ನಿಸಿದರು. ಯಾವ ಮುಖ್ಯ ಮಂತ್ರಿಯೇ ಆಗಲಿ ಮಹಾ 
ರಾಜರ ಹೆಸರನ್ನು ರಾಜ್ಯಾಡಳಿತಕ್ಕೆ ಎಳೆಯದೆ ತಾನೇ ಪೂರ್ಣ ಜವಾಬ್ದಾರಿಯನ್ನು ವಹಿ 
ಸಬೇಕು. ಈ ತತ್ತ್ವವನ್ನು ಅನುಸರಿಸಿ ವೆಂಕಟಕೃಷ್ಣಯ್ಯನವರು ಮಹಾರಾಜರಲ್ಲಿ ಪೂರ್ಣ 
ರಾಜಭಕ್ತಿಯಿಟ್ಟು , ಅವರ ಹೆಸರನ್ನು ಎಳೆಯದೆ, ರಾಜ್ಯಾಡಳಿತದ ಯಾವ ಅಂಶಕ್ಕೂ 
ದಿವಾನರನ್ನೂ ಅವರ ಎಕ್ಸಿಕ್ಯುಟಿವ್ ಕೌನ್ಸಿಲನ್ನೂ , ಪಾರ್ಲಿಮೆಂಟರಿ ಪದ್ದತಿಯನ್ನು 
ಅನುಸರಿಸಿ, ಪೂರ್ಣವಾಗಿ ಟೀಕಿಸುತ್ತಿದ್ದರು. ಅವರು ಯಾವಾಗಲೂ ವೈಯಕ್ತಿಕ ಜೀವ 
ನದ ವಿಷಯಗಳನ್ನು ವರ್ಜಿಸುತ್ತಿದ್ದರು. ಆದರೂ ಅಧಿಕಾರಿಗಳು, ರಂಗಾಚಾರ್ಲುರವ 
ರಂತೆ, ನೀತಿವಂತರಾಗಿ ಇರಬೇಕೆಂಬ ಅಭಿಪ್ರಾಯವನ್ನು ಹೊಂದಿದ್ದರು. 
- ವೆಂಕಟಕೃಷ್ಣಯ್ಯನವರು ತಮ್ಮ ಸಮಕಾಲೀನರಾದ ಬ್ರಿಟಿಷ್ ಇಂಡಿಯಾ ರಾಜ 
ನೀತಿಜ್ಞರ ಅಭಿಪ್ರಾಯಗಳನ್ನೂ ಸುಭಾಷಿತಗಳನ್ನೂ ಚೆನ್ನಾಗಿ ಗಮನಿಸಿ ಮನಸ್ಸಿನಲ್ಲಿಟ್ಟು 
ಕೊಳ್ಳುತ್ತಿದ್ದರು. ಆ ಕಾಲದ ಮಹಾಮಹಿಮರಾದ ಭಾರತೀಯ ರಾಜಕೀಯ ಗುರು 
ದಾದಾಭಾಯಿ ನವರೋಜಿಯವರೆಂದರೆ ಅವರಿಗೆ ಅತ್ಯಂತ ಗೌರವ. ಅವರು ರಚಿಸಿದ 
“ Poverty and Un- British Rule in India ' ಎಂಬ ಪುಸ್ತಕವನ್ನು ಚೆನ್ನಾಗಿ 
ಓದಿ ಗ್ರಹಿಸಿದ್ದರು. ಈ 
- ಬ್ರಿಟಿಷರು ತಮ್ಮ ದೇಶದಲ್ಲಿ ಒಳ್ಳೆ ಜನಾಂಗವಾದರೂ ಭಾರತದಲ್ಲಿ ಬ್ರಿಟಿಷ್ 
ನೀತಿಗೆ ಸಮ್ಮತವಲ್ಲದ ರೀತಿಯಲ್ಲಿ ನಡೆಯುತ್ತಿದ್ದಾರೆ ಎಂಬುದು ವೆಂಕಟಕೃಷ್ಣಯ್ಯನವರ 
ಮತ. ನಮ್ಮ ಜನ ಬ್ರಿಟಿಷರ ಒಳ್ಳೇ ನಡೆನುಡಿಗಳನ್ನು ಕಲಿಯಬೇಕೆಂಬುದು ಅವರ ಅಭಿ 
ಪ್ರಾಯ. ಬ್ರಿಟಿಷರು ತಮ್ಮ ದೇಶದಲ್ಲಿ ಬಹಳ ನ್ಯಾಯಪ್ರಿಯರು, ಅನ್ಯಾಯವನ್ನು 
ಸಹಿಸರು ಎಂಬುದು ಅವರ ನಂಬಿಕೆ. ಆದುದರಿಂದ ಅನೇಕಾನರ್ತಿ ಇವರು ಬ್ರಿಟಿಷ್ 
ನ್ಯಾಯಪ್ರಿಯತೆಯನ್ನು ಕೊಂಡಾಡುತ್ತಿದ್ದರು. ಅವರ ಭಾವನೆಗಳನ್ನು ನೋಡಿ ಬ್ರಿಟಿಷ್ 
ರೆಸಿಡೆಂಟರು ಸಂತೋಷಪಟ್ಟು , “ ನಿಮ್ಮಂಥವರು ನಮ್ಮ ದೇಶವಾದ ಇಂಗ್ಲೆಂಡಿಗೂ 
ಭೂಷಣ ಪ್ರಾಯರು' ಎಂದು ಹೇಳಿದರು. ವೆಂಕಟಕೃಷ್ಣಯ್ಯನವರದು ಅಂತಹ ಗುಣ . 
- ಅಂತಹವರು ಮೈಸೂರುಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಸ್ಟಾಂಡಿಂಗ್ ಕಮಿಟಿಯ 
ಕಾರ್ಯದರ್ಶಿಯಾದ ಮೇಲೆ ಶೇಷಾದ್ರಿ ಅಯ್ಯರ್‌ ಅವರಿಗೆ ಅಸೆಂಬ್ಲಿಯ ವಾತಾವರಣ 
ಸ್ವಲ್ಪ ಬಿಸಿಯಾದ್ದರಲ್ಲಿ. ಆಶ್ಚರ್ಯವೇನಿಲ್ಲ. ತಾವೇ ಒಪ್ಪಿ ಸ್ಥಾಪನೆಯಾದ ಸ್ಟಾಂಡಿಂಗ್ 
ಕಮಿಟಿಯನ್ನು ಅಂತ್ಯಗೊಳಿಸಲು ಅನೇಕ ಭೇದ ನೀತಿಗಳನ್ನು ಶೇಷಾದ್ರಿ ಅಯ್ಯರ್ 
ಅವರು ಹೂಡಿದರು. ಮೊದಲುಮೊದಲು, ೧೮೯೨ರಲ್ಲಿ, ಸ್ಟಾಂಡಿಂಗ್ ಕಮಿಟಿಯ ಬಗ್ಗೆ 
ಮಾತನಾಡುತ್ತಾ ದಿವಾನರು “ ನಿಮ್ಮ ನಿಮ್ಮಲ್ಲಿಯೇ ಭಿನ್ನಾಭಿಪ್ರಾಯಗಳಿವೆ. ನಾವು 
ಈ ಕಮಿಟಿಯ ಅಭಿಪ್ರಾಯವನ್ನು ಮನ್ನಿಸುವುದಾದರೂ ಹೇಗೆ? ” ಎಂದು ಪ್ರಶ್ನಿಸಿದರು. 
ಕಾರ್ಯದರ್ಶಿ ವೆಂಕಟಕೃಷ್ಣಯ್ಯನವರು “ ಯಾವ ಸಮಿತಿ ಸಭೆಯಲ್ಲಾಗಲೀ ಭಿನ್ನಾಭಿ 


ಎಂ . ವೆಂಕಟಕೃಷ್ಣಯ್ಯ 
ಪ್ರಾಯಗಳು ಇದ್ದೆ ಇರುತ್ತವೆ. ಪ್ರಜಾಪ್ರಭುತ್ವ ಸಂಸ್ಥೆಗಳಲ್ಲಿ ಇದು ಸಹಜ . ವಿಷಯಗಳ 
ಮೇಲೆ ಚರ್ಚೆಯಾಗುತ್ತದೆ. ತೀರ್ಮಾನ ಬಹುಮತದ ಪ್ರಕಾರ ಆಗುತ್ತದೆ. ಈ ಕ್ರಮ 
ನ್ಯಾಯವಾದದ್ದೆ ” ಎಂದು ಉತ್ತರವಿತ್ತರು. 

ಈ ಮಧ್ಯೆ, ಈ ಸಭೆಯ ಕೆಲವು ಸದಸ್ಯರು ಮತ್ತು ಹೊರಗಿನ ಕೆಲವು ವೃತ್ತ ಪತ್ರಿಕೆ 
ಗಳು , ಯಾರ ಪ್ರೇರಣೆಯಿಂದಲೇ ಏನೋ , “ ನನಗೆ ಈ ಸ್ಟಾಂಡಿಂಗ್ ಕಮಿಟಿ 
ಬೇಕಾಗಿಲ್ಲ. ಇದರಲ್ಲಿ ಚರ್ಚೆಗಳೆಲ್ಲಾ ಇಂಗ್ಲಿಷಿನಲ್ಲೇ ನಡೆಯುತ್ತದೆ. ನಮಗೆ ಅರ್ಥ 
ನಾಗುವುದಿಲ್ಲ . ಓಟು ತೆಗೆದುಕೊಂಡು ಚರ್ಚೆಯ ವಿಷಯಗಳನ್ನು ನಿಗದಿ ಮಾಡುತ್ತಾರೆ. 
ಕೆಲವು ಸದಸ್ಯರ ದೊಡ್ಡಸ್ತಿಗೆಗೋಸ್ಕರ ಈ ಕಮಿಟಿ ಇದೆ. ಅವರು ಎಲ್ಲಾ ಮರ್ಯಾದೆ 
ಗಳನ್ನೂ ಪಡೆಯುತ್ತಾರೆ. ಬಾಕಿಯವರಿಗೆ ಎಲ್ಲಾ ಸೊನ್ನೆ ” ಎಂಬುದಾಗಿ ಪ್ರಚಾರ 
ಮಾಡಿ, ಅಸೆಂಬ್ಲಿ ಅಧಿವೇಶನದಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಯ ಬಗ್ಗೆ ಅಸಮಾಧಾನವನ್ನು 
ಸೂಚಿಸಿದರು. 
- ಹೇಗ್ ಸಾಹೇಬರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ನಾನು ಕಮಿಟಿಯಲ್ಲಿದ್ದೇನೆ. 
ಮೆಂಬರುಗಳು ತರತಕ್ಕ ವಿಷಯಗಳಲ್ಲಿ ಕೆಲವನ್ನು ಸ್ಥಳೀಯ ವಿಷಯಗಳೆಂದೂ , ಕೆಲವನ್ನು 
ಸಾಮಾನ್ಯ ವಿಷಯಗಳೆಂದೂ ಬಹುಜನ ಸಮ್ಮತಿ ಮೇಲೆಓಟು ತೆಗೆದುಕೊಂಡು ವಿಂಗಡಿ 
ಸಿದರು. ಕೆಲವರ ಅಸಮಾಧಾನಕ್ಕೆ ಇದು ಕಾರಣವಾಗಿರಬಹುದು ” ಎಂದು ಹೇಳಿದರು. 
- ವೆಂಕಟಕೃಷ್ಣಯ್ಯನವರು ಉತ್ತರವಾಗಿ ಹೇಳಿದರು : “ ಪ್ರತಿನಿಧಿಗಳಲ್ಲಿ ಬಹುಮಂದಿ 
ಸ್ಟಾಂಡಿಂಗ್ ಕಮಿಟಿಯ ಪಕ್ಷದವರಾಗಿರುತ್ತಾರೆ. ಈ ವಿಷಯವನ್ನು ಗೊತ್ತುಮಾಡು 
ವುದು ಅಸಾಧ್ಯವಲ್ಲ. ಈಗ ಓಟು ತೆಗೆದುಕೊಂಡರೆ ಈ ವಿಷಯ ವ್ಯಕ್ತವಾಗುತ್ತದೆ”. 

ಇದಕ್ಕೆ ಶೇಷಾದ್ರಿ ಅಯ್ಯರ್ ಅವರು “ ಈ ಕಮಿಟಿಯನ್ನು ನಡೆಸತಕ್ಕವರು ಸ್ವಯಂ 
ಚುನಾಯಿತ (ಸೆಲ್ಸ್ - ರ್ಕಾಸ್ಟಿಟ್ಯೂಟೆಡ್ ) ಸದಸ್ಯರಾಗಿರುವುದಲ್ಲದೆ, ತಮಗೆ ಇಲ್ಲದೇ 
ಇರತಕ್ಕ ಅಧಿಕಾರವನ್ನೆಲ್ಲಾ ಸ್ವೀಕರಿಸಿಕೊಂಡು, ಓಟು ವಗೈರೆಗಳನ್ನು ತೆಗೆದುಕೊಳ್ಳು 
ತ್ತಾರೆ' ಎಂದು ಟೀಕಿಸಿದರು . 

ಕೆಲವು ಸದಸ್ಯರು “ ಸೆಲ್ಸ್ - ರ್ಕಾಸ್ಟಿಟ್ಯೂಟೆಡ್ ” ಎಂಬ ಆಪಾದನೆಯನ್ನು ನಿರಾ 
ಕರಿಸಿದರು . 

ದಿವಾನರು ತಮ್ಮ ಮುಕ್ತಾಯ ಭಾಷಣದಲ್ಲಿ “ ನಂಬರುಗಳು ತಿಳಿದವರಲ್ಲ. ಅನೇಕರಿಗೆ 
ಇಂಗ್ಲಿಷ್ ಬರುವುದಿಲ್ಲ; ಓಟು ಮುಂತಾದ್ದು ಅರ್ಥವಾಗುವುದಿಲ್ಲ. ಆದುದರಿಂದ ಇಂಗ್ಲಿಷಿ 
ನಲ್ಲಿ ಚರ್ಚಿಸದೆ, ಓಟು ಮುಂತಾದ್ದು ತೆಗೆದುಕೊಳ್ಳದೆ, ಮೆಂಬರುಗಳನ್ನು ಸುಲಭಮಾರ್ಗ 
ದಲ್ಲಿ ತೆಗೆದುಕೊಂಡು ಹೋಗಬೇಕು” ಎಂದು ಸಮಾಧಾನವಾಗಿ ಮಾತನಾಡಿದರು. 

ಆದರೆ , ೧೮೯೩ನೇ ಪ್ರಜಾಪ್ರತಿಧಿ ಸಭೆ ಅಧಿವೇಶನದಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿಯು 
ಮಾಡಿದ್ದ ನಿರ್ಣಯಗಳ ಬಗ್ಗೆ ವೆಂಕಟಕೃಷ್ಣಯ್ಯನವರು ಪ್ರಸ್ತಾಪಿಸಲು ಎದ್ದಾಗ, 


ಎಂ . ವೆಂಕಟಕೃಷ್ಣಯ್ಯ 
ದಿವಾನರು ತೀವ್ರದೃಷ್ಟಿಯನ್ನು ಬೀರಿ “ ಈ ಕಮಿಟಿಗೆ ವಿರೋಧವಾಗಿ ಕೆಲವು ಜನ 
ಮೆಂಬರುಗಳು ನಮ್ಮಲ್ಲಿ ಮಾತನಾಡಿದರು. ಅವರು ಈ ಕಮಿಟಿ ಬೇಕಾಗಿಲ್ಲವೆಂದು 
ಅಭಿಮತವಿತ್ತರು. ” ಎಂದು ಹೇಳಿದರು . 
- ಕಡೆಯಲ್ಲಿ, ವೆಂಕಟಕೃಷ್ಣಯ್ಯನವರು ನೇರವಾಗಿ ಉತ್ತರವಿತ್ತರು : “ ಕೆಲವು ಸದಸ್ಯ 
ರಿಗೆ ಈ ಸ್ಟಾಂಡಿಂಗ್ ಕಮಿಟಿ ಬೇಕಿಲ್ಲ ಎಂಬುದಾಗಿ ದಿವಾನರು ಹೇಳಿದರು. ಹೆಚ್ಚು 
ಮಂದಿ ಸದಸ್ಯರಿಗೆ ಈ ಕಮಿಟಿಯಿಂದ ಪ್ರಯೋಜನವಿಲ್ಲವೆಂದು ತೋರಿದ ಪಕ್ಷದಲ್ಲಿ ಈ 
ಕಮಿಟಿ ಇರುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದರೆ ಇದು ಪ್ರಯೋಜನ 
ವಾದದ್ದೆಂದು ಸರ್ಕಾರದವರ ತಾತ್ಪರ್ಯ ಇದ್ದು , ಹೆಚ್ಚು ಸದಸ್ಯರ ತಾತ್ಪರ್ಯವೂ 
ಇದ್ದ ಪಕ್ಷದಲ್ಲಿ, ಇದು ಇರಬಹುದು . ಹೆಚ್ಚು ಜನರಿಗೆ ಇದು ಅಭಿಮತವಾದದ್ದು 
ಹೌದೋ ಅಲ್ಲವೋ ಎಂಬುದನ್ನು ಈ ಸಭೆಯಲ್ಲಿ ಓಟು ತೆಗೆದುಕೊಂಡು ನಿಷ್ಕರ್ಷೆ 
ಮಾಡಿದರೆ ಈ ಪ್ರತಿನಿಧಿ ಸಭೆಯ ಅಭಿಮಾನಿಗಳು ಸರ್ಕಾರಕ್ಕೆ ಬಹಳ ಕೃತಜ್ಞ 
ರಾಗಿರುವರು. ” 

ದಿವಾನರಿಗೆ ಗೊತ್ತಿತ್ತು , ಓಟು ತೆಗೆದುಕೊಂಡರೆ ಹೆಚ್ಚು ಜನ ಸದಸ್ಯರು ಸ್ಟಾಂಡಿಂಗ್ 
ಕಮಿಟಿಯು ಇರುವುದಕ್ಕೆ ಅಭಿಮತರಾಗಿರುತ್ತಾರೆ ಎಂಬುದು. ಆದುದರಿಂದ, ದಿವಾನರು 
“ ಕಮಿಟಿಯಿರುವುದೂ ಇಲ್ಲದಿರುವುದೂ ಎರಡೂ ನಮಗೆ ಒಂದೇ , ಕಮಿಟಿಯನ್ನು 
ಇಟ್ಟು ಕೊಳ್ಳುವುದು ಪ್ರತಿನಿಧಿಗಳಿಗೆ ಸೇರಿದ್ದು ” ಎಂದು ಬಿಟ್ಟರು! 
- ರೀಸ್ ಸಾಹೇಬರು “ ಈ ಕಮಿಟಿ ಅತ್ಯಾವಶ್ಯಕ” ಎಂದು ಹೇಳಿದರು, ಅಲ್ಲದೆ, 
“ ಪೂರ್ವದಲ್ಲಿ ಈ ಕಮಿಟಿಯ ವಿಷಯದಲ್ಲಿ ದಿವಾನರ ಅಭಿಪ್ರಾಯ ಸಂಪೂರ್ಣವಾಗಿ 
ಅನುಕೂಲವಾಗಿ ಇದ್ದಂತೆ ನನಗೆ ತಿಳಿದು ಬರುತ್ತದೆ” ಎಂದೂ ಅವರು ಹೇಳಿದರು. 

“ ಡಿಸ್ಸಿ ಕೈನ ಮೆಂಬರುಗಳು ಸೇರಿ ಚರ್ಚೆ ಮಾಡಿಕೊಳ್ಳುವುದಕ್ಕೆ ನಾನು ಅಭಿಮತ 
ಪಟ್ಟಿರಬಹುದು' ಎಂದು ದಿವಾನರು ಉತ್ತರ ಹೇಳಿದರು . 

ರೀಸ್ ಸಾಹೇಬರು “ ಸ್ಟಾಂಡಿಂಗ್ ಕಮಿಟಿಯಿಂದ ಪ್ರಜಾಪ್ರತಿನಿಧಿ ಸಭೆಗೆ ಬಹಳ 
ಅನುಕೂಲ” ಎಂದು ಪುನಃ ಹೇಳಿದರು. 

ದಿವಾನರು ಪ್ರತಿನಿಧಿಗಳೆಲ್ಲಾ ಸಮ್ಮತಿಸೂಚಿಸಿದರೆ ಸ್ಟ್ಯಾಂಡಿಂಗ್ ಕಮಿಟಿ ಮಾಡಿ 
ಕೊಳ್ಳಬಹುದು” ಎಂದು ಅಭಿಪ್ರಾಯಪಟ್ಟರು. 


೧೮೯೪ನೇ ಇಸವಿ ದಿರ್ವಾ ಶೇಷಾದ್ರಿ ಅಯ್ಯರ್ ಅವರ ಚರಿತ್ರೆಯಲ್ಲಿ ಅತ್ಯಂತ 
ಉನ್ನತ ಸ್ಥಾನದ್ದು . ಆಗ ಅವರು ಅಧಿಕಾರದ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದು ದಲ್ಲದೆ, 
ತಮ್ಮ ಜೀವನದ ಉತ್ತಮ ದೆಶೆಯಲ್ಲಿಯೂ ಇದ್ದರು. ಮೈಸೂರಿನಲ್ಲಿ ಅವರ ಅಧಿ 
ಕಾರವೇ ಅಧಿಕಾರ, ಭಾರತದಲ್ಲೇ ಅತ್ಯಂತ ಉತ್ತಮ ಆಡಳಿತಗಾರರೆಂಬ ಪ್ರಶಸ್ತಿ ಪಡೆ 


೫೦ 

ಎಂ . ವೆಂಕಟಕೃಷ್ಣಯ್ಯ 
ವಿಷಯದಲ್ಲಿ ನೀವು ಹೇಳುವುದು ನಮಗೆ ಲೇಶವೂ ಪ್ರಯೋಜನವಿಲ್ಲ. ” ಈ ಉತ್ತರಕ್ಕೆ 
ಚೀಫ್ ಸೆಕ್ರೆಟರಿ ಅನಂತಸ್ವಾಮಿರಾಯರ ರುಜು ಇತ್ತು . 

ಸರ್ಕಾರದ ಈ ಉತ್ತರ ಎಷ್ಟು ಅವಿನಯದಿಂದಲೂ , ಉದ್ದಂಡತನದಿಂದಲೂ 
ಕೂಡಿತ್ತೆಂಬುದನ್ನು ಎಲ್ಲರೂ ಅರ್ಥಮಾಡಿಕೊಂಡರು. ಶೇಷಾದ್ರಿ ಅಯ್ಯರ್ ಅವರು 
ತಮ್ಮ ಸಲಹೆಯಿಂದಲೇ , ಅಸೆಂಬ್ಲಿ ಸದಸ್ಯರಿಂದಲೇ , ರಚಿತವಾದ ಈ ಸ್ಟಾಂಡಿಂಗ್ 
ಕಮಿಟಿಯನ್ನು ಇಷ್ಟು ತಿರಸ್ಕಾರವಾಗಿ ಕಂಡದ್ದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವೂ 
ಕ್ರೋಧವೂ ಉಂಟಾಯಿತು. ಸ್ಥಳೀಯ ಪತ್ರಿಕೆಗಳೂ ಹೊರಗಿನ ಪತ್ರಿಕೆಗಳೂ 
ಸರ್ಕಾರದ ಈ ನೀತಿಯನ್ನು ಖಂಡಿಸಿದುವು. 
- ಸ್ಟಾಂಡಿಂಗ್ ಕಮಿಟಿಯವರು ಪುನಃ ಸಭೆ ಸೇರಿ, ಈ ವಿಷಯವನ್ನು ಚರ್ಚಿಸಿ, 
ಚೀಫ್ ಸೆಕ್ರೆಟರಿಯವರ ಪತ್ರ ಅಗೌರವಕರವಾದುದೆಂದೂ , ದಿವಾನರೇ ಆಗಲಿ ಅಥವಾ 
ಶ್ರೀರ್ವ ಮಹಾರಾಜರ ಕೌನ್ಸಿಲೇ ಆಗಲಿ ಕಮಿಟಿಯ ಸಲಹೆಯನ್ನು ಪುನರ್ವಿಮರ್ಶೆ 
ಮಾಡಿ, ರೈತರಿಗೆ ಸಹಾಯ ಮಾಡಬೇಕೆಂದೂ ದಿವಾನರಿಗೆ ಬರೆದರು. 

ಮದರಾಸಿನ “ ಹಿಂದೂ ” ಪತ್ರಿಕೆ ದಿರ್ವಾ ಶೇಷಾದ್ರಿ ಅಯ್ಯರ್ ಅವರಲ್ಲಿ ವಿಶೇಷ 
ಗೌರವ ಇಟ್ಟಿದ್ದ ಪತ್ರಿಕೆ. ಈ ಪತ್ರಿಕೆ ಕೂಡ ಚೀಫ್ ಸೆಕ್ರೆಟರಿಯ ಪತ್ರವನ್ನು 
ಟೀಕಿಸಿತು. ಆ ಟೀಕೆಯ ಕನ್ನಡ ಭಾಷಾಂತರವಿದು : 

“ ಮ . ಎಂ . ವೆಂಕಟಕೃಷ್ಣಯ್ಯನವರಿಗೆ ಮ . ಅನಂತಸ್ವಾಮಿರಾಯರು ಬರೆದಿರತಕ್ಕ 
ಪತ್ರವನ್ನು ನಾವು ಮುದ್ರಿಸುವಾಗ ಈ ಅಫಿಷಿಯೇಟಿಂಗ್ ಸೆಕ್ರಟರಿಯವರು ಕಾಗದ 
ವನ್ನು ತುಂಬಾ ಮರ್ಯಾದೆಯಿಂದ ಬರೆಯಬಹುದಾಗಿತ್ತು ಎಂದು ನಾವು ನಿನ್ನೆ 
ಹೇಳಿದೆವು. ಮೈಸೂರಿನಲ್ಲಿ ಸ್ಟ್ಯಾಂಡಿಂಗ್ ಸಮಿತಿಯ ಸದಸ್ಯರು ಸಭೆ ಸೇರಿ ಈ 
ಅಫಿಷಿಯೇಟಿಂಗ್ ಸೆಕ್ರೆಟರಿ ಬರೆದಿರತಕ್ಕ ಪತ್ರ ಅಗೌರವವಾದದ್ದೆಂದು ತಮ್ಮ 
ಅತೃಪ್ತಿ ತೋರಿಸಿದ್ದನ್ನು ಕೇಳಿ ನಾವು ಸಂತೋಷಿಸುತ್ತೇವೆ. ಸಂಸ್ಥಾನದ ಪ್ರತಿಯೊಬ್ಬ 
ನಿವಾಸಿಗೂ ಇರುವ ಅರ್ಜಿ ಬರೆದುಕೊಳ್ಳತಕ್ಕ ಹಕ್ಕು ಒಂದು ಸ್ಟಾಂಡಿಂಗ್ 
ಕಮಿಟಿಗೂ ಇಲ್ಲವೆಂದು ಹೇಳಿರುವ ಮಾತು ಯುಕ್ತವಾಗಿಲ್ಲ. ನ . ಅಣ್ಣಯ್ಯ ಪಂಡಿತರು 
ಮತ್ತು ಇತರರು ' ಸರ್ಕಾರದವರು ಈ ರೀತಿಯಲ್ಲಿ ನಡೆದದ್ದರಿಂದ ಅಥೈರ್ಯ ಪಡ 
ಬಾರದು . ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೊಡೆದಾಡಬೇಕು' ಎಂದು ಹೇಳಿದ್ದು 
ಬಹಳ ಸಮಂಜಸವಾಗಿದೆ. ಈ ಸಮಿತಿಯ ನಡವಳಿಕೆಯನ್ನು ದಿವಾನರು ಪುನರಾ 
ಲೋಚನೆ ಮಾಡಿ ವಿಮರ್ಶೆ ಮಾಡಬೇಕು ; ಹಾಗಿಲ್ಲದ ಪಕ್ಷದಲ್ಲಿ ಈ ನಡವಳಿಕೆಯ 
ಆಲೋಚನೆಯನ್ನು ಕೌನ್ಸಿಲಿನಲ್ಲಿ ತರಬೇಕು ಎಂದು ನಿರ್ಣಯ ಮಾಡಿದ್ದಾರೆ. ಚೀಫ್ 
ಸೆಕ್ರೆಟರಿಯವರ ಸತ್ರದಲ್ಲಿ, ಇಂತಹ ವಿಷಯಗಳಲ್ಲಿ ನೀವು ಹೇಳತಕ್ಕದ್ದು ಸರ್ಕಾರಕ್ಕೆ 
ಲೇಶಮಾತ್ರವೂ ಪ್ರಯೋಜನವಿಲ್ಲ' ಎಂಬ ಮಾತುಗಳು ಅಪ್ರಸ್ತುತವಾಗಿಯೂ , ಪ್ರಬಲ 


ಎಂ . ವೆಂಕಟಕೃಷ್ಣಯ್ಯ 

೫೧ 
ವಾದ ಕೋಪದಿಂದ ಕೂಡಿದುದಾಗಿ ಮಿ . ವುಲ್ಫ್ ಮರೆ ಸಾಹೇಬರು ಮಿ . ಜಗನ್ನಾಥ 
ಶಾಸ್ತ್ರಿಗೆ ಬರೆದ ಕಾಗದದಂತಿದೆ. 
- “ ಪ್ರಜಾಪ್ರತಿನಿಧಿಗಳ ಸ್ಟ್ಯಾಂಡಿಂಗ್ ಕಮಿಟಿಯನ್ನು ಸರ್ಕಾರದವರು ಅಂಗೀಕರಿಸ 
ಲಿಲ್ಲವೆಂದು ನಾವು ಆಕ್ಷೇಪಣೆ ಮಾಡತಕ್ಕ ವರಲ್ಲ . ಆದರೆ ರಾಜ್ಯಭಾರ ಮಾಡತಕ್ಕವರಿಗೆ 
ಬಹಳ ಹೀನಸ್ಥಿತಿಯಲ್ಲಿರುವ ಮನುಷ್ಯ ಕೂಡ ಪ್ರಜೆಗಳ ಕ್ಷೇಮಕ್ಕೆ ಅನುಕೂಲವಾದ 
ಸಲಹೆಯನ್ನು ಹೇಳುವುದಕ್ಕೆ ಸಮರ್ಥನಾಗಿದ್ದಾನಲ್ಲವೆ ? ಅಂತಹವನ ಸಲಹೆಯಿಲ್ಲದೆ 
ಸರ್ಕಾರಕ್ಕೆ ದೌಲತ್ತು ಮಾಡುವುದಕ್ಕೆ ಅವಕಾಶವಿದ್ದಾಗ್ಯೂ , ಅಂತಹ ಸಲಹೆ ಪ್ರಕಾರ 
ನಡೆಯತಕ್ಕದ್ದು ಐಚ್ಛಿಕವಾದಾಗ್ಯೂ , ಆ ಸಲಹೆಯನ್ನು ಕೇಳುವುದರಲ್ಲಿ ಬಾಧಕವೇ 
ನಿದೆ ? ಹೀಗೆ ಸಲಹೆಯನ್ನು ಹೇಳತಕ್ಕ ಮನುಷ್ಯನನ್ನು ಅಪಮಾನ ಮಾಡುವುದು 
ಧರ್ಮವೇ ? 

“ ಸರ್ಕಾರದಲ್ಲಿರುವವರು ಕೋಪತಾಪಗಳಿಗೆ ಲಗಾಮು ಹಾಕಿ ಪ್ರಜೆಗಳ ವಿಷಯದಲ್ಲಿ 
ಅವರ ಯುಕ್ತವಾದ ಸಲಹೆಗಳಂತೆ ರಾಜಕಾರ್ಯಗಳನ್ನು ನಡೆಸಿದರೆ ಪ್ರಜೆಗಳ ತೃಪ್ತಿ 
ಯನ್ನು ಸಂಪಾದಿಸುವುದಕ್ಕೆ ಬಹಳ ಸಾಧಕವಾಗುವುದು. ಮೈಸೂರು ಸ್ಟಾಂಡಿಂಗ್ 
ಕಮಿಟಿಯ ವಿಷಯದಲ್ಲಿ ದಿವಾನರು ಹೇಗೆ ನಡೆದುಕೊಂಡಿರುತ್ತಾರೋ ಹಾಗೆ ಲಾರ್ಡ್ 
ಎಲ್ಲಿ ೯ ಸಾಹೇಬರು ಕೂಡ ನ್ಯಾಷನಲ್ ಕಾಂಗ್ರೆಸ್ ಡೆಪುಟೀರ್ಷ ವಿಷಯದಲ್ಲಿ ನಡೆದು 
ಕೊಂಡರು. ಆದರೆ ಎಲ್ಲಿ ೯ ಸಾಹೇಬರ ಸೆಕ್ರಟರಿ ಮ . ಅನಂತಸ್ವಾಮಿರಾಯರಂತೆ 
ಅಗೌರವವಾದ ಪದ ಪ್ರಯೋಗಗಳನ್ನು ಮಾಡಿ ಬರೆಯಲಿಲ್ಲ. ” 


ರು. ಇರ್ವ ೧೮೪ ಜನರವವ್ಯಸೂರಿ 


೧೮೯೫ರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸೇರುವ ವೇಳೆಗೆ ಮೈಸೂರಿನ ಪರಿಸ್ಥಿತಿಯಲ್ಲಿ ಬಹಳ 
ಬದಲಾವಣೆಯಾಗಿತ್ತು . ಮೈಸೂರಿನ ಜನರ ದುರ್ದೈವದಿಂದ ಶ್ರೀರ್ವ ಮಹಾರಾಜ 
ಚಾಮರಾಜ ಒಡೆಯರು ೧೮೯೪ನೇ ಡಿಸೆಂಬರ್ ೨೮ರಲ್ಲಿ ಕಲ್ಕತ್ತಾದಲ್ಲಿ ಹಠಾತ್ತಾಗಿ 
ಮೃತರಾದರು. ಇವರು ೧೮೬೬ರಲ್ಲಿ ಹುಟ್ಟಿ , ೧೮೬೭ರಲ್ಲಿ ಮುಮ್ಮಡಿಕೃಷ್ಣರಾಜ ಒಡೆಯ 
ರಿಂದ ದತ್ತು ತೆಗೆದುಕೊಳ್ಳಲ್ಪಟ್ಟವರಾಗಿ, ೧೮೬೮ರಲ್ಲಿ ಮುಮ್ಮಡಿಯವರ ಮರಣಾನಂತರ 
ಸಿಂಹಾಸನವನ್ನು ಆರೋಹಣ ಮಾಡಿದರು. ೧೮೮೧ರಲ್ಲಿ ರಾಜ್ಯಾಧಿಕಾರವನ್ನು ವಹಿಸಿ 
ದರು . ಇವರಿಗೆ ಕೃಷ್ಣರಾಜ ಒಡೆಯರ್ , ಕಂಠೀರವ ನರಸಿಂಹರಾಜ ಒಡೆಯರ್‌ ಎಂಬ 
ಇಬ್ಬರು ಗಂಡು ಮಕ್ಕಳೂ , ಮೂರು ಹೆಣ್ಣು ಮಕ್ಕಳೂ ಇದ್ದರು. ಉತ್ತರಾಧಿಕಾರಿ 
ಶ್ರೀ ಕೃಷ್ಣರಾಜ ಒಡೆಯರಿಗೆ ಇನ್ನೂ ೧೦ ವರ್ಷ ವಯಸ್ಸು . ಮಹಾರಾಣಿ ವಾಣಿವಿಲಾಸ 
ಸನ್ನಿಧಾನದವರು ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೇ ಅಲ್ಲದೆ, ರಾಜ್ಯಭಾರ 
ವನ್ನೂ ನಿರ್ವಹಿಸಬೇಕಾಯಿತು. ೧೮೯೪ನೇ ಡಿಸೆಂಬರ್ ೩೦ರಲ್ಲಿ ಶ್ರೀ ಕೃಷ್ಣರಾಜ 


೫೨ 


ಎಂ . ವೆಂಕಟಕೃಷ್ಣಯ್ಯ 
ಒಡೆಯರನ್ನು ಮುಂದಿನ ಮಹಾರಾಜರೆಂದು ಇಂಡಿಯಾ ಸರ್ಕಾರ ಅಂಗೀಕರಿಸಿತು, 
ಮತ್ತು ಮುಂದೆ ರೀಜೆಂಟನ್ನು ನೇಮಿಸುವವರೆಗೂ ದಿವಾನ್ ಶೇಷಾದ್ರಿ ಅಯ್ಯರ್ 
ಅವರೇ ಮಹಾರಾಣಿಯವರ ಸಲಹೆಯಂತೆಯೂ ಬ್ರಿಟಿಷ್ ರೆಸಿಡೆಂಟರ ಒಪ್ಪಿಗೆ 
ಯಂತೆಯೂ ರಾಜ್ಯಾಧಿಕಾರವನ್ನು ನಡೆಸಬೇಕೆಂದು ಆಜ್ಞೆ ಹೊರಡಿಸಿತು. 
* ಏತನ್ಮಧ್ಯೆ ಮೈಸೂರು ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಮಹಾರಾಜರ ಮರಣದಿಂದ ದುಃಖ 
ಮಗ್ನರಾದರು ಮತ್ತು ಮುಂದೆ ಶ್ರೀ ಕೃಷ್ಣರಾಜ ಒಡೆಯರು ರಾಜ್ಯ ಭಾರಕ್ಕೆ ಬರುವವರೆಗೆ 
ಯಾರು ರೀಜೆಂಟರಾಗಿರುವರೆಂಬ ಬಗ್ಗೆ ಬಹಳ ಕಳವಳಗೊಂಡಿದ್ದರು. ದಿವಾನ್ ಶೇಷಾದ್ರಿ 
ಅಯ್ಯರ್‌ ಅವರು ಬಹಳ ಪ್ರಭಾವಶಾಲಿ , ಕೀರ್ತಿಶಾಲಿ ; ಅವರು ತಮ್ಮ ಸಾಮರ್ಥ್ಯದಿಂದ 
ಇಂಡಿಯಾ ಸರ್ಕಾರದಲ್ಲಿ ಕೆಲಸಮಾಡಿ ರೀಜನ್ಸಿ ಪದವಿಯನ್ನು ಪಡೆಯಬಹುದು ಎಂಬ 
ಮಾತು ಅಲ್ಲಲ್ಲಿ ಹರಡಿತು . ಆದರೆ, ಮೈಸೂರಿನವರಿಗೆ ಮಹಾರಾಣಿಯವರಾದ ವಾಣಿ 
ವಿಲಾಸ ಸನ್ನಿಧಾನದವರೇ ರೀಜೆಂಟಾಗಬೇಕೆಂಬ ಆಸೆಯಿತ್ತು . ಈ ಆಸೆ ಈಡೇರುವುದು 
ಹೇಗೆ? ಮೈಸೂರಿನ ಪ್ರಮುಖರಾದ ವೆಂಕಟಕೃಷ್ಣಯ್ಯನವರೂ , ಪಿ . ಎನ್ . ಕೃಷ್ಣ 
ಮೂರ್ತಿಗಳೂ ಜನತೆಯ ಮುಖಂಡತ್ವವನ್ನು ವಹಿಸಿ ಕೆಲಸ ಮಾಡಿದರು. ಪ್ರಜಾಭಿ 
ಪ್ರಾಯವನ್ನು ಘನೀಕರಿಸಿದರು, ಮತ್ತು ಮೈಸೂರಿನ ಮತ್ತು ಅಖಿಲ ಭಾರತ ಪತ್ರಿಕೆ 
ಗಳಲ್ಲಿ ಪ್ರಚಾರ ಮಾಡಿದರು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅಸೆಂಬ್ಲಿ ಸ್ಟಾಂಡಿಂಗ್ ಕಮಿಟಿ 
ಜನವರಿ ೩೦ನೇ ತಾರೀಖಿನಲ್ಲಿ ಪ್ರಜಾಪ್ರತಿನಿಧಿಗಳ ಒಂದು ಜನರಲ್ ವಿರಾಟಂಗನ್ನು 
ಸೇರಿಸಿತು. ಸಭೆಯನ್ನು ಸೇರಿಸಿ ಕೆಲಸ ಕಾರ್ಯ ನಡೆಸುವುದರಲ್ಲಿ ವೆಂಕಟಕೃಷ್ಣಯ್ಯ 
ನವರು ಪ್ರಧಾನ ಪಾತ್ರ ವಹಿಸಿದರು. ಗತಿಸಿದ ಶ್ರೀರ್ವ ಮಹಾರಾಜರ ಚರಮ ಪ್ರಶಂಸೆ 
ಯನ್ನು ಅನೇಕ ಭಾಷಣಕಾರರು ಮಾಡಿದ ಮೇಲೆ, ಸಭೆ ಸರ್ವಾನುಮತದಿಂದ 
ಹೀಗೆ ನಿರ್ಣಯ ಮಾಡಿತು : 

“ ಈ ಸಭೆಯ ಜನಕರಾಗಿ ನಮ್ಮನ್ನೆಲ್ಲಾ ಪುತ್ರ ವಾತ್ಸಲ್ಯದಿಂದ ಕಾಣುತ್ತಿದ್ದ ನನ್ನ 
ಶ್ರೀರ್ವ ಮಹಾರಾಜ ಚಾಮರಾಜೇಂದ್ರ ಒಡೆಯರನ್ನು ಇಷ್ಟು ಅಕಾಲದಲ್ಲಿ ಕಳೆದು 
ಕೊಂಡ ನಮ್ಮ ದೌರ್ಭಾಗ್ಯಕ್ಕೆ ಮಿತಿಯೇ ಇಲ್ಲ. ಇದರಿಂದ ನಮ್ಮ ಮಹಾಮಾತೃಶ್ರೀ 
ಯವರಿಗೆ ಉಂಟಾಗಿರತಕ್ಕ ಸಂತಾಪ ಅನಿರ್ವಚನೀಯ. ಈ ಸಭೆಯೂ ಈ ಸಂಸ್ಥಾನ 
ದೊಡನೆ ಅನಾಥವಾಯಿತು. ನಮ್ಮ ಶ್ರೀರ್ಮ ಮಹಾರಾಜರು ಮೆಜಾರಿಟಿಗೆ ಬರುವವ 
ರೆಗೂ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನದ ಮಹಾಮಾತೃಶ್ರೀಯವರು ರೀಜೆಂಟ 
ರಾಗಿ ಇರಬೇಕೆಂದು ಈ ಸಭೆ ಪ್ರಾರ್ಥಿಸುತ್ತದೆ. ”| 

ನಾಡಿಗ ಶಿವಪ್ಪ ಈ ನಿರ್ಣಯವನ್ನು ಸೂಚಿಸಿದವರು. 
ರಾಜ್ಯದ ಆಡಳಿತವನ್ನು ನೋಡುವುದಕ್ಕೆ ನಮ್ಮ ಮಹಾಮಾತೃಶ್ರೀಯವರಿಗೆ 
ಸಹಾಯ ಮಾಡುವುದಕ್ಕೋಸ್ಕರ ಒಂದು ಎಕ್ಸಿಕ್ಯುಟಿವ್ ಕೌನ್ಸಿಲ್ ಆಗಬೇಕೆಂಬು 


೫ 


೩ 


ಎಂ . ವೆಂಕಟಕೃಷ್ಣಯ್ಯ 
ದಾಗಿಯೂ , ಈ ಕೌನ್ಸಿಲಿಗೆ ಐದು ಜನ ಸದಸ್ಯರು ಇರಬೇಕೆಂಬುದಾಗಿಯೂ , ದಿನಾ 
ನರು ಈ ಕೌನ್ಸಿಲಿನ ಸದಸ್ಯರಾಗಿಯೂ , ಉಳಿದ ನಾಲ್ವರು ಸದಸ್ಯರು ಮೈಸೂರಿನವ 
ರಾಗಿರಬೇಕೆಂದೂ ಈ ಸಭೆ ಪ್ರಾರ್ಥಿಸಿತು. ಈ ನಿರ್ಣಯವನ್ನು ಅಂಬಳೆ ಅಣ್ಣಯ್ಯ 
ಪಂಡಿತರು ಸೂಚಿಸಿದರು ; ರಾಮಾನುಜ ಅಯಂಗಾರ್‌, ಶಿವಪ್ಪ ಮೊದಲಾದವರು ಅನು 
ಮೋದಿಸಿದರು. 

ಸಭೆಯ ಅನುಮತಿಯಂತೆ, ಕಾರ್ಯದರ್ಶಿಯವರಾದ ವೆಂಕಟಕೃಷ್ಣಯ್ಯನವರು ಈ 
ನಿರ್ಣಯಗಳನ್ನು ವೈಸ್‌ರಾಯರಿಗೂ ಬ್ರಿಟಿಷ್ ರೆಸಿಡೆಂಟರಿಗೂ , ಮಹಾರಾಣಿಯವರಿಗೂ 
ತಂತೀ ಮೂಲಕ ಕಳುಹಿಸಿಕೊಟ್ಟರು. 
- ಮೈಸೂರು ನಗರದಲ್ಲಿ ಈ ಸಭೆ ನಡೆದು ನಿರ್ಣಯಗಳಾದಾಗ ದಿರ್ವಾ ಶೇಷಾದ್ರಿ 
ಅಯ್ಯರ್‌ ಇನ್ನೂ ಕಲ್ಕತ್ತಾದಲ್ಲಿಯೇ ಇದ್ದರು. ಮೈಸೂರಿಗೆ ಹಿಂತಿರುಗಿ ಬಂದಾಗ ಸರಿ 
ಸ್ಥಿತಿ ದಿವಾನರಿಗೆ ಪ್ರತಿಕೂಲವಾಗಿತ್ತು .ಶೇಷಾದ್ರಿ ಅಯ್ಯರೂ , ಅವರ ಕೆಲವು ಮಿತ್ರರೂ , 
ಕೆಲವು ಮದ್ರಾಸ್ ಪತ್ರಿಕೆಗಳೂ ದಿವಾನರೇ ರೀಜೆಂಟರಾಗಿ ಇರಬೇಕೆಂದು ಪ್ರಚಾರ 
ನಡೆಸಿ,. ಇಂಡಿಯಾ ಸರ್ಕಾರಕ್ಕೆ ತಂತಿ ಕಳುಹಿಸಿದ್ದರು. ಸ್ಟಾಂಡಿಂಗ್ ಕಮಿಟಿ ಮಹಾರಾಣಿ 
ಯವರೇ ರೀಜೆಂಟ್ ಆಗಬೇಕೆಂದು ನಿರ್ಣಯ ಮಾಡಿ ಇಂಡಿಯಾ ಸರಕಾರಕ್ಕೆ ಅದನ್ನು 
ಕಳುಹಿಸಿದ್ದು ಶೇಷಾದ್ರಿ ಅಯ್ಯರ್ ಅವರಿಗೆ ಸ್ವಲ್ಪವೂ ಸರಿ ಬೀಳಲಿಲ್ಲ. 

ಈ ಮಧ್ಯೆ , ೧೮೯೪ ರಲ್ಲಿ, ದಿವಾನರು ಸ್ಟಾಂಡಿಂಗ್ ಕಮಿಟಿಯ ವಿಷಯದಲ್ಲಿ ಅನು 
ಸರಿಸಿದ ನೀತಿಯೂ , “ ದೇಶಾಭಿಮಾನಿ” ಎಂಬ ಪತ್ರಿಕೆಯನ್ನು ಮುಟ್ಟುಗೋಲು 
ಹಾಕಿದ ವಿಷಯವೂ ಸಂಸ್ಥಾನದ ಒಳಗೂ ಹೊರಗೂ ಅವರ ಕೀರ್ತಿಗೆ ಕಳಂಕ 
ತಂದುವು. ಪ್ರಜಾಸ್ವಾತಂತ್ರ ಪ್ರಿಯರಾದ ಅನೇಕ ಭಾರತೀಯ ಮುಖಂಡರು ಅವರ 
ನಿರಂಕುಶತೆಯನ್ನು ಖಂಡಿಸಿದರು . ಗೋಪಾಲ ಕೃಷ್ಣ ಗೋಖಲೆಯವರಿಗೆ ಗುರುಗಳಾದ 
ಮಹದೇವ ಗೋವಿಂದ ರಾನಡೆ ಶೇಷಾದಿ ಅಯ್ಯರ್ ಅವರ ಈ ನಿರಂಕುಶ ಧೋರಣೆ 
ಗಾಗಿ ಅಸಮಾಧಾನ ಸೂಚಿಸಿದರು. 

ಕಡೆಗೆ, ೧೮೯೫ನೇ ಫೆಬ್ರವರಿ ೧೮ರಲ್ಲಿ ಚಾಮರಾಜ ಒಡೆಯರು ಗತಿಸಿದ ೫೧ ದಿವಸ 
ಗಳ ಅನಂತರ, ಇಂಡಿಯಾ ಸರ್ಕಾರ ಒಂದು ಅಪ್ಪಣೆ ಹೊರಡಿಸಿ ಶ್ರೀರ್ಮ ಮಹಾರಾಣಿ 
ವಾಣಿ ವಿಲಾಸ ಸನ್ನಿಧಾನವನ್ನು ರೀಜೆಂಟಾಗಿ ನೇಮಿಸಿತು. ಒಂದು ಕೌನ್ಸಿಲನ್ನೂ 
ನೇಮಿಸಿತು. ಇದರಲ್ಲಿ ಮೂರು ಜನ ಸದಸ್ಯರು: ಟಿ. ಆರ್ . ಎ. ತಂಬೂಚೆಟ್ಟ , 
ಪಿ. ರ್ಎ . ಕೃಷ್ಣಮೂರ್ತಿ ಮತ್ತು ರ್ಖಾ ಬಹದೂರ್ ಅಬ್ದುಲ್ ರಹರ್ಮಾ. ಮೂರನೆ 
ಯವರು ೧೮೯೮ ರಲ್ಲಿ ನಿವೃತ್ತರಾದರು . ಇವರ ಸ್ಥಾನಕ್ಕೆ ವಿ. ಪಿ. ಮಾಧವರಾಯರು 
ಬಂದರು. ಈ ಪೈಕಿಮೂವರೂ , ಮುಂದೆ, ದಿರ್ವಾ ಪದವಿಗೆ ಏರಿದರು . 
ಈ ನೇಮಕಶೇಷಾದ್ರಿ ಅಯ್ಯರ್ ಅವರಿಗೆ ಸರಿಬೀಳಲಿಲ್ಲ. ಇಂಡಿಯಾ ಸರ್ಕಾರ 


೫೪ 


ಎಂ . ವೆಂಕಟಕೃಷ್ಣಯ್ಯ 
ತಮ್ಮನ್ನು ರೀಜಂಟನ್ನಾಗಿ ಮಾಡುವುದೆಂದು ತಿಳಿದುಕೊಂಡಿದ್ದರು ; ಆಶಾಭಂಗ 
ವಾಯಿತು. ಕೌನ್ಸಿಲಿನ ರಚನೆಯೂ ಸರಿಬೀಳಲಿಲ್ಲ . ಇನ್ನು ಮುಂದೆ ಅವರ ಅಧಿಕಾರ 
ಕೆಲವು ತಡೆಗಳಿಂದ ನಡೆಯಬೇಕಾಯಿತು. ಶ್ರೀರ್ವ ಮಹಾರಾಣಿಯವರು ಹೇಳಿದಂತೆ 
ನಡೆಯಬೇಕು, ಮತ್ತು ಬ್ರಿಟಿಷ್ ರೆಸಿಡೆಂಟರು ಮೊದಲಿಗಿಂತಲೂ ಹೆಚ್ಚಾಗಿ ರಾಜ್ಯದ 
ಆಡಳಿತದಲ್ಲಿ ಕೈ ಹಾಕಲು ಆರಂಭಿಸಿದರು. ಕೌನ್ಸಿಲಿನಲ್ಲಿಯೂ ದಿವಾನರಿಗೆ ಪ್ರತಿಭಟನೆ 
ಇರುತ್ತಿತ್ತು . ಆದುದರಿಂದ, ೧೮೯೫ ರಿಂದ ಶೇಷಾದ್ರಿ ಅಯ್ಯರ್ ಅವರು ಹಿಂದಿನ 
ಹಾಗೆ ತನ್ನ ದಿವಾನಗಿರಿಯ ಕುದುರೆಯನ್ನು ಓಡಿಸಲಾಗಲಿಲ್ಲ. 

ದಿವಾನರು ಪ್ರಜಾಪ್ರಭುತ್ವ ನೀತಿಯನ್ನು ವಿರೋಧಿಸುತ್ತಿದ್ದು ದನ್ನು ಸಹಿಸಲಾರದೆ 
೧೮೯೫ರ ಆದಿಯಲ್ಲಿಯೇ ಎಕ್ಸಿಕ್ಯುಟಿವ್ ಕೌನ್ಸಿಲ್ನ ಸದಸ್ಯತ್ವಕ್ಕೆ ಚಂತ್ಸಲ್ ರಾವ್ 
ರಾಜೀನಾಮೆಯಿತ್ತರು. ಅವರು ಕಾರಣ ಹೇಳಿದರು : “ ದಿವಾನರ ಮತ್ತು ನನ್ನ ಮಾರ್ಗ 
ಗಳು ಭಿನ್ನವಾದವು. ಅವರು ಎಷ್ಟೇ ವಿರೋಧವಿದ್ದರೂ ತನ್ನ ಕಾರ್ಯಕ್ರಮಗಳನ್ನು 
ಸಾಧಿಸಿ ಬಿಡುತ್ತಾರೆ. ವಿರೋಧಾಭಿಪ್ರಾಯವನ್ನು ಲಕ್ಷಿಸುವುದಿಲ್ಲ. ಕೆಲವು ಸಾರಿ ಅವರು 
ವಿರೋಧಿಗಳ ಕಣ್ಣಿಗೆ ಮಣ್ಣೆರಚುವುದೂ ಉಂಟು. ಆದರೆ ನನ್ನ ರೀತಿ ಅಂತಹುದಲ್ಲ. 
ನಿಧಾನವಾದರೂ ಚಿಂತೆಯಿಲ್ಲ, ಜನರನ್ನು ನನ್ನ ಕಡೆಗೆ ಒಲಿಸಿಕೊಳ್ಳಲು ಪ್ರಯತ್ನಿ 
ಸುತ್ತೇನೆ. ಇದರಿಂದ ನಾನು ಪ್ರಜಾನುರಾಗಿ; ದಿವಾನರು ಪ್ರಜಾನುರಾಗಿಯಲ್ಲ. ” 

ಚಂಪ್ಪಲರಾಯರ ಅಭಿಪ್ರಾಯ ಶೇಷಾದ್ರಿ ಅಯ್ಯರ್ ಅವರ ಪ್ರಜಾಪ್ರಭುತ್ವ 
ವಿರೋಧವನ್ನು ಸೂಚಿಸುತ್ತದೆ ; ಅಲ್ಲದೆ ೧೮೯೫ರ ಆದಿಯಲ್ಲಿಯೇ ಅವರು ಪ್ರಜಾನು 
ರಾಗವನ್ನು ಕಳೆದುಕೊಂಡಿದ್ದರೆಂದೂ ತಿಳಿಸುತ್ತದೆ. 
* ಇದೇ ಕಾಲದಲ್ಲಿ ಮದರಾಸಿನ “ ಹಿಂದೂ ” ಪತ್ರಿಕೆಯ ವಿಶೇಷ ಬಾತ್ಮೀದಾರರು 
ಮೈಸೂರು ಸಂಸ್ಥಾನವನ್ನು ಭೇಟಿ ಮಾಡಿ, ಇಲ್ಲಿನ ರಾಜಕೀಯ ಚಿತ್ರವನ್ನು ತನ್ನ 
ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಅದರಲ್ಲಿ ಅವರು ಹೇಳಿದ ಕೆಲವು ಮಾತುಗಳಿವು : 

“ ಎಂ . ವೆಂಕಟಕೃಷ್ಣಯ್ಯನವರು ಶೇಷಾದ್ರಿ ಅಯ್ಯರ್ ಅವರ ಆಡಳಿತವನ್ನು ಟೀಕಿಸಿ 
ಎದುರಿಸುತ್ತಿದ್ದವರಲ್ಲಿ ಮುಖಂಡರಾಗಿದ್ದರು. ಅವರಿಗೆ ಬೆಂಬಲವಾಗಿ ಬಹಳ ಜನ 
ಖಾಸಗಿ ದೊಡ್ಡ ಮನುಷ್ಯರಿದ್ದರು. ವೆಂಕಟಕೃಷ್ಣಯ್ಯನವರು ವಾಸಿಸುವ ' ಪದ್ಮಾಲಯ ' 
ಎಂಬ ಬಂಗಲೆ ದಿರ್ವಾ ಶೇಷಾದ್ರಿ ಅಯ್ಯರ್ ಅವರ ಸೌಧಕ್ಕೆ ಎದುರಾಗಿದೆ. ದಿವಾನರ 
ಕೆಲವು ಮಿತ್ರರು ಶೇಷಾದ್ರಿ ಅಯ್ಯರ್ ಅವರಿಗೆ ತಿಳಿಯದಂತೆ ವೆಂಕಟಕೃಷ್ಣಯ್ಯನವರ 
ಮನೆಗೆ ಹೋಗಿ ಬರುತ್ತಿದ್ದರು. ವೆಂಕಟಕೃಷ್ಣಯ್ಯನವರ ಮನೆ ತೆರೆದ ಮನೆ, ಅದು 
ಯಾವಾಗಲೂ ಅಸೆಂಬ್ಲಿ ಸದಸ್ಯರಿಂದ ತುಂಬಿರುತ್ತಿತ್ತು . ದಿವಾನರ ಮತ್ತು ಸರ್ಕಾರದ 
ವಿಷಯದಲ್ಲಿ ವಿರೋಧಿಗಳ ಅಸಮಾಧಾನವೂ , ಟೀಕೆಗಳೂ ಏನೇ ಇರುತ್ತಿದ್ದರೂ , 
ಶ್ರೀರ್ವ ಮಹಾರಾಜರ ವಿಷಯದಲ್ಲಿ ಅವರ ಭಕ್ತಿ ಅಪಾರವಾಗಿತ್ತು .” ರಾಧ 


ಎಂ . ವೆಂಕಟಕೃಷ್ಣಯ್ಯ 


೫೫ 


೧೮೯೫ ನೇ ಅಕ್ಟೋಬರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆ ಸೇರಿದಾಗ ದಿರ್ವಾ ಶೇಷಾದ್ರಿ 
ಅಯ್ಯರ್ ಅವರ ಮನಸ್ಸು ಹೇಗಿತ್ತೆಂಬುದನ್ನು ತಿಳಿಯಬಹುದು. ಸ್ಟಾಂಡಿಂಗ್ 
ಕಮಿಟಿಯ ಬಗ್ಗೆ ಚರ್ಚೆಗೆ ಪುನಃ ಆರಂಭವಾಯಿತು. ಈ ಕಮಿಟಿಯ ಸದಸ್ಯರು ಸರ್ಕಾರದ 
ತಿರಸ್ಕಾರ ಪತ್ರವನ್ನು ಟೀಕಿಸಿದರು . ಇದೇ ವಿಷಯದ ಮೇಲೆ ವೆಂಕಟಕೃಷ್ಣಯ್ಯನವರು 
ಸಭೆಯಲ್ಲಿ ದಿವಾನರ ಮುಂದೆ ಈ ರೀತಿ ಭಾಷಣ ಮಾಡಿದರು : 
- “ ಈ ಕಮಿಟಿ ಪ್ರಯೋಜನವಾದದ್ದೆಂಬುದಾಗಿ ದಿವಾನರ ಅಭಿಪ್ರಾಯವಿದ್ದುದರಿಂದ, 
ಒಂದೆರಡಾವರ್ತಿ ಪ್ರತಿನಿಧಿಗಳು ಒಪ್ಪಿ ಕಮಿಟಿಯನ್ನು ಏರ್ಪಡಿಸಿಕೊಂಡ ಪಕ್ಷದಲ್ಲಿ 
ಅದು ತಮಗೂ ( ದಿವಾನರಿಗೂ ) ಅಭಿಮತವಾದದ್ದೆಂದು ತಾವು ( ದಿವಾನರು) ಅಪ್ಪಣೆ 
ಕೊಡಿಸಿದ್ದರಿಂದ, ಈ ಕಮಿಟಿಯನ್ನು ಏರ್ಪಡಿಸಲಾಯಿತು. ತಮ್ಮ ವಿಶ್ವಾಸ ಸಮಗ್ರ 
ವಾಗಿ ಈ ಕಮಿಟಿಯ ವಿಷಯಲ್ಲಿ ಇದ್ದರೆ ಅದು ನಡೆಯಲಿ, ಹಾಗೆ ಇಲ್ಲದಿದ್ದರೆ ತಮ್ಮ 
ಅಭಿಪ್ರಾಯವನ್ನು ಈ ವಿಷಯದಲ್ಲಿ ಎಲ್ಲ ಪ್ರತಿನಿಧಿಗಳೂ ನಿರೀಕ್ಷಿಸುತ್ತಾರೆ. ವೃಥಾ 
ಮನಃಕ್ಷೇಶದಿಂದ ಏನೂ ಪ್ರಯೋಜನವಿಲ್ಲ. ಕಮಿಟಿ ಇರುವುದು ಆವಶ್ಯಕವೆಂದು 
ಪ್ರತಿನಿಧಿಗಳಲ್ಲಿ ಅನೇಕರು ಭಾವಿಸಿದ್ದಾರೆ. ಈ ವಿಷಯದಲ್ಲಿ ರುಜು ಮಾಡಿ ಮನವಿ 
ಯನ್ನು ಈ ಸಭೆಯಲ್ಲೇ ಒಪ್ಪಿಸಿರುತ್ತಾರೆ. ಇದಕ್ಕೆ ಆಗದವರು ಕೂಡ ಅರ್ಜಿಯನ್ನು 
ಕೊಟ್ಟಿದ್ದಾರೆ. ಈ ಕಮಿಟಿ ವಿಷಯದಲ್ಲಿ ತಮಗೆ ಅಭಿಮಾನವಿದ್ದರೆ ಹೆಚ್ಚು ಜನರು 
ಅಪೇಕ್ಷಿಸತಕ್ಕ ರೀತಿಯಲ್ಲಿ ಆಜ್ಞೆಯನ್ನು ಮಾಡಬಹುದು. ಇಲ್ಲದ ಪಕ್ಷದಲ್ಲಿ ತನ್ನ 
ಚಿತ್ರಕ್ಕೆ ತೋರಿದಂತೆ ಮಾಡಬಹುದು.” 

ನೇರವಾದ ಈ ಪ್ರಶ್ನೆಗೆ ದಿವಾನರು ಉತ್ತರ ಕೊಡಲೇ ಬೇಕಾಯಿತು. ೧೮೯೨ ರಿಂದ 
ಈ ಕಮಿಟಿಯ ವಿಷಯದಲ್ಲಿ ಸಂದೇಹದಿಂದಲೇ ನೋಡುತ್ತಿದ್ದ ದಿವಾನರು ಈಗ 
ನಿರ್ಧಾರವಾಗಿ ಒಂದು ತೀರ್ಮಾನಕ್ಕೆ ಬರಬೇಕಾಯಿತು. . 

ವೆಂಕಟಕೃಷ್ಣಯ್ಯನವರ ಭಾಷಣವಾದ ಮೇಲೆ ೧೦ ನಿಮಿಷಗಳವರೆಗೂ ದಿವಾನರೂ 
ಕೌನ್ಸಿಲರೂ ಚೀಟಿಗಳ ಮೂಲಕ ಮಾತನಾಡಿಕೊಂಡರು . ಅನಂತರ ದಿವಾನರು 
ತಿಳಿಸಿದರು : 
- “ ಸರ್ಕಾರದವರು ಈ ಕಮಿಟಿಯನ್ನು ಅಂಗೀಕರಿಸುವುದಕ್ಕೆ ಆಗುವುದಿಲ್ಲ. ಹಾಗೆ 
ಅಂಗೀಕರಿಸದೇ ಇರುವುದಕ್ಕೆ ಕಾರಣಗಳನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಆದರೆ ಇಷ್ಟು 
ಮಟ್ಟಿಗೆ ನಾನು ಹೇಳಬಲ್ಲೆ , ಈ ಕಮಿಟಿಯನ್ನು ಅಂಗೀಕರಿಸುವುದರಿಂದ ಪ್ರತಿನಿಧಿ 
ಗಳಲ್ಲಿ ಜಗಳ, ಹೊಟ್ಟೆಕಿಚ್ಚು ಪ್ರಬಲವಾಗುತ್ತದೆ. ಆದುದರಿಂದ ಈ ಕಮಿಟಿಯನ್ನು 
ಅಂಗೀಕರಿಸುವುದಕ್ಕೆ ಆಗುವುದಿಲ್ಲ. ಇದಲ್ಲದೆ, ಈ ಕಮಿಟಿಯ ಪ್ರಸ್ತಾಪವನ್ನು ಇನ್ನು 
ಮೇಲೆ ಈ ಸಭೆಯಲ್ಲಿ ತರುವುದಕ್ಕೆ ಅವಕಾಶವನ್ನೂ ಕೊಡುವುದಿಲ್ಲ. ” 


೫೬ 


DO 


O 


ಎಂ . ವೆಂಕಟಕೃಷ್ಣಯ್ಯ 
ಈ ರೀತಿ ದಿವಾನರು ಹೇಳಿದ್ದನ್ನು ಕೇಳಿ ಕಮಿಟಿಯವರು ಬಹಳ ಸಂತಾಪಪಟ್ಟರು. 
ಮರು ದಿವಸ ಕಮಿಟಿ ಮೆಂಬರುಗಳು ಸಭೆ ಸೇರಿ “ ಸರ್ಕಾರ ಈ ಕಮಿಟಿಯನ್ನು 
ಅಂಗೀಕರಿಸಲಿ, ಅಥವಾ ಬಿಡಲಿ ; ನಾವು ಮಾತ್ರ ಇದನ್ನು ಮುಂದೆಯೂ ನಡೆಸಿ 
ಕೊಂಡು ಹೋಗಬೇಕು. ಯಾವ ಸದಸ್ಯರಿಗೆ ಈ ಕಮಿಟಿ ಬೇಕೋ ಅವರು ಇದನ್ನು 
ಒಪ್ಪಲಿ, ಇದಕ್ಕೆ ಬೆಂಬಲ ಕೊಡಲಿ. ಬೇಡದಿದ್ದವರಿಗೆ ಬೇಡ. ಕಮಿಟಿ ಮಾತ್ರ 
ಒಗ್ಗಟ್ಟಾಗಿದ್ದು ಕೊಂಡು ದೇಶದ ಸಮಸ್ಯೆಗಳನ್ನು ಚರ್ಚಿಸಿ , ತೀರ್ಮಾನಗಳನ್ನು ಮಾಡಿ, 
ಇಂಡಿಯಾ ಸರ್ಕಾರಕ್ಕೂ , ರೆಸಿಡೆಂಟರಿಗೂ , ರೀಜ೦ಟರಿಗೂ , ಪತ್ರಿಕೆಗಳಿಗೂ ಆ 
ತೀರ್ಮಾನಗಳನ್ನು ಕಳುಹಿಸೋಣ, ಸರ್ಕಾರಕ್ಕೂ ಅದನ್ನು ಕಳುಹಿಸೋಣ. ಅವರು 
ಕಾರ್ಯಕ್ರಮ ಕೈಕೊಳ್ಳು ವುದೂ ಬಿಡುವುದೂ ಅವರಿಗೆ ಸೇರಿದ್ದು . ನಾವು ಮಾತ್ರ 
ಸ್ವತಂತ್ರರಾಗಿ ನಮ್ಮ ಕೆಲಸವನ್ನು ಮಾಡೋಣ” ಎಂದು ನಿರ್ಧರಿಸಿಕೊಂಡರು. 
* ವೆಂಕಟಕೃಷ್ಣಯ್ಯನವರು ಕಮಿಟಿಯ ಮೀಟಿಂಗಿನ ಕೊನೆಯಲ್ಲಿ “ ಪ್ರಜೆಗಳು 
ನ್ಯಾಯವಾದ ವಿಷಯಗಳಲ್ಲಿ ಐಕ್ಯಮತವಾಗಿ ನಡೆಯದೆಹೋದರೆ ಸಾಂಕುಶ ಪ್ರಭುತ್ವ 
ದೊರೆಯುವುದು ಕಷ್ಟ . ಪಾಶ್ಚಾತ್ಯರು ಸಾಂಕುಶವಾದ ರಾಜ್ಯಭಾರವನ್ನು ಹೊಂದುವುದಕ್ಕೆ 
ಅವರ ಐಕಮತ್ಯವೇ ಮುಖ್ಯ ಕಾರಣ. ಅವರನ್ನು ನೋಡಿ ನಾವುಗಳೂ ಸಾಂಕುಶ 
ರಾಜ್ಯಭಾರವನ್ನು ಸ್ಥಾಪಿಸಲು ಪ್ರಯತ್ನಿ ಸಬೇಕು” ಎಂದು ಉಪದೇಶ ಮಾಡಿದರು. 
- ದಿವಾನರು ಸ್ಯಾಂಡಿಂಗ್ ಕಮಿಟಿಯನ್ನು ಅಸೆಂಬ್ಲಿಯಲ್ಲಿ ಮಟ್ಟ ಹಾಕಿದ ವಿಷಯ 
ಇಡೀ ದೇಶದಲ್ಲಿ ಅಸಮಾಧಾನಕ್ಕೆ ಕಾರಣವಾಯಿತು. ಸ್ಥಳೀಯ ಪತ್ರಿಕೆಗಳೂ , 
ಕೆಲವು ಹೊರಗಿನ ಪತ್ರಿಕೆಗಳೂ ಬಲವಾಗಿ ದಿವಾನರನ್ನು ಟೀಕಿಸಿದವು, 

ಸ್ಟಾಂಡಿಂಗ್ ಕಮಿಟಿಯ ವಿಷಯ ವೆಂಕಟಕೃಷ್ಣಯ್ಯನವರು ತಮ್ಮ ಹದ್ದು ಬಸ್ತಿ 
ನಲ್ಲಿದ್ದು ಕೊಂಡು ದೃಢವಾಗಿ ತತ್ವಕ್ಕೆ ನಿಲ್ಲತಕ್ಕವರು ಎಂಬುದನ್ನು ಎತ್ತಿ ತೋರಿಸುತ್ತದೆ. 

ಪ್ರಜಾಪ್ರತಿನಿಧಿ ಸಭೆಯ ಆ ಅಧಿವೇಶನದಲ್ಲಿಯೇ ದಿವಾನರ ಭಾಷಣದಲ್ಲಿ ಕೆಲವು 
ಮುಖ್ಯ ವಿಷಯಗಳನ್ನು ಹೇಳದೆ ಬಿಟ್ಟ ದುದನ್ನು ಸದಸ್ಯರು ದಿವಾನರ ಗಮನಕ್ಕೆ 
ತಂದರು. ನವೆಂಬರಿನಲ್ಲಿ ವೈಸರಾಯರು ಮೈಸೂರಿಗೆ ಬರತಕ್ಕ ವಿಷಯ ದಿವಾನರ 
ಭಾಷಣದಲ್ಲಿ ಸೇರಿರಲಿಲ್ಲ. 
- ಅಸೆಂಬ್ಲಿ ಸದಸ್ಯರು ವೈಸ್ರಾಯರಿಗೆ ಒಂದು ಮಾನ ಪತ್ರ ಅರ್ಪಿಸಬೇಕೆಂದುಕೋರಿ 
ದರು. ಅದಕ್ಕೆ ದಿವಾನರು ಒಪ್ಪಿದರು. ಮಾನಪತ್ರ ಸಿದ್ಧವಾಯಿತು. ಅದರಲ್ಲಿದ್ದ 
(ಶ್ರೀರ್ವಮಹಾರಾಜರು ಕಲ್ಕತ್ತೆಯಲ್ಲಿ ಕಾಲವಾದಾಗ, ವೈಸ್‌ರಾಯರು ಮಹಾಮಾತ್ಯ 
ಶ್ರೀಯವರಿಗೆ ಮಾಡಿದ ದುಃಖೋಪಶಾಂತಿಗೂ , ಮೈಸೂರು ಜನರ ಪ್ರಾರ್ಥನೆಗೆ ಅನು 
ಸಾರವಾಗಿ ಮಹಾರಾಣಿಯವರನ್ನು ರೀಜೆಂಟರನ್ನಾಗಿ ಮಾಡಿದ್ದ ಕ್ರೂ , ರಾಜ್ಯಭಾರದಲ್ಲಿ 
ಅವರಿಗೆ ಸಹಾಯಾರ್ಥವಾಗಿ ಒಂದು ಎಕ್ಸಿಕ್ಯುಟಿವ್ ಕೌನ್ಸಿಲನ್ನು ಏರ್ಪಡಿಸಿದ್ದ ಕ್ರೂ 


- ಎಂ. ವೆಂಕಟಕೃಷ್ಣಯ್ಯ 

೫೭ 
ನಾವು ಕೃತಜ್ಞರಾಗಿದ್ದೇವೆ' ಎಂಬ ವಾಕ್ಯವನ್ನು ತೆಗೆದುಹಾಕಬೇಕೆಂದು ಸರ್ಕಾರದ 
ಸೆಕ್ರೆಟರಿಗಳು ದಿವಾನರ ಅಪ್ಪಣೆಯಂತೆ ತಿಳಿಸಿದರು. ಪ್ರಜಾಪ್ರತಿನಿಧಿಗಳು ಇದಕ್ಕೆ 
ಒಪ್ಪಲಿಲ್ಲ. ತಮ್ಮನ್ನು ಭೇಟಿಮಾಡಲು ಸದಸ್ಯರ ಸಂಖ್ಯೆಯಲ್ಲಿ ಯಾವ ನಿರ್ಬಂಧವನ್ನೂ 
ವೈಸರಾಯರು ಮಾಡದಿದ್ದರೂ , ೩೦ ಜನರೇ ಸಾಕು ಮಾನಪತ್ರ ಅರ್ಪಿಸಲು ಎಂದು 
ದಿವಾನರು ನಿರ್ಬಂಧಸಿದ್ದೂ ಪ್ರಮುಖರ ಮನಸ್ಸಿಗೆ ನೋವುಂಟುಮಾಡಿತು . .. 


ಸರ್ಕಾರದ ಕೆಲಸಕ್ಕೆ ನೌಕರರನ್ನು ನೇಮಿಸುವ ವಿಷಯದಲ್ಲಿಯೂ ಪ್ರಜಾಮುಖಂಡ 
ರಿಗೂ ಶೇಷಾದ್ರಿ ಅಯ್ಯರ್ ಅವರಿಗೂ ತೀಕವಾದ ಭಿನ್ನಾಭಿಪ್ರಾಯವಿತ್ತು . ದಿವಾನರು 
ದೊಡ್ಡ ಹುದ್ದೆಗಳಿಗೇ ಅಲ್ಲದೆ ಚಿಕ್ಕ ಹುದ್ದೆಗಳಿಗೂ ಮದ್ರಾಸಿನವರನ್ನೇ ಹೆಚ್ಚು ಹೆಚ್ಚಾಗಿ 
ನೇಮಿಸುತ್ತ ಬಂದರು. ಅನೇಕ ಸಂದರ್ಭಗಳಲ್ಲಿ ಅರ್ಹತೆಯಿದ್ದಾಗ್ಯೂ ಮೈಸೂರಿನವರಿಗೆ 
ಹುದ್ದೆಗಳನ್ನು ಕೊಡುತ್ತಿರಲಿಲ್ಲ. ಇದರಿಂದ ಮೈಸೂರಲ್ಲಿ ಹುಟ್ಟಿ ಬೆಳೆದು ವಿದ್ಯಾವಂತ 
ರಾದ ಜನರಿಗೆ ಅನ್ಯಾಯವಾಗುತ್ತಿತ್ತು . ಈ ಅನ್ಯಾಯವನ್ನು ದಿವಾನರ ಗಮನಕ್ಕೆ 
ತಂದಾಗ್ಯೂ ಅವರು ಅದನ್ನು ಸರಿಪಡಿಸುತ್ತಿರಲಿಲ್ಲ. 

೧೮೯೧ರಿಂದ ಸರ್ಕಾರದ ದೊಡ್ಡ ಹುದ್ದೆಗಳಿಗೆ ನೌಕರರನ್ನು ನೇಮಿಸಲು ಹೊಸ 
ಸಿವಿಲ್ ಸರ್ವಿಸ್ ಪರೀಕ್ಷೆಯ ಏರ್ಪಾಡನ್ನು ಜಾರಿಗೆ ತಂದರು. ಇದರಲ್ಲಿ ಉತ್ತಮ ಸ್ಥಾನ 
ಪಡೆದವರನ್ನು ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷನರನ್ನಾಗಿ ನೇಮಿಸುತ್ತಿದ್ದರು. ಈ 
ಪರೀಕ್ಷೆಗೆ ಸ್ಪರ್ಧಿಸುವವರು ಅಖಿಲ ಭಾರತದಿಂದ ಬರಬಹುದು ಎಂಬ ನಿಯಮವಿತ್ತು . 
ನ್ಯಾಯವಾಗಿ, ಮೈಸೂರಿನಲ್ಲಿ ಹುಟ್ಟಿ ಬೆಳೆದವರಿಗೂ ಮೈಸೂರಿನಲ್ಲಿ ನೆಲೆಸಿರುವವರಿಗೂ 
ಇದು ನಿಯಮಿತವಾಗಿರಬೇಕಾಗಿತ್ತು . ಅಖಿಲ ಭಾರತದವರಿಗೆ ತೆರೆದಿದ್ದು ದರಿಂದ ಮದ್ರಾ 
ಸಿನ ಬುದ್ದಿವಂತರಾದ ಮತ್ತು ವಿದ್ಯಾವಂತರಾದ ಯುವಕರೇ ಹೆಚ್ಚಾಗಿ ಈ ಪರೀಕ್ಷೆಗೆ 
ಸ್ಪರ್ಧಿಸಿ ಸ್ಥಾನಗಳನ್ನು ಪಡೆದು , ಅವರೇ ಹೆಚ್ಚಾಗಿ ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷ 
ನರ್‌ ಹುದ್ದೆಗೆ ಬರುವ ಹಾಗಾಯಿತು. ಮದ್ರಾಸನ್ನು ಬಿಟ್ಟು ಇತರ ಪ್ರಾಂತದವರು ಈ 
ಪರೀಕ್ಷೆಗೆ ಬರುತ್ತಿರಲಿಲ್ಲ. ಆಗ ಐ. ಸಿ. ಎಸ್ ., ಎಫ್ , ಸಿ. ಎಸ್ ., ಮುಂತಾದ ಪರೀಕ್ಷೆ 
ಗಳು ಇಂಡಿಯಾದಲ್ಲಿ ಇನ್ನೂ ಆರಂಭವಾಗಿರಲಿಲ್ಲ. ಆದ್ದರಿಂದ ಚುರುಕಾದ ಮದ್ರಾಸ್ 
ಯುವಕರು ಈ ಪರೀಕ್ಷೆಗೆ ಸ್ಪರ್ಧಿಸುತ್ತಿದ್ದುದರಲ್ಲಿ ಆಶ್ಚರ್ಯವಿಲ್ಲ. ಕೆ. ಎಸ್ . ಚಂದ್ರ 
ಶೇಖರ ಅಯ್ಯರ್, ಕೆ . ಆರ್ . ಶ್ರೀನಿವಾಸಯ್ಯಂಗಾರ್ , ವಿ. ತ್ಯಾಗರಾಜ ಅಯ್ಯರ್ , ಕೆ. 
ಮ್ಯಾರ್ಥ, ಸಿ. ಎಸ್ . ಬಾಲಸುಂದರಂ ಅಯ್ಯರ್, ಕೆ. ವಿ . ಅನಂತರಾರ್ಮ, ಎ . ವಿ . ರಾಮ 
ನಾರ್ಥ, ರ್ಎ . ಮಾಧವರಾವ್ , ಎಸ್ . ಪಿ. ರಾಜಗೋಪಾಲಾಚಾರಿ ಮುಂತಾದವ 
ರೆಲ್ಲರೂ ಎಂ . ಸಿ. ಎಸ್ . ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ, ಮೈಸೂರಿನ ಅಧಿಕಾರಿಗಳಾ 


೫೮ 


ಎಂ . ವೆಂಕಟಕೃಷ್ಣಯ್ಯ 
ದರು. ಮದ್ರಾಸಿನ ಕಾಂಗ್ರೆಸ್ ಮುಖಂಡರಾಗಿದ್ದ ಎಸ್ , ಸತ್ಯಮೂರ್ತಿಯವರೂ ಈ 
ಪರೀಕ್ಷೆಗೆ ಕುಳಿತಿದ್ದರೆಂದು ತಿಳಿದುಬಂದಿದೆ. ಈ ಪರೀಕ್ಷೆಗಳಲ್ಲಿ ಕೆಲವು ಮೈಸೂರಿನವರು 
ತೇರ್ಗಡೆಯಾದರೂ ಹೆಚ್ಚಾಗಿ ಮದ್ರಾಸಿನವರೇ ಇದ್ದರು. ಮದ್ರಾಸಿನವರು ಹೀಗೆತೇರ್ಗ 
ಡೆಯಾಗುವುದಕ್ಕೆ ಅಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸ ಸುಮಾರು ಒಂದು ಶತಮಾನದ 
ಹಿಂದೆಯೇ ಪ್ರಾರಂಭವಾಗಿದ್ದು ದು ಕಾರಣ , ಮದ್ರಾಸು ವಿಶ್ವವಿದ್ಯಾಲಯ ವಿದ್ಯಾರ್ಥಿ 
ಗಳನ್ನು ಇಂಗ್ಲಿಷ್ ನಲ್ಲಿಯ ಇತರ ವಿಷಯಗಳಲ್ಲಿಯೂ ಚೆನ್ನಾಗಿ ತಯಾರು ಮಾಡು 
ತಿದ್ದಿತು. ಮೈಸೂರಿನಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸ ಆಗ ಇನ್ನೂ ಹಿಂದೆ ಇತ್ತು ; ಇಲ್ಲಿ 
ಕಾಲೇಜುಗಳೂ ಕಡಿಮೆ . 
* ತೇರ್ಗಡೆಯಾದ ಮದ್ರಾಸು ಯುವಕರು ಕ್ರಮೇಣ ಮೈಸೂರಿನಲ್ಲಿಯೇ ನೆಲೆಸಿ 
ಸ್ಥಳದ ನಿವಾಸಿಗಳೇ ಆದರು. ಕನ್ನಡವನ್ನು ಕಲಿತರು . ಅವರ ಮಕ್ಕಳಂತೂ ನೂರಕ್ಕೆ 
ನೂರರಷ್ಟು ಮೈಸೂರಿನವರೇ . 
- ಆದರೆ , ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ, ಅವರ ದಿರ್ವಾಗಿರಿಯ 
ಅವಧಿ ಮುಗಿಯುವವರೆಗೂ , ಮದ್ರಾಸಿನವರಿಗೂ ಮೈಸೂರಿನವರಿಗೂ ಭೇದ ಬಹಳ 
ವಾಗಿತ್ತು . 'ಮೈಸೂರ್ ಪಾರ್ಟಿ' ಎಂಬುದಾಗಿಯೂ ' ಮದ್ರಾಸ್ ಪಾರ್ಟಿ' ಎಂಬು 
ದಾಗಿಯೂ ಮೇಲಿನ ಜನಗಳಲ್ಲಿ ಎರಡು ಪಾರ್ಟಿ ಗಳಾದುವು. 

ವೆಂಕಟಕೃಷ್ಣಯ್ಯನವರೂ ಅವರ ಮಿತ್ರರೂ ಅಸೆಂಬ್ಲಿಯಲ್ಲಿಯೂ ಹೊರಗಡೆಯೂ 
“ ಮೈಸೂರು ಮೈಸೂರಿನವರಿಗೆ ” ( “Mysore for Mysoreans ') ಎಂಬ ನೀತಿಗಾಗಿ 
ಸರ್ಕಾರದೊಡನೆ ಬಹಳ ವಾದ ಮಾಡಿದರು . ಈ ವಾದ ಶೇಷಾದ್ರಿ ಅಯ್ಯರ್ ಅವರ 
ಮನಸ್ಸಿಗೆ ಬಹಳ ಬೇಜಾರನ್ನೂ ವ್ಯಥೆಯನ್ನೂ ಉಂಟುಮಾಡಿತು. ಆದರೇನು ಮಾಡು 
ವುದಕ್ಕಾಗುತ್ತದೆ ? ಆಯಾಯಾ ಪ್ರಾಂತದ ಜನರು ಆಯಾಯಾ ಪ್ರಾಂತದ ಜನರಿ 
ಗಾಗಿ ಹೊಡೆದಾಡುವುದು ರಾಜಕೀಯ ತತ್ವ , ತಿರುವಾಂಕೂರಿನಲ್ಲಿಯೂ ಆ ಕಾಲದಲ್ಲಿ 
“ ತಿರುವಾಂಕೂರು ತಿರುವಾಂಕೂರಿನವರಿಗೆ' ಎಂಬ ಚಳುವಳಿಯತ್ತು . ಬಿಹಾರಿನವರು 
( ಬಿಹಾರ್ ಬಿಹಾರಿನವರಿಗೆ” ಎಂದು ಬಂಗಾಳಿಗಳ ವಿರುದ್ದ ಜಗಳವಾಡುತ್ತಿದ್ದರು. 
” ಏನೇ ಆಗಲಿ, ೧೮೯೨ ರಿಂದ ೧೯೦೧ ರವರೆವಿಗೆ, ಸುಮಾರು ೯ ವರ್ಷಕಾಲ 
' ಮೈಸೂರು ಮೈಸೂರಿನವರಿಗೆ' ಎಂಬ ಚಳುವಳಿ ದಿವಾನರಿಗೆ ಬಹಳ ಅಸುಖ 
ವನ್ನು ೦ಟು ಮಾಡಿತು. ಶೇಷಾದ್ರಿ ಅಯ್ಯರ್ ಅವರ ಮಿತ್ರರು ಮೈ ಸೂರಿನ ಈ 
ಚಳುವಳಿಯನ್ನು ಅಲ್ಪತನವೆಂದು ಅಲ್ಲಗೆಳೆದರು. ಹೀಗೆ ಅನ್ನುವುದು ಸರಿಯಾಗಿರಲಿಲ್ಲ. 
ಮೈಸೂರಿನವರು ಉನ್ನತ ಭಾರತೀಯರಾಗಿದ್ದು ದಲ್ಲದೆ ತಮ್ಮ ಪ್ರಾಂತ್ಯದ ಜನರ ಹಕ್ಕು 
ಬಾಧ್ಯತೆಗಳಿಗಾಗಿ ಹೊಡೆದಾಡುತ್ತಿದ್ದರು; ಇದರಲ್ಲಿ ಅಲ್ಪತನವೇನಿದೆ, ಎಂದು ವೆಂಕಟ 
ಕೃಷ್ಣಯ್ಯನವರೂ ಅವರ ಮಿತ್ರರೂ ಪ್ರಶ್ನಿಸುತ್ತಿದ್ದರು. 


ಎಂ . ವೆಂಕಟಕೃಷ್ಣಯ್ಯ 
- ವೆಂಕಟಕೃಷ್ಣಯ್ಯನವರು ಶೇಷಾದ್ರಿ ಅಯ್ಯರ್‌ ಅವರ ಕಾಲದಲ್ಲಿ ಮಾತ್ರವಲ್ಲದೆ 
ತಾವು ಬದುಕಿದಷ್ಟು ದಿನವೂ ಮೈಸೂರು ಸಂಸ್ಥಾನ ಮುಂದುವರಿಯಬೇಕು, ಮೈಸೂರಿ 
ನವರು ಹೆಚ್ಚು ಪ್ರಾಶಸ್ಯ ಹೊಂದಬೇಕು ಎಂದು ವಾದಿಸುತ್ತಲೇ ಇದ್ದರು. ಮೈಸೂರು 
ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಮೈಸೂರಿನವರಿಗೇ ನಿಯಮಿತಗೊಳಿಸಬೇಕು ಎಂದು 
ಅಸೆಂಬ್ಲಿಯಲ್ಲಿಯೂ ಹೊರಗೂ ವಾದಿಸುತ್ತಲೇ ಇದ್ದರು. 
- ಕಡೆಗೆ ೧೯೧೨ ರಲ್ಲಿ ಟಿ. ಆನಂದರಾಯರು, ತಾವು ದಿವಾನರಾಗಿದ್ದಾಗ, ಹಳೆಯ 
ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷಾ ಪದ್ದತಿಯನ್ನು ವಜಾಮಾಡಿ ಹೊಸ ಮೈಸೂರು 
ಸಿವಿಲ್ ಸರ್ವಿಸ್ ಪದ್ಧತಿಯನ್ನು ಜಾರಿಗೆ ತಂದರು. ಹೊಸ ಪದ್ಧತಿಯ ಪ್ರಕಾರ, ಈ 
ಪರೀಕ್ಷೆಗೆ ಹುಟ್ಟು ಮೈಸೂರಿನವರಾಗಲೀ ಮೈಸೂರಿನಲ್ಲಿ ಡಾಮಿಸೈಲ್ ಆದವರಾಗಲೀ 
ಅಥವಾ ಮೈಸೂರಿನ ಯಾವುದಾದರೂ ಕಾಲೇಜಿನಲ್ಲಿ ಡಿಗ್ರಿಯನ್ನು ತೆಗೆದುಕೊಂಡವ 
ರಾಗಲೀ ಸ್ಪರ್ಧಿಸಬಹುದಾಗಿತ್ತು . 
- ಹೀಗೆ ವೆಂಕಟಕೃಷ್ಣಯ್ಯನವರು ೧೮೯೨ರಲ್ಲಿ ಆರಂಭಿಸಿದ “ಮೈಸೂರು ಮೈಸೂರಿನ 
ವರಿಗೆ ” ಎಂಬ ಹೋರಾಟ ೧೯೧೨ರಲ್ಲಿ, ಮುವತ್ತು ವರ್ಷಗಳ ಅನಂತರ, ಜಯಪ್ರದ 
ವಾಯಿತು. ಅವರ ನ್ಯಾಯವಾದ ಬೇಡಿಕೆ ಈಡೇರಲು ಅಷ್ಟು ವರ್ಷ ಹಿಡಿಯಿತು. 


- ದಿರ್ವಾ ಶೇಷಾದ್ರಿ ಅಯ್ಯರ್ ಅವರ ಗ್ರಹಗತಿ ಚಾಮರಾಜ ಒಡೆಯರು ಗತಿಸಿದಂದಿ 
ನಿಂದ ಇಳಿಮುಖವಾಯಿತು. ಪ್ರಜಾನುರಾಗವೂ ಅವರ ಬಗ್ಗೆ ಕಡಿಮೆಯಾಯಿತು. 
ಬ್ರಿಟಿಷ್ ರೆಸಿಡೆಂಟರು ಬಲವಾಗುತ್ತ ಬಂದರು . ಅವರ ಆರೋಗ್ಯವೂ ಕೆಟ್ಟಿತು. ಆಗಾಗ್ಗೆ 
ಖಾಯಿಲೆ ಬೀಳುತ್ತಿದ್ದರು. ಡಯಾಬಿಟಿಸ್ - ಎಂಬ ಸಿಹಿ ಮೂತ್ರ ರೋಗ ಅವರಿಗೆ 
ಬಹಳ ಬಾಧೆಯನ್ನು ಕೊಡುತ್ತಿತ್ತು . 
* ರಾಜ್ಯದಲ್ಲಿ ಅನೇಕ ಅನರ್ಥಗಳೂ ಸಂಭವಿಸಿದವು. 

೧೮೯೭ ರಲ್ಲಿ, ಚಾಮರಾಜ ಒಡೆಯರ ಮೊದಲನೇ ಕುಮಾರಿಯ ವಿವಾಹ ಪೂರ್ತಿ 
ಯಾಗುವ ಮುಂಚೆಯೇ , ಕಡೆಯ ದಿವಸ, ಹಳೆಯ ಅರಮನೆಗೆ ಬೆಂಕಿ ಬಿದ್ದು , ಬಹಳ 
ಅನಾಹುತವಾಯಿತು. ಮದುವೆ ಚಪ್ಪರದ ಮೇಲುಗಡೆಯೇ ಬೆಂಕಿ ಕಾಣಿಸಿಕೊಂಡಿದ್ದು 
ಮನಸ್ಸಿಗೆ ಬಹಳ ವ್ಯಾಕುಲತೆಯನ್ನು ೦ಟುಮಾಡಿತು. ಅರಮನೆಯ ಯಾವಳೋ ಒಬ್ಬ 
ಸೇವಕಿಯ ಅಚಾತುರ್ಯದಿಂದ ಈ ಘಟನೆ ನಡೆಯಿತೆಂದು ಹೇಳಲಾಗಿದೆ. 
- ಇನ್ನೊಂದು ಮಹಾ ದುರ್ಘಟನೆ, ೧೮೯೮ನೇ ಆಗಸ್ಟಿನಲ್ಲಿ ಪ್ಲೇಗ್ ವ್ಯಾಧಿ 
ಮೈಸೂರಿಗೆ ಬಂದದ್ದು , ಹುಬ್ಬಳ್ಳಿ ಕಡೆಯಿಂದ ಇದು ಮೈಸೂರಿಗೆ ವ್ಯಾಪಿಸಿತು. 
ಮೈಸೂರು ನಗರವಲ್ಲ , ಬೆಂಗಳೂರು ನಗರದಲ್ಲಿ ಸಾವಿರಾರು ಸಂಸಾರಗಳು ಈ 


ಎಂ . ವೆಂಕಟಕೃಷ್ಣಯ್ಯ 
ವ್ಯಾಧಿಗೆ ತುತ್ತಾದರು. ಈ ವ್ಯಾಧಿಯಿಂದ ಮೂರು ವರ್ಷ ಕಾಲ ಮೈಸೂರು 
ಸಂಸ್ಥಾನದಲ್ಲಿ ಬಹಳಕೋಭೆಯುಂಟಾಯಿತು. 
* ಪ್ಲೇಗಿನ ಕಾರಣದಿಂದ ೧೮೯೮ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯ ಅಧಿವೇಶನ ನಡೆಯಲೇ 


೧೮೯೭ - ೯೮ ರಲ್ಲಿ , ದಿರ್ವಾ ಶೇಷಾದ್ರಿ ಅಯ್ಯರ್ ಅವರ ಅಸ್ವಸ್ಥತೆಯ ಕಾರಣ , 
ಮೊದಲನೇ ರ್ಕೌಸಿಲರ್ ಟಿ . ಆರ್ . ಎ. ತಂಬೂಚೆಟ್ಟಿಯವರು ಆಕ್ಟಿಂಗ್ ದಿವಾನ 
ರಾಗಿದ್ದರು. 
- ವೆಂಕಟಕೃಷ್ಣಯ್ಯನವರೂ ಅವರ ಮಿತ್ರರೂ ಪ್ರಜಾಪ್ರತಿನಿಧಿ ಸಭೆಯಲ್ಲಿಯೂ , 
ಹೊರಗೂ , ಪತ್ರಿಕೆಗಳಲ್ಲಿಯೂ , ಪ್ರಕಟವಾಗಿ ದಿವಾನರನ್ನು ವಿರೋಧಿಸುತ್ತಿದ್ದರು. 
ದಿವಾನರ ಹಿತೈಷಿಗಳೆನಿಸಿಕೊಂಡಿದ್ದ ವರೂ ಕೂಡ ಅವರ ಬೆನ್ನು ಹಿಂದೆ ಅವರನ್ನು 
ಆಕ್ಷೇಪಿಸುತ್ತ ಬಂದರು . ದೀರ್ಘ ಕಾಲದ ಈ ದಿರ್ವಾಗಿರಿ ಶೇಷಾದ್ರಿ ಅಯ್ಯರ್ ಅವರ 
ಕೆಲವು ಮಿತ್ರರಿಗೇ ಸರಿಯಾದ್ದೆಂದು ತೋರಲಿಲ್ಲ. ಅವರ ರಾಜಕೀಯ ನೀತಿಯೂ 
ಇವರಿಗೆ ಸರಿಬೀಳಲಿಲ್ಲ. ಆದರೆ ಹಾಗೆ ಅವರ ಎದುರಿಗೆ ಹೇಳಲು ಇವರಿಗೆ ಧೈರ್ಯವಿಲ್ಲ. 
- ದಿವಾನರು ಖಾಯಿಲೆಯ ಕಾರಣ ಆಗಾಗ್ಗೆ ರಜಾ ತೆಗೆದುಕೊಳ್ಳುತ್ತಿದ್ದರು. ೧೯೦೦ 
ರಿಂದ ದೀರ್ಘ ಕಾಲ ರಜಾ ತೆಗೆದುಕೊಳ್ಳಬೇಕಾಯಿತು. ಕಡೆಗೆ ೧೯೦೧ ನೇ ಮಾರ್ಚ್ 
೧೮ರಿಂದ ಪೂರ್ತಿಯಾಗಿ ನಿವೃತ್ತರಾದರು. ಅವರು ವಿಶ್ರಾಂತಿ ಸುಖವನ್ನು ಹೆಚ್ಚು ಕಾಲ 
ಅನುಭವಿಸಲಿಲ್ಲ . ನಿವೃತ್ತಿಯಾದ ೬ ತಿಂಗಳಲ್ಲಿಯೇ ಬೆಂಗಳೂರಿನಲ್ಲಿ, ಕುಮಾರಾ ಪಾರ್ಕ್ 
ಎಂಬ ಸ್ವಗೃಹದಲ್ಲಿ , ದೈವಾಧೀನರಾದರು. 
- ಮೈಸೂರು ಸಂಸ್ಥಾನ ಬಹಳ ದೊಡ್ಡ ದಿವಾನರನ್ನು ಕಳೆದುಕೊಂಡಿತು . ಇಡೀ 
ರಾಜ್ಯ ಶೋಕನಗ್ನ ವಾಯಿತು. ಹೀಗೆಶೋಕ ಪಟ್ಟವರಲ್ಲಿ ವೆಂಕಟಕೃಷ್ಣಯ್ಯನವರು 
ಪ್ರಮುಖರು. ಮರಣವಾರ್ತೆ ತಿಳಿದಕೂಡಲೇ ಅವರು ದಿವಾನರ ಸಂಸಾರಕ್ಕೆ ತಂತಿ 
ಮೂಲಕ ತಮ್ಮ ಸಂತಾಪವನ್ನು ಕಳುಹಿಸಿ, ತಮ್ಮ ಪತ್ರಿಕೆಯಲ್ಲಿ ದಿವಂಗತರ ಬಗ್ಗೆ 
ಚರಮ ಪ್ರಶಂಸೆಯನ್ನು ಅತ್ಯಂತ ಉನ್ನತ ರೀತಿಯಲ್ಲಿ ಮಾಡಿದರು. ತಮಗೂ ದಿವಾನ 
ರಿಗೂ ರಾಜಕೀಯ ವಿರೋಧವಿದ್ದಾಗ್ಯೂ , ಅವರ ವಿಷಯದಲ್ಲಿ ತಮಗೆ ಮೈತ್ರಿಯೂ 
ಅತ್ಯಂತ ಸದ್ಭಾವನೆಯೂ ಇತ್ತೆಂದು ವಿವರಿಸಿದರು. ದಿವಂಗತರ ಜ್ಞಾಪಕಾರ್ಥವಾಗಿ 
ಒಂದು ಉನ್ನತ ಮತ್ತು ಭವ್ಯವಾದ ಪ್ರತಿಮೆಯನ್ನು ನಿರ್ಮಿಸಬೇಕೆಂದು ಸಲಹೆ 
ಯಿತ್ತರು. ಮುಂದೆ ಬರುವ ದಿವಾನರು ಶೇಷಾದ್ರಿ ಅಯ್ಯರ್ ಅವರ ಉತ್ತಮ ಗುಣ 
ಗಳನ್ನು ಅನುಸರಿಸಬೇಕೆಂದೂ , ಆಡಳಿತವನ್ನು ದಕ್ಷತೆಯಿಂದ ಮತ್ತು ನಿಷ್ಪಕ್ಷಪಾತ ಬುದ್ದಿ 
ಯಿಂದ ನಿರ್ವಹಿಸಬೇಕೆಂದೂ ಆಶಿಸಿದರು. 
- ಸಾಮಾಜಿಕ ಸುಧಾರಣೆ ಮತ್ತು ಸ್ತ್ರೀ ವಿದ್ಯಾಭ್ಯಾಸ ವಿಷಯಗಳಲ್ಲಿ ವೆಂಕಟ 


ಎಂ . ವೆಂಕಟಕೃಷ್ಣಯ್ಯ 

೬ಗಿ 
ಕೃಷ್ಣಯ್ಯನವರೂ ಶೇಷಾದ್ರಿ ಅಯ್ಯರ್ ಅವರೂ ಸಹಕಾರದಿಂದ ಕೆಲಸ ಮಾಡಿದರು. 
ಮೈಸೂರು ರಾಜ್ಯದಲ್ಲಿ ಬಾಲ್ಯ ವಿವಾಹ ಪದ್ಧತಿಯನ್ನು ತಪ್ಪಿಸಲು ಕಾನೂನು ಆಗಲು 
ದಿವಾನರಿಗೆ ಬಹಳ ಬೆಂಬಲವಿತ್ತರು. 
- ರಾಜಕೀಯ ವಿರೋಧವಿದ್ದಾಗ್ಯೂ , ಶೇಷಾದ್ರಿ ಅಯ್ಯರ್ ಅವರು ತಮ್ಮ ಮಕ್ಕಳ 
ನ್ನೆಲ್ಲಾ ವಿದ್ಯಾಭ್ಯಾಸಕ್ಕಾಗಿ ಮರಿಮಲ್ಲಪ್ಪ ಸ್ಕೂಲಿಗೆ ಕಳುಹಿಸುತ್ತಿದ್ದುದು ಗಮನೀಯ 
ವಾದ ಅಂಶ. 
- ಶೇಷಾದ್ರಿ ಅಯ್ಯರ್ ಅವರ ಚರನು ಪ್ರಶಂಸೆಯನ್ನು ಅನೇಕ ಬ್ರಿಟಿಷ್ ಇಂಡಿಯಾ 
ಪತ್ರಿಕೆಗಳು ಮಾಡಿದವು. ಇಂಡಿರ್ಯ ನ್ಯಾಷನಲ್ ಕಾಂಗ್ರೆಸಿನ ಅಧಿವೇಶನದಲ್ಲಿ, 
೧೯೦೧ರಲ್ಲಿ, ಡಿ. ಈ ವಾಚಾರವರು ಗತಿಸಿದ ದಿವಾನರ ಗುಣಗಾನ ಮಾಡಿದರು. 
ವೈಸರಾಯರುಗಳಾದ ಲಾರ್ಡ್ ಕರ್ಜ್ರರವರೂ , ಲಾರ್ಡ್ ಹಾರ್ಡಿಂಜ್ ರವರೂ ಶೇಷಾದ್ರಿ 
ಅಯ್ಯರ್ ಅವರ ಆಡಳಿತ ಸಾಮರ್ಥ್ಯವನ್ನು ಕೊಂಡಾಡಿದರು. 
- ಬೆಂಗಳೂರಿನಲ್ಲಿ ಅವರ ಸ್ಮಾರಕವಾಗಿ 'ಶೇಷಾದ್ರಿ ಅಯ್ಯರ್‌ ಮೆಮೋರಿಯಲ್ 
ಹಾಲ್ ' ಎಂಬ ಭವನವೂ ( ಅದರಲ್ಲಿ ಲೈಬ್ರೆರಿಯಿದೆ) , ಅದರ ಮುಂದೆ ಭವ್ಯವಾದ 
ಕಂಚಿನ ಪ್ರತಿಮೆಯೂ ಕಂಗೊಳಿಸುತ್ತಿವೆ. 


ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ವೆಂಕಟಕೃಷ್ಣಯ್ಯನವರು ಪ್ರಜಾ ಸ್ವಾತಂತ್ರ್ಯ 
ಕ್ಯಾಗಿ ಹೊಡೆದಾಡುವ ವೀರರೆಂಬ ಉನ್ನತ ಕೀರ್ತಿಯನ್ನು ಸ್ಥಾಪಿಸಿಕೊಂಡರು. ಅವರ 
ಪ್ರಜಾಮುಖಂಡತ್ವ ಕೀರ್ತಿಯ ಶಿಖರವನ್ನು ಮುಟ್ಟಿತು. ಆಗ ಸ್ಥಾಪಿಸಿದ ಕೀರ್ತಿಗೆ 
ಮುಂದಿನ ವರ್ಷಗಳಲ್ಲಿ ಇನ್ನೂ ಮೆರುಗು ಬಂದಿತು. 
* ಶೇಷಾದ್ರಿ ಅಯ್ಯರ್ ಅವರ ದಿವಾನಗಿರಿ ಮುಕ್ತಾಯವಾಗುವ ಹೊತ್ತಿಗೆ ಒಂದು 
ಹೊಸ ಶತಮಾನವೇ ಆರಂಭವಾಯಿತು. ಇದು ೨೦ನೇ ಶತಮಾನ. ೧೯ನೇ ಶತಮಾನ 
ಪ್ರಪಂಚದ ಚರಿತ್ರೆಯಲ್ಲೇ ಹೆಸರುವಾಸಿಯಾದದ್ದು . ಈ ಶತಮಾನದಲ್ಲಿಯೇ ಹೊಸ 
ವಿಜ್ಞಾನ ಶೋಧನೆಗಳಾಗಿ , ಸ್ಟೀಮ್ ಎಂರ್ಜಿ ಮುಂತಾದ ಯಂತ್ರಗಳು ಆರಂಭ 
ವಾದವು. ವಿದ್ಯುಚ್ಛಕ್ತಿ ಪ್ರಾಬಲ್ಯಕ್ಕೆ ಬಂದಿತು. ಜನರಲ್ಲಿ ಹಿಂದಿನ ಕಾಲದ ಭಾವನೆ 
ಗಳೂ ಮೂಢ ಭ್ರಾಂತಿಗಳೂ ಅಳಿಸಿ ಹೋಗುತ್ತ ಬಂದವು. 
* ಇಂಗ್ಲೆಂಡಿನ ಪರಿಸ್ಥಿತಿಯಲ್ಲಿ ತೀವ್ರ ಬದಲಾವಣೆಗಳಾಗಿದ್ದವು. ಇಂಗ್ಲೆಂಡಿನ ರಾಜ್ಯ 
ಪದ್ಧತಿಯಲ್ಲಿ ರಾಜ ಅಥವಾ ರಾಣಿಯ ಸ್ಥಾನ ಉನ್ನ ತವಾದಾಗ್ಯೂ , ಪಾರ್ಲಿಮೆಂಟಿನ 
ಮತ್ತು ಪ್ರಧಾನ ಮಂತ್ರಿಯ ಅಧಿಕಾರವೇ ಅಧಿಕವಾಗುತ್ತ ಬಂದಿತು. ಪ್ರಧಾನ 
ಮಂತ್ರಿ ಮುಂದಿಟ್ಟ ಕಾಗದಕ್ಕೆ ರುಜು ಹಾಕುವುದು ಮಾತ್ರ ವಿಕ್ಟೋರಿಯಾ ರಾಣಿಯ 


೬೨ 


ಎಂ . ವೆಂಕಟಕೃಷ್ಣಯ್ಯ 
ಕೆಲಸವಾಯಿತು. ಆಕೆ ಸ್ವತಂತ್ರವಾಗಿ ಪ್ರವರ್ತಿಸುವ ಹಾಗಿರಲಿಲ್ಲ. ಆಕೆಯ ೬೪ 
ವರ್ಷ ರಾಜ್ಯಭಾರ ಮಾಡಿ ತನ್ನ ಅಧಿಕಾರವನ್ನು ಕ್ರಮಕ್ರಮವಾಗಿ ಕಳೆದುಕೊಂಡು, 
೧೯೦೧ ನೇ ಜನವರಿಯಲ್ಲಿ ಮೃತರಾದರು. ಅವರ ಮರಣದಿಂದ ಒಂದು ಯುಗವೇ 
ಅಸ್ತವಾದಂತಾಯಿತು. 
ಈ ಹೊಸ ವಿಜ್ಞಾನ ಯುಗ ಬಹಳ ಕಾಂತಿಯಿಂದ ಪ್ರಾರಂಭವಾಯಿತು. ಇಂಡಿಯಾ 
ದಲ್ಲಂತೂ ಹಳೇ ಭಾವನೆಗಳು ಮಾಯವಾಗಿ, ಆಶಾದಾಯಕವಾದ ಹೊಸ ಭಾವನೆಗಳು 
ಜನಸಾಮಾನ್ಯರಲ್ಲಿ ಮೂಡಿದುವು. 

ಇಂಡಿಯಾದ ರಾಜಕೀಯ ಸ್ಥಿತಿಯಲ್ಲಿ ಬಹಳ ಬದಲಾವಣೆಗಳು ಕಂಡು ಬಂದವು. 
ಮಹಾರಾಷ್ಟ್ರ , ಬೊಂಬಾಯಿ , ಬಂಗಾಳ, ಮದ್ರಾಸ್ ಪ್ರದೇಶಗಳಲ್ಲಿ ಸ್ವರಾಜ್ಯದ 
ಭಾವನೆಗಳು ಅಂಕುರಿಸಿದವು. ಪೂನಾದಲ್ಲಿ ರಾನಡೆ ಗೋಖಲೆ ತಿಲಕರೂ , ಬೊಂಬಾಯಿ 
ನಲ್ಲಿ ದಾದಾಭಾಯಿ ನವರೋಜಿ ಫಿರೋಜ್ ಷಾ ಮೆಹ್ವಾ ಮುಂತಾದವರೂ , ಬಂಗಾಳ 
ದಲ್ಲಿ ಮೋತಿಲಾಲ್ ಘೋಷ್, ಸುರೇಂದ್ರನಾಥ ಬ್ಯಾನರ್ಜಿ, ಬೆರ್ಸಿ ಚಂದ್ರ 
ಪಾಲ್ ಮುಂತಾದವರೂ , ಪಂಜಾಬಿನಲ್ಲಿ ಲಾಲಾ ಲಜಪತ ರಾಯರೂ , ಮದ್ರಾಸಿ 
ನಲ್ಲಿ ಜಿ . ಸುಬ್ರಹ್ಮಣ್ಯ ಅಯ್ಯರ್‌ ಆನಂದಾಚಾರ್ಲು ಮುಂತಾದವರೂ ಮುಖಂಡ 
ರಾಗಿ ಭಾರತವನ್ನು ಎಚ್ಚರಿಸುವ ಕಾರ್ಯದಲ್ಲಿ ತೊಡಗಿದ್ದರು. 

ವೆಂಕಟಕೃಷ್ಣಯ್ಯನವರೂ ಈ ದೇಶಭಕ್ತರ ಗುಂಪಿಗೆ ಸೇರಿದವರು. ಸಿ. ಆರ್ . 
ರೆಡ್ಡಿಯವರು ಹೇಳಿರುವಂತೆ, ವೆಂಕಟಕೃಷ್ಣಯ್ಯನವರು ಸಣ್ಣ ಕ್ಷೇತ್ರವೂ ದೇಶೀಯ 
ಸಂಸ್ಥಾನವೂ ಆದ ಮೈಸೂರಿನಲ್ಲಿ ಹುಟ್ಟಿ ಕೆಲಸ ಮಾಡದೆ, ಬ್ರಿಟಿಷ್ ಇಂಡಿಯಾದಲ್ಲಿ 
ಇದ್ದಿದ್ದರೆ ಲೋಕಮಾನ್ಯ ತಿಲಕರಿಗೆ ಸರಿಸಮವಾಗಿ ರಾಜಕೀಯ ಔನ್ನತ್ಯವನ್ನು 
ಪಡೆಯುತ್ತಿದ್ದರೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ದೊಡ್ಡ ಪ್ರಾಣಿಯಾದ ಆನೆ 
ಯಾದರೂ , ಚಿಕ್ಕ ಕನ್ನಡಿಯಲ್ಲಿ ಚಿಕ್ಕದಾಗಿಯೇ ಕಾಣುತ್ತದೆ. ಆದರೆ ಆನೆ ಆನೆಯೇ . 


- ಪಿ . ಎನ್ . ಕೃಷ್ಣಮೂರ್ತಿ ಅವರ ದಿವಾನಗಿರಿ, 
ದಿರ್ವಾ ಶೇಷಾದ್ರಿ ಅಯ್ಯರ್ ಅವರು ನಿವೃತ್ತರಾದ ಮೇಲೆ, ಸಿ . ಎನ್ . 
ಕೃಷ್ಣಮೂರ್ತಿ ೧೯೦೧ನೇ ಮಾರ್ಚ್‌ನಿಂದ ದಿವಾನರಾದರು. ಅವರು ೧೯೦೬ ನೇ 
ಮಾರ್ಚ್‌ವರೆಗೂ ಅಧಿಕಾರದಲ್ಲಿದ್ದರು. ಈ ಐದು ವರ್ಷದಲ್ಲಿ ಅವರು ಸಾಧ್ಯವಾದಷ್ಟು 
ಮೈಸೂರಿನ ಪ್ರಗತಿಯನ್ನು ಸಾಧಿಸಿದರು. ಅವರ ಕಾಲದಲ್ಲಿ, ೧೯೦೨ರಲ್ಲಿ, ನಾಲ್ವಡಿ 
ಕೃಷ್ಣರಾಜ ಒಡೆಯರು ಮಹಾರಾಣೀ ರೀಜೆಂಟರಿಂದ ರಾಜ್ಯಾಧಿಕಾರ ಪದವಿಯನ್ನು 
ವಹಿಸಿಕೊಂಡರು . ಅವರು ಮೈಸೂರಿನಲ್ಲಿಯೇ ಹುಟ್ಟಿ , ಮೈಸೂರಿನಲ್ಲಿಯೇ ಬೆಳೆದು, 
ಕನ್ನಡವನ್ನು ಚೆನ್ನಾಗಿ ತಿಳಿದವರಾಗಿದ್ದುದರಿಂದ, ಅವರಿಗೆ ಜನರ ಆಶೆ ಆಕಾಂಕ್ಷೆಗಳು 


ಎಂ . ವೆಂಕಟಕೃಷ್ಣಯ್ಯ 
ಚೆನ್ನಾಗಿ ಮನದಟ್ಟಾಗಿದ್ದವು. ಆದರೂ ಅವರು ಬಹಳ ಮುಂದೆ ಹೋಗಲಾಗಲಿಲ್ಲ. 
ಅವರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆ ಶಾಂತವಾಗಿಯೇ ನಡೆದುಕೊಂಡು ಬಂದಿತು. 
ವೆಂಕಟಕೃಷ್ಣಯ್ಯನವರು ಸಾರ್ವಜನಿಕ ಮುಖಂಡರಾಗಿ ಸಲಹೆಗಳನ್ನು ಕೊಡುತ್ತಿದ್ದರು. 
ಒಂದೊಂದು ವೇಳೆ ದಿರ್ವಾ ಕೃಷ್ಣಮೂರ್ತಿಗಳು ಅಧಿಕಾರ ದರ್ಪವನ್ನು ತೋರಿಸಿ 
ಅಸೆಂಬ್ಲಿ ಸದಸ್ಯರ ಬಗ್ಗೆ ಅಗೌರವವಾಗಿ ನಡೆದುಕೊಂಡರೆ , ಪ್ರಜಾಮುಖಂಡರಾದ 
ವೆಂಕಟಕೃಷ್ಣಯ್ಯನವರು ದಿವಾನರನ್ನು ಬಹಳ ಕಟುವಾಗಿ ಟೀಕಿಸುತ್ತಿದ್ದರು. . 

ಒಂದು ಸಾರಿ 'ಮೈಸೂರು ಸ್ಯಾಂಡ‌ ' ಎಂಬ ಬೆಂಗಳೂರಿನ ಪತ್ರಿಕೆಯ ಸಂಪಾದಕ 
ರಾಗಿದ್ದ ಟಿ. ಶ್ರೀನಿವಾಸ ಅಯ್ಯಂಗಾರ್ಯರು ( ಇವರು ಅಸೆಂಬ್ಲಿ ಯ ಸದಸ್ಯರೂ 
ಆಗಿದ್ದರು.) ಅಸೆಂಬ್ಲಿಯಲ್ಲಿ ಕೆಲವು ಅನಾನುಕೂಲವಾದ ಪ್ರಶ್ನೆ ಗಳನ್ನು ಹಾಕಿ ಬಹಳ 
ತೀಕ್ಷ್ಯವಾಗಿಯೇ ಮಾತನಾಡಿದರು. ಇದನ್ನು ದಿವಾನರು ಸಹನೆಯಿಂದ ಕೇಳದೆ, 
ಶಾಂತಿ ಕಳೆದುಕೊಂಡು, ಆ ಸದಸ್ಯರನ್ನು “ ಸಭೆ ಬಿಟ್ಟು ಹೊರಗೆ ಹೋಗಿ” ಎಂದು 
ಆಜ್ಞಾಪಿಸಿದರು. ಅಸೆಂಬ್ಲಿಯ ಸದಸ್ಯರಲ್ಲಿ ಬಹು ಮಂದಿಗೆ ಇದು ಬಹಳ ಖೇದವನ್ನೂ 
ಕ್ರೋಧವನ್ನೂ ಉಂಟುಮಾಡಿತು. ದಿವಾನರನ್ನು ಸದಸ್ಯರು ಉಗ್ರವಾಗಿ ಟೀಕಿಸಿದರು . 
ವೆಂಕಟಕೃಷ್ಣಯ್ಯನವರು ಎಲ್ಲರಿಗೂ ತಾಳ್ಮೆಯನ್ನು ಬೋಧಿಸಿ “ ದಿವಾನರು ಹಾಗೆ ಮಾಡ 
ಬಾರದಾಗಿತ್ತು , ಆ ಸದಸ್ಯರನ್ನು ಒಳಗೆ ಕರೆಯಿಸಿ ಅವರಿಗೆ ಪಶ್ಚಾತ್ತಾಪವನ್ನು ಸೂಚಿಸ 
ಬೇಕು' ಎಂದರು. ತಮ್ಮ ಮಿತ್ರರು ತಮ್ಮನ್ನು ಕೈ ಬಿಟ್ಟರಲ್ಲಾ ಎಂದು ದಿವಾನರಿಗೆ 
ಕೋಪ ಬಂದಿತು. ಈ ಕೋಪದ ಕಾರಣದಿಂದ ವೆಂಕಟಕೃಷ್ಣಯ್ಯನವರೊಡನೆ 
ಮಾತನ್ನೂ ಬಿಟ್ಟು ಬಿಟ್ಟರು. 
- ವೆಂಕಟಕೃಷ್ಣಯ್ಯನವರು ಇದನ್ನು ಲಕ್ಷಿಸಲಿಲ್ಲ. ತಮ್ಮ ಪತ್ರಿಕೆಯಲ್ಲಿಯೂ ದಿವಾನರ 
ನಡತೆಯನ್ನು ಟೀಕಿಸಿ ಲೇಖನ ಬರೆದರು . ದಿವಾನರ ಪ್ರೈವೆಟ್ ಸೆಕ್ರಟರಿಗಳಾಗಿದ್ದ 
ಎಂ . ಶಾಮರಾಯರು ವೆಂಕಟಕೃಷ್ಣಯ್ಯನವರ ಬಳಿ ಬಂದು, ' ದಿರ್ವಾ ಕೃಷ್ಣಮೂರ್ತಿ 
ಗಳು ತಮ್ಮನ್ನು ಆಹ್ವಾನಿಸಿದ್ದಾರೆ ; ಮನೆಗೆ ಬನ್ನಿ ' ಎಂದು ಹೇಳಿದರು. “ ಬರುವುದಿಲ್ಲ ” 
ಎಂದು ವೆಂಕಟಕೃಷ್ಣಯ್ಯನವರು ಉತ್ತರ ಹೇಳಿ ಕಳುಹಿಸಿದರು. ಹೀಗೆ ವೆಂಕಟಕೃಷ್ಣಯ್ಯ 
ನವರು ಸ್ನೇಹಿತರು, ಸ್ನೇಹಿತರಲ್ಲದವರು ಎಂಬ ಭೇದ ನೋಡದೆ, ಅನ್ಯಾಯವನ್ನು 
ಖಂಡಿಸುತ್ತಿದ್ದರು. 


ನಿ , ಸಿ , ನಾದವರಾವ್ ಮತ್ತು ಕರಾಳ ಪತ್ರಿಕಾ ಶಾಸನ 


ಮುಂದೆ ಬಂದ ದಿವಾನರು ವಿ . ಪಿ. ಮಾಧವರಾಯರು. ಇವರು ಹಿಂದೆ ಮೈಸೂರು 
ಸರ್ಕಾರದಲ್ಲಿಯೇ ಅಧಿಕಾರಿಯಾಗಿದ್ದು ೧೮೯೫ರಲ್ಲಿ ಶ್ರೀರ್ವ ಮಹಾರಾಜರ 


೬೪ 


ಎಂ . ವೆಂಕಟಕೃಷ್ಣಯ್ಯ 
ಎಕ್ಸಿಕ್ಯುಟಿವ್ ಕೌನ್ಸಿಲಿನ ಮೆಂಬರಾದರು. ಶೇಷಾದ್ರಿ ಅಯ್ಯರ್ ಅವರು ನಿವೃತ್ತರಾದ 
ಮೇಲೆ ತಮಗೆ ದಿವಾನಗಿರಿ ಬರಬೇಕೆಂದು ಇವರೂ ಇವರ ಮಿತ್ರರೂ ಅಪೇಕ್ಷಿಸಿದ್ದರು. 
ಆದರೆ , ಶ್ರೀರ್ವ ಮಹಾರಾಜರ ಕೃಪೆಯಿಂದ, ಕೃಷ್ಣಮೂರ್ತಿಗಳು ದಿವಾನರಾದರು . 
ಈ ಸಂಗತಿ ಮಾಧವರಾಯರ ಮನಸ್ಸಿನಲ್ಲಿ ಕುದಿಯುತ್ತಲೇ ಇತ್ತು . ಆದರೇನು 
ಮಾಡಲಾದೀತು ? ಮೈಸೂರು ಸರ್ವಿಸಿನಿಂದ ೧೯೦೪ರಲ್ಲಿ ನಿವೃತ್ತರಾದರು. ಇಷ್ಟರಲ್ಲಿ 
ಮಾಧವರಾಯರ ಅದೃಷ್ಟದಿಂದ, ಅವರನ್ನು ತಿರುವಾಂಕೂರಿಗೆ ಆಹ್ವಾನಿಸಿ , ಅಲ್ಲಿನ 
ದಿರ್ವಾ ಪದವಿಗೆ ನೇಮಿಸಲಾಯಿತು. 
- ಮಾಧವರಾಯರು ಬಹಳ ದರ್ಪದಿಂದಲೂ ಸಾಮರ್ಥದಿಂದಲೂ ತಿರುವಾಂಕೂ 
ರಿನ ಆಡಳಿತ ನಡೆಸಿದರು. ಶ್ರೀ ಮೂಲಂ” ಅಸೆಂಬ್ಲಿಯನ್ನು ಸ್ಥಾಪಿಸಿದರು. ಬ್ರಿಟಿಷ್ 
ಪ್ಲಾಂಟರುಗಳನ್ನು ತಹಬಂದಿಗೆ ತಂದರು. ಸಂಸ್ಥಾನದ ಹಣಕಾಸಿನ ಸ್ಥಿತಿಯನ್ನು 
ಉತ್ತಮ ಪಡಿಸಿದರು. ಇವರಿಗೆ ಬಹಳ ಒಳ್ಳೆ ಹೆಸರು ಬಂದಿತು. 

ಮೈಸೂರಿನಲ್ಲಿ ಕೃಷ್ಣಮೂರ್ತಿಯವರು ನಿವೃತ್ತರಾದ ಮೇಲೆ ಯಾರನ್ನು ಮುಂದೆ 
ದಿವಾನರನ್ನಾಗಿ ನೇಮಿಸಬೇಕೆಂಬ ಜಿಜ್ಞಾಸೆಯುಂಟಾಯಿತು. ಮಾಧವರಾಯರು 
ಮೈಸೂರಿನಲ್ಲಿ ಬಹಳ ಕಾಲ ಸೇವೆ ಮಾಡಿದ್ದು ದರಿಂದಲೂ ತಿರುವಾಂಕೂರಿನಲ್ಲಿ 
ಒಳ್ಳೆಯ ಸಮರ್ಥರೆಂಬ ಹೆಸರನ್ನು ಪಡೆದಿದ್ದುದರಿಂದಲೂ , ಅವರನ್ನೆ ಕರೆಯಿಸಿ 
ಕೊಂಡು ದಿವಾನರನ್ನಾಗಿ ಮಾಡಬೇಕೆಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿರ್ಧರಿ 
ಸಿದರು. ಅದರಂತೆ, ೧೯೦೬ನೇ ಮಾರ್ಚ್‌ನಿಂದ, ಮಾಧವರಾಯರು ಮೈಸೂರಿನ 
ದಿವಾನರಾದರು. 

ಈ ಹೊಸ ದಿವಾನರಿಗೂ ವೆಂಕಟಕೃಷ್ಣಯ್ಯನವರಿಗೂ ಮೊದಲಿನಿಂದ ಪರಿಚಯವೂ 
ಸ್ನೇಹವೂ ಇತ್ತು . ಮಾಧವರಾಯರು ಮದ್ರಾಸ್ ಪಾರ್ಟಿಗೆ ಸೇರಿದವರಾದಾಗ್ಯೂ 
ತಿರುವಾಂಕೂರಿನಲ್ಲಿ ಅವರು ಮಾಡಿದ ಸೇವೆ ವೆಂಕಟಕೃಷ್ಣಯ್ಯನವರ ಪ್ರಶಂಸೆಗೆ 
ಪಾತ್ರವಾಗಿತ್ತು . 
- ಇದೂ ಅಲ್ಲದೆ, ಸ್ವಂತ ಗೃಹಕೃತ್ಯದ ಮೇಲೆ ವೆಂಕಟಕೃಷ್ಣಯ್ಯನವರು ತಿರುವಾಂಕೂ 
ರಿಗೆ ಹೋಗಿದ್ದಾಗ್ಯ, ದಿರ್ವಾ ಮಾಧವರಾಯರು ಇವರನ್ನು ಬಹಳ ಪ್ರೀತ್ಯಾದರದಿಂದ 
ಬರಮಾಡಿಕೊಂಡು, ಅವರಿಗೆ ಬೇಕಾದ ಸೌಲಭ್ಯವನ್ನುಂಟುಮಾಡಿದರು. ಈ ಸೌಜನ್ಯ 
ತೆಯೂ ವೆಂಕಟಕೃಷ್ಣಯ್ಯನವರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಉಂಟು 
ಮಾಡಿತ್ತು . ಇವೆಲ್ಲ ಕಾರಣಗಳಿಂದ, ಪ್ರಾರಂಭದಲ್ಲಿ, ವೆಂಕಟಕೃಷ್ಣಯ್ಯನವರು ಸಾರ್ವ 
ಜನಿಕ ಕಾರ್ಯಗಳಲ್ಲಿ ದಿವಾನರೊಡನೆ ಪೂರ್ಣವಾಗಿ ಸಹಕರಿಸಿದರು. ಆದರೆ , ಈ 
ಸೌಹಾರ್ದ ಮತ್ತು ಸಹಕಾರ ಬಹಳ ಕಾಲ ಉಳಿಯಲಿಲ್ಲ . ಮಾಧವರಾಯರದು ಬಹಳ 
ದರ್ಪ ಸ್ವಭಾವ ; ಶೇಷಾದ್ರಿ ಅಯ್ಯರ್‌ ಹಾಗೆ, ಜನ ಒಪ್ಪಲಿ ಅಥವಾ ಒಪ್ಪದಿರಲಿ , 


ಎಂ . ವೆಂಕಟಕೃಷ್ಣಯ್ಯ 
ತಮಗೆ ಸರಿ ಎಂದು ತೋರಿದ್ದನ್ನು ಮಾಡುವವರು ; ಜನಕ್ಕೇನು ಗೊತ್ತು ಎಂಬ 
ತಿರಸ್ಕಾರ ಬೇರೆ. 

ಇಂಡಿಯಾದ ರಾಜಕೀಯ ಪರಿಸ್ಥಿತಿ ಮಾಧವರಾಯರು ಮೈಸೂರು ದಿವಾನರಾಗಿದ್ದ 
ಮೂರು ವರ್ಷವೂ ಬಹಳ ವಿಷಯವಾಗಿತ್ತು . ಅದರ ಪ್ರತಿಕ್ರಿಯೆ ಮೈಸೂರಿನಲ್ಲ 
ಆಯಿತು. ಈ ಕಾರಣದಿಂದ ಸರ್ಕಾರ ಕೆಲವು ಉಗ್ರ ಕಾರ್ಯಗಳನ್ನು ಕೈಗೊಂಡಿತು. 
೧೯೦೮ ರಲ್ಲಿ ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ನ್ಯೂಸ್ಪೇಪರ್ ರೆಗ್ಯುಲೇರ್ಷ ಎಂಬ 
ಕ್ರೂರ ಪತ್ರಿಕಾ ಕಾನೂನು ಜಾರಿಗೆ ಬಂದಿತು. ಈ ಕಾನೂನು ಬರುವುದಕ್ಕೆ ಮುಂಚೆ 
ಯಾರು ಬೇಕಾದರೂ ಸರ್ಕಾರದ ಅಪ್ಪಣೆಯಿಲ್ಲದೆ ಪತ್ರಿಕೆಗಳನ್ನು ಹೊರಡಿಸಬಹು 
ದಾಗಿತ್ತು ಮತ್ತು ನಿರಾತಂಕವಾಗಿ ಪತ್ರಿಕೆಗಳನ್ನು ನಡೆಸಬಹುದಾಗಿತ್ತು . ಹೀಗಿದ್ದರೂ , 
ಮೈಸೂರಿನಲ್ಲಿ ಪತ್ರಿಕೆಗಳ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು . ವೆಂಕಟಕೃಷ್ಣಯ್ಯನವ 
ರಂತಹವರು ಮಾತ್ರ ನಷ್ಟವಾಗುತ್ತಿದ್ದರೂ ಪತ್ರಿಕೆಗಳನ್ನು ನಡೆಸುತ್ತಿದ್ದರು. 

ಈ ಹೊಸ ಕಾನೂನಿನಿಂದ ಪತ್ರಿಕಾ ಸ್ವಾತಂತ್ರದ ಬುಡಕ್ಕೆ ಕೊಡಲಿ ಹಾಕಿದ 
ಹಾಗಾಯಿತು. ಯಾವನಿಗಾದರೂ ಪತ್ರಿಕೆ ನಡೆಸಬೇಕೆಂದು ಪ್ರೇರೇಪಣೆ ಬಂದರೆ, 
ಅವನು ಸರ್ಕಾರದ ಚೀಫ್ ಸೆಕ್ರೆಟರಿಗೆ ಅರ್ಜಿ ಹಾಕಿಕೊಳ್ಳ ಬೇಕು; ಅರ್ಜಿ ಹಾಕಿಕೊಂಡ 
ಮೇಲೆ ಈ ಮನುಷ್ಯನು ಯಾರು, ಇವನಿಗೆ ಪತ್ರಿಕೆ ನಡೆಸಲು ಅನುಮತಿ ಕೊಟ್ಟರೆ 
ಇವನು ಯಾವ ನೀತಿ ಅನುಸರಿಸುವನು, ಸರ್ಕಾರಕ್ಕೆ ಅನುಕೂಲವಾಗಿ ಅಥವಾ 
ವಿರೋಧವಾಗಿ ಲೇಖನವನ್ನು ಪ್ರಕಟಿಸುವನೇ , ಇವನು ಹಿಂದೆ ಸರ್ಕಾರಕ್ಕೆ ವಿರುದ್ಧ 
ವಾದ ಯಾವ ಕೆಲಸವನ್ನಾದರೂ ಮಾಡಿರುವನೇ , ಇವನ ಸಹವಾಸ ಎಂತಹುದು 
ಎಂಬಿವೇ ಮುಂತಾದ ಸಂಗತಿಗಳನ್ನು ತಿಳಿಯಲು ಚೀಫ್ ಸೆಕ್ರೆಟರಿ ಅರ್ಜಿಯನ್ನು 
ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಗೆ ಕಳುಹಿಸುವರು . ಇವರು ಅದನ್ನು ಡೆಪ್ಯುಟಿ 
ಕಮಿಷನರಿಗೆ ಕಳುಹಿಸುವರು. ಡೆಪ್ಯುಟಿ ಕಮಿಷನರು ಪೊಲೀಸ್ ಸೂಪರಿಂಟೆಂಡೆಂಟರಿಗೆ 
ಕಳುಹಿಸುವರು. ಇವರು ಪೊಲೀಸ್ ಇನ್ಸ್ ಪೆಕ್ಟರಿಗೆ ಕಳುಹಿಸುವರು. ಇವರು ಪೊಲೀಸ್ 
ರ್ಕಾಸ್ಟೇಬಲಿಗೆ ಕಳುಹಿಸುವರು. ಈ ಪೊಲೀಸ್ ರ್ಕಾಸ್ಟೇಬಲ್‌ ತಾನು ಸ್ವತಃ ಮತ್ತು 
ಸಿ. ಐ. ಡಿ. ಗಳಿಂದ ಅರ್ಜಿದಾರನ ವಿಷಯವನ್ನು ಅಕ್ಕ ಪಕ್ಕದವರಮೂಲಕ ವಿಚಾರಿಸಿ, 
ಮೇಲಕ್ಕೆ ವರದಿ ಮಾಡುವನು. ಈ ವರದಿ ಚೀಫ್ ಸೆಕ್ರೆಟರಿಯವರನ್ನು ಮುಟ್ಟಲು 
ಕೆಲವು ಸಾರಿ ೬ ತಿಂಗಳಾದರೂ ಆಗಬಹುದು. ಸರ್ಕಾರ ಈ ಪೊಲೀಸ್ ರ್ಕಸ್ಟೇಬಲಿನ 
ವರದಿಯ ಆಧಾರದ ಮೇಲೆ ಅರ್ಜಿದಾರನಿಗೆ ಪತ್ರಿಕೆ ಹೊರಡಿಸಲು ಅನುಮತಿ 
ಕೊಡಬೇಕೋ ಬೇಡವೋ ಎಂಬುದನ್ನು ತೀರ್ಮಾನ ಮಾಡುವುದು . ಅರ್ಜಿದಾರನ 
ಅದೃಷ್ಟ ಚೆನ್ನಾಗಿದ್ದರೆ, ಪತ್ರಿಕೆ ಹೊರಡಿಸಲು ಅನುಮತಿ ಬರುವುದು . ಪೊಲೀಸ್ 
ರ್ಕಾಸ್ಟೆಬಲ್ ವರದಿ ಅನುಕೂಲವಿಲ್ಲದಿದ್ದರೆ, ಅನುಮತಿಯಿಲ್ಲ. ಅಂತೂ ಅರ್ಜಿದಾರನ 


ಎಂ . ವೆಂಕಟಕೃಷ್ಣಯ್ಯ 
ಅದೃಷ್ಟ ಪೊಲೀಸ್ ಕಾನ್ಸ್ಟೇಬಲಿನ ಕೈಯಲ್ಲಿತ್ತು . ಅರ್ಜಿದಾರನು ಎಷ್ಟು ವಿದ್ಯಾವಂತ 
ನಾಗಲೀ , ಶ್ರೀಮಂತನಾಗಲೀ , ಗೌರವಸ್ಥನಾಗಲಿ, ಪೊಲೀಸ್ ರ್ಕಸ್ಟೇಬಲಿನ 
ಒಳ್ಳೆಯ ಸರ್ಟಿಫಿಕೇಟಿಲ್ಲದೆ ಅವನಿಗೆ ಪತ್ರಿಕೆ ಹೊರಡಿಸಲು ಅವಕಾಶ ಇರಲಿಲ್ಲ. 

ಈ ಕಾನೂನು ಬಂದ ಮೇಲೆನೂರಾರು ಜನರಿಗೆ ಪತ್ರಿಕೆ ಹೊರಡಿಸಲು ಅನುಮತಿ 
ದೊರೆಯಲಿಲ್ಲ. ಏಕೆ ಅನುಮತಿ ಕೊಡಲಿಲ್ಲ ಎಂಬುದಕ್ಕೆ ಕಾರಣವನ್ನು ಕೊಡುತ್ತಿರ 
ಲಿಲ್ಲ . ಸರ್ಕಾರದ ಮೇಲೆಕೋರ್ಟಿಗೂ ಅಪೀಲಿಲ್ಲ. ಒಂದಾವರ್ತಿ ಅನುಮತಿ ದೊರೆತ 
ಮೇಲೆ ಪತ್ರಿಕೆಯನ್ನು ಹೊರಡಿಸಿದರೆ ಅದರ ಬಾಳು ನಿರ್ಭಾಧಿತವೇ ಇಲ್ಲ. ಸರ್ಕಾರ 
ವನ್ನು ಹೊಗಳಿಕೊಂಡು, ಅದರ ಮೇಲೆ ಯಾವ ವಿರೋಧಟೀಕೆಯನ್ನೂ ಮಾಡದೆ 
ಇರುವ ತನಕ ಆ ಪತ್ರಿಕೆಯ ಜೀವನಕ್ಕೆ ಸರ್ಕಾರದಿಂದ ಯಾವ ಕಂಟಕವೂ ಇಲ್ಲ . 
ಅದು ಬಿಟ್ಟು , ಸರ್ಕಾರದ ವಿರೋಧ ಟೀಕೆ ಮಾಡಿದರಾಯಿತು, ಕೆಲವರಿಗೆ ನಿಮ್ಮ 
ಪತ್ರಿಕೆಯನ್ನು ಸರ್ಕಾರದವರು ಏತಕ್ಕೆ ನಿಲ್ಲಿಸಬಾರದು ಎಂಬ ಎಚ್ಚರಿಕೆ, ಕೆಲವರಿಗೆ 
ಯಾವ ಎಚ್ಚರಿಕೆಯೂ ಇಲ್ಲದೆ, ಪತ್ರಿಕೆಯನ್ನು ನಿಲ್ಲಿಸಬೇಕು, ಹೊರಡಿಸಕೂಡದು, 
ಎಂಬ ಆಜ್ಞೆ ; ಈ ಆಜ್ಞೆ ಮಾರಿದರೆ ಆಸ್ತಿ ಪಾಸ್ತಿ ಜಪ್ತಿ ಮತ್ತು ಗಡೀಪಾರು . 

ವೆಂಕಟಕೃಷ್ಣಯ್ಯನವರು ಕೂಡ ಈ ಪತ್ರಿಕಾ ಶಾಸನಕ್ಕೆ ಗುರಿಯಾಗಿ, ಇನ್ನೇನು 
ಗಡೀಪಾರಾಗಬೇಕು ಎನ್ನುವ ಸ್ಥಿತಿಯವರೆಗೂ ಬಂದಿದ್ದರು. ದಿರ್ವಾ ಮಾಧವ 
ರಾಯರು ಇಂಥಾ ಕಠಿಣವಾದ ಪತ್ರಿಕಾ ಕಾನೂನನ್ನು ಮೈಸೂರಿನಲ್ಲಿ ತಂದುದು ಅಖಿಲ 
ಭಾರತದ ಗನುನಕ್ಕೆ ಬಂದು, ಅಲ್ಲಿನ ಪತ್ರಿಕೆಗಳೂ ಉಗ್ರವಾಗಿ ಅದನ್ನು ಟೀಕಿಸಿದವು. 
ರ ಮೈಸೂರಿನ ಸ್ವಾತಂತ್ರ ಪ್ರೇಮಿಗಳಾದ ಎಲ್ಲಾ ಪತ್ರಿಕಾಕರ್ತರೂ ಈ ಕಾನೂನು 
ಜಾರಿಗೆ ಬಂದ ಕೂಡಲೇ ತಮ್ಮ ಪತ್ರಿಕೆಗಳನ್ನು ನಿಲ್ಲಿಸಿಬಿಟ್ಟರು. ಪ್ರಾಮುಖ್ಯವಾಗಿ 
ಮೈಸೂರು ನಗರದಲ್ಲಿ ವೆಂಕಟಕೃಷ್ಣಯ್ಯನವರು ತಾವು ೨೩ ವರ್ಷದಿಂದಲೂ ನಡೆಸಿ 
ಕೊಂಡು ಬಂದಿದ್ದ ಹೆರಲ್ಸ್ , ವೃತ್ತಾಂತ ಚಿಂತಾಮಣಿ ಮತ್ತು ಇತರ ಪತ್ರಿಕೆಗಳನ್ನು 
ನಿಲ್ಲಿಸಿಬಿಟ್ಟರು. ಕೆಲವು ಸಾಹಸಿ ಮೈಸೂರಿನವರು ಮದ್ರಾಸಿಗೆ ಹೋಗಿ, ಕನ್ನಡ ಪತ್ರಿಕೆ 
ಗಳನ್ನು ಹೊರಡಿಸಿ, ಪ್ರಚಾರ ಮಾಡಿದರು . ಚನ್ನ ಕೇಶವ ಅಯ್ಯಂಗಾರ್ ಎಂಬುವರು 
“ವೀರಕೇಸರಿ ” ಎಂಬ ಹೆಸರಿನಿಂದ ಕನ್ನಡ ವಾರಪತ್ರಿಕೆಯನ್ನು ಮದ್ರಾಸಿನಿಂದ 
ಹೊರಡಿಸಿದರು. 

ಹೆರಲ್ಸ್ ಪತ್ರಿಕೆಯನ್ನು ನಿಲ್ಲಿಸಿದಾಗ ವೆಂಕಟಕೃಷ್ಣಯ್ಯನವರು ಕಡೆಯ ಅಗ್ರ 
ಲೇಖನದಲ್ಲಿ ಪತ್ರಿಕಾ ಕಾನೂನನ್ನು ಉಗ್ರವಾಗಿ ಟೀಕಿಸಿ, ತಮ್ಮ ಮಿತ್ರರಾದ ಮಾಧವ 
ರಾಯರೇ ಇಂತಹ ಉಗ್ರ ಕಾನೂನನ್ನು ಜಾರಿಗೆ ತಂದರೆಲ್ಲಾ ಎಂದು ಶೋಕಿಸಿ, ಅಧಿ 
ಕಾರಿಗಳು ನಿರಂಕುಶರಾದರೆ ಪ್ರಜೆಗಳು ಹಾಳಾಗಿ ಹೋಗುವರೆಂದೂ , ಸರ್ಕಾರವನ್ನೂ 
ಅಧಿಕಾರಿಗಳನ್ನೂ ಅಂಕುಶದಲ್ಲಿರುವಂತೆ ಮಾಡುವುದು ಪತ್ರಿಕೆಗಳ ಕರ್ತವ್ಯವೆಂದೂ 


ಎಂ . ವೆಂಕಟಕೃಷ್ಣಯ್ಯ 

೬೭ 
ತಿಳಿಸಿದರು. ಇಂಗ್ಲೆಂಡಿನಲ್ಲಿ ಪತ್ರಿಕೆಗಳು ರಾಜರನ್ನು ಬಿಟ್ಟು, ಪ್ರಧಾನ ಮಂತ್ರಿಯವ 
ರನ್ನು ಮತ್ತು ಇತರ ಮಂತ್ರಿಗಳನ್ನು ಎಷ್ಟು ಸ್ವತಂತ್ರವಾಗಿ ಟೀಕಿಸುತ್ತವೆ ಎಂಬ 
ನಿದರ್ಶನವನ್ನೂ ಸರ್ಕಾರದ ಮುಂದಿಟ್ಟರು. 

ಇಂಗ್ಲೆಂಡಿನ ಉದಾಹರಣೆಯನ್ನೇ ಮೈಸೂರಿನ ಪತ್ರಿಕೆಗಳು ಅನುಸರಿಸಿ ಮಹಾ 
ರಾಜರನ್ನು ಬಿಟ್ಟು , ದಿವಾನರಿಂದ ಆದಿಯಾಗಿ ಯಾವ ಅಧಿಕಾರಿಯನ್ನಾಗಲೀ ಟೀಕಿ 
ಸಲು ಅಧಿಕಾರ ಹೊಂದಿರುತ್ತವೆ. ಅದಕ್ಕೆ ಭಂಗ ಬರುವಂತೆ ದಿವಾನರು ಮಾಡಿದ್ದು 
ಸರ್ವಥಾ ಸರಿಯಲ್ಲ, ನ್ಯಾಯವಲ್ಲ. ಇದರಿಂದ ದೇಶಕ್ಕೆ ಬಹಳ ಅಪಕಾರ , ಪತ್ರಿಕಾ 
ಕಾನೂನನ್ನು ಉಲ್ಲಂಘಿಸಿದರೆ ಗಡಿಪಾರೇ ? ಇದೆಂತಹ ಹುಚ್ಚು ಶಿಕ್ಷೆ ! ವಿಧಿಯಿಲ್ಲದೆ ಈಗ 
ಪತ್ರಿಕೆಯನ್ನು ನಿಲ್ಲಿಸಿದ್ದೇವೆ. ಮುಂದೆ ಒಳ್ಳೆ ಸಮಯ ಬಂದಾಗ ಪತ್ರಿಕೆಯನ್ನು ಪುನಃ 
ಹೊರಡಿಸುತ್ತೇವೆ. ಸದ್ಯಕ್ಕೆ ಎಲ್ಲರಿಗೂ ನಮಸ್ಕಾರ' ಎಂದು ತಮ್ಮ ಲೇಖನಿಯನ್ನು 
ಮುಗಿಸಿದರು . 

ಮಾಧವರಾಯರು ಈ ಉಗ್ರ ಪತ್ರಿಕಾ ಕಾನೂನನ್ನು ಮೈಸೂರಿನಲ್ಲಿ ತಾವು ಜಾರಿಗೆ 
ತಂದುದು ಬ್ರಿಟಿಷ್ ಇಂಡಿಯಾ ಸರ್ಕಾರದ ರಕ್ಷಣೆಗಾಗಿಯೇ ಎಂದು ಬ್ರಿಟಿಷ್ ಪಾರ್ಲಿ 
ಮೆಂಟ್ ಸದಸ್ಯರ ಮುಂದೆ ತಿಳಿಸಿದುದಾಗಿ ವರದಿಯಾಗಿದೆ. ಈ ಮಾತನ್ನು ಮಾಧವ 
ರಾಯರು ಹೇಳಿದ್ದು ೧೯೧೮ರಲ್ಲಿ, ಇಂಡಿರ್ಯ ನ್ಯಾಷನಲ್ ಕಾಂಗ್ರೆಸ್ ಪ್ರತಿನಿಧಿಯಾಗಿ 
ಇಂಡಿಯಾಕ್ಕೆ ಕೂಡಲೇ ಸ್ವರಾಜ್ಯ ಕೊಡಬೇಕು ಎಂದು ವಾದಿಸಲು ಲಂಡನ್ನಿ ಗೆ ಹೋಗಿ 
ದ್ದಾಗ, 

ಮೈಸೂರು ದಿವಾನಗಿರಿಯಿಂದ ಇವರು ನಿವೃತ್ತರಾದ ಮೇಲೆ ಬರೋಡಾದ ದಿವಾನ 
ರಾಗಿದ್ದರು. ಇದೂ ಆದ ಮೇಲೆ ಇವರು ಇಂಡಿರ್ಯ ನ್ಯಾಷನಲ್ ಕಾಂಗ್ರೆಸನ್ನು ಸೇರಿ 
ಪ್ರಭಾವಶಾಲಿ ಪ್ರಜಾ ಮುಖಂಡರಾದರು. ೧೯೩೦ರ ವರೆಗೂ ಇವರು ಕಾಂಗ್ರೆಸಿ 
ನಲ್ಲಿದ್ದರು. ಆಮೇಲೂ ೧೯೩೪ರವರೆಗೆ, ಮರಣ ಪರ್ಯ೦ತ, ಇವರು ಕಾಂಗ್ರೆಸಿನ 
ಅಭಿಮಾನಿಯಾಗಿಯೇ ಇದ್ದರು. 


- ಇವರು ಮೈಸೂರಿನ ಹೊರಗಡೆ ಪ್ರಜಾ ಸ್ವಾತಂತ್ರಾ ಭಿಮಾನಿಗಳಾಗಿದ್ದರೂ 
ಮೈಸೂರಿನಲ್ಲಿ ದಿವಾನರಾಗಿದ್ದ ಕಾಲದಲ್ಲಿ ಪ್ರಜಾ ಸ್ವಾತಂತ್ರಕ್ಕೆ ಪ್ರತಿಕೂಲವಾ 
ಗಿಯೇ ನಡೆದುಕೊಂಡದ್ದು ಆಶ್ಚರ್ಯದ ವಿಷಯ . . 
- ಇವರ ಕಾಲದಲ್ಲಿ ಮೈಸೂರು ಲೆಜಿಸ್ಟೆಟಿವ್ ಕೌನ್ಸಿಲ್ ಸ್ಥಾಪನೆಯಾಯಿತು. ಇದರ 
ಕಾನೂನಿನ ಪ್ರಕಾರ ಮೈಸೂರುಪ್ರಜಾಪ್ರತಿನಿಧಿ ಸಭೆ ತನ್ನ ಇಬ್ಬರು ಸದಸ್ಯರನ್ನು ಲೆಜಿ 
ಸೈಟಿವ್ ಕೌನ್ಸಿಲಿಗೆ ಚುನಾಯಿಸುವ ಅಧಿಕಾರವಿತ್ತು . ಈ ಸಂದರ್ಭದಲ್ಲಿ ವೆಂಕಟ 


ಎಂ . ವೆಂಕಟಕೃಷ್ಣಯ್ಯ 
ಕೃಷ್ಣಯ್ಯನವರೂ ಬೆಂಗಳೂರಿನ ಡಿ . ವೆಂಕಟರಾಮಯ್ಯನವರೂ ಪ್ರಜಾಪ್ರತಿನಿಧಿ 
ಸಭೆಯಿಂದ ಚುನಾಯಿತರಾದರು. ಮಾಧವರಾಯರು ಇವರಿಬ್ಬರ ಚುನಾವಣೆಯನ್ನು 
ರದ್ದು ಮಾಡಿದರು . ಇದು ಪ್ರಜಾಪ್ರತಿನಿಧಿಗಳಿಗೆ ಅವಮಾನ ಮಾಡಿದ ಹಾಗಾ 
ಯಿತು. ಅವರೆಲ್ಲಾ ರೇಗಿದರು. ಬಹಳ ಉತ್ಕಟ ಸ್ಥಿತಿಯುಂಟಾಯಿತು, ಪತ್ರಿಕೆಗಳಲ್ಲೂ 
ಬಹಳ ಉಗ್ರ ಲೇಖನಗಳು ಪ್ರಕಟವಾದುವು. ದಿವಾನರಿಗೂ ಬಹಳಕೊಪವೇ ಬಂದಿತು. 
ವೆಂಕಟಕೃಷ್ಣಯ್ಯನವರನ್ನು ಗಡೀಪಾರು ಮಾಡಬೇಕೆಂಬ ಸಲಹೆಯನ್ನು ಮಾಡಿದರು. 
ಮಹಾರಾಜರು ಒಪ್ಪಲಿಲ್ಲ . ಈ ರೀತಿಯಾಗಿ ದಿವಾನರು ಪ್ರಜಾವಿರೋಧಕೆಲಸವನ್ನು 
ಮಾಡಿ, ಪ್ರಜಾನುರಾಗ ಕಳೆದುಕೊಂಡರು. 

ಈ ಸಂದರ್ಭದಲ್ಲಿ, ಬ್ರಿಟಿಷ್ ಇಂಡಿಯಾದ ಮತ್ತು ಇಂಗ್ಲೆಂಡಿನ ರಾಜಕೀಯ 
ಪರಿಸ್ಥಿತಿಯನ್ನು ಲಘುವಾಗಿ, ಅದು ಮೈಸೂರಿಗೆ ಸಂಬಂಧಪಟ್ಟ ಮಟ್ಟಿಗೆ, ವಿಮರ್ಶಿಸ 
ಬಹುದು. 
* ಇಂಗ್ಲೆಂಡಿನಲ್ಲಿ ೧೯೦೧ರಲ್ಲಿ, ವಿಕ್ಟೋರಿಯಾ ರಾಣಿಯ ಮರಣದ ಅನಂತರ, ಏಳನೇ 
ಎಡ್ವರ್ಡರು ಸಿಂಹಾಸನ ಏರಿದರು. ಅಲ್ಲಿ ರ್ಕಸರ್ವೆಟಿವ್ ಪಕ್ಷವೇ ಅಧಿಕಾರದಲ್ಲಿತ್ತು . 
ರ್ಕಸರ್ವೆಟಿವ್ ಪಕ್ಷದ ಬಾಲ್ ಫರ್‌ರವರು ಪ್ರಧಾನಮಂತ್ರಿಯಾಗಿದ್ದರು. ೧೯೦೬ರಲ್ಲಿ 
ಲಿಬರಲ್ ಪಕ್ಷಕ್ಕೆ ಸೇರಿದ ಕ್ಯಾಂಬಲ್ ಬ್ಯಾನ‌ರ್ಮಾ ಎಂಬುವರು ಪ್ರಧಾನಮಂತ್ರಿ 
ಯಾದರು. ಇವರು ೧೯೦೮ರಲ್ಲಿ ಮೃತರಾದರು. ಇವರಾದ ಮೇಲೆ ಬಂದವರು ಲಿಬರಲ್ 
ಪಾರ್ಟಿಯ ಪ್ರಸಿದ್ದಆತ, ಇಂಗ್ಲೆಂಡಿನ ಕನ್ಸರ್ವೇಟಿವ್ ಪಂಗಡ ಅಧಿಕಾರದ 
ಲ್ಲಿದ್ದಾಗ ಇಂಡಿಯಾದ ಬಗ್ಗೆ ಇಂಗ್ಲೆಂಡ್ ಅನುದಾರ ನೀತಿಯನ್ನು ಅನುಸರಿಸಿತು. 

ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ೨೦ನೇ ಶತಮಾನದ ಆದಿಯವರೆಗೂ ಇಂಡಿ 
ಯಾದ ಬಡತನದ ಸಮಸ್ಯೆಯನ್ನು ನಿವಾರಿಸಬೇಕೆಂದು ಮತ್ತು ಬ್ರಿಟಿಷರಿಗೆ ಸಮನಾದ 
ಸರ್ಕಾರಿ ಹುದ್ದೆಗಳನ್ನು ಭಾರತೀಯರಿಗೂ ಕೊಡಬೇಕೆಂದು ವಿಜ್ಞಾಪನೆ ನಿರ್ಣಯವನ್ನು 
ಮಾಡುತ್ತಿದ್ದಿತು. ಸ್ಪಷ್ಟವಾಗಿ ಸ್ವರಾಜ್ಯದ ಮಾತನ್ನೆತ್ತುತ್ತಿರಲಿಲ್ಲ. ೧೯೦೫ರಲ್ಲಿ ವೈಸ್ 
ರಾಯ್ ಲಾರ್ಡ್ ಕರ್ಜನರು ಬಂಗಾಳ ಪ್ರಾಂತ್ಯವನ್ನು ಇಬ್ಬಾಗ ಮಾಡಿದರು. ಇದು 
ಬಂಗಾಳೀಯರಿಗೆಲ್ಲ ಅತ್ಯಂತ ಕೋಪಉಂಟುಮಾಡಿತು. ಬ್ರಿಟಿಷ್ ಸರ್ಕಾರಕ್ಕೆ ವಿರುದ್ದ 
ವಾದ ಚಳುವಳಿ ಪ್ರಾರಂಭವಾಯಿತು. ಆಗ ಭಾರತೀಯ ಮುಖಂಡರಾಗಿದ್ದ ಲಾಲಾ 
ಲಜಪತರಾಯ್ , ಬಿಪಿನ್ ಚಂದ್ರ ಪಾಲ್ ಮತ್ತು ಬಾಲ ಗಂಗಾಧರ ತಿಲಕ್ ಈ ಚಳು 
ವಳಿಯ ಪ್ರಮುಖರಾದರು. ಅರವಿಂದ ಘೋಷರೂ ಈ ಚಳುವಳಿಯನ್ನು ಸೇರಿದರು . 
ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೂ ಈ ಚಳುವಳಿ ವ್ಯಾಪಿಸಿ ದೇಶದಲ್ಲಿ 
ಅಭೂತಪೂರ್ವವಾದ ಜ್ವಾಲೆಯೆದ್ದಿತು. ಇದು ಮೈಸೂರಿಗೂ ಪ್ರವೇಶಿಸಿತು. 
೧೯೦೭- ೦೮ರಲ್ಲಿ ಇಂಡಿಯಾ ಸರ್ಕಾರದವರು ತಿಲಕರನ್ನು ೭ ವರ್ಷ ಮಾಂಡಲೆಗೆ 


ಕ 


ಎಂ . ವೆಂಕಟಕೃಷ್ಣಯ್ಯ 
ಗಡೀಪಾರು ಮಾಡಿದರು. ಲಜಪತರಾಯರನ್ನು ೬ ತಿಂಗಳು ಮಾಂಡಲೆಗೆ ಕಳುಹಿಸಿದರು . 
ಬಿಪಿನ್ ಚಂದ್ರ ಪಾಲರಿಗೂ ಶಿಕ್ಷೆಯಾಯಿತು. ಅರವಿಂದಘೋಷರನ್ನೂ ದಸ್ತಗಿರಿ ಮಾಡಿ 
ದರು. ದೇಶದಲ್ಲಿ ದೊಡ್ಡ ಆಂದೋಳನವೇ ಆಯಿತು. 

ಸ್ವದೇಶಿ ಚಳುವಳಿ ಆರಂಭವಾಯಿತು. ರಾಷ್ಟ್ರೀಯ ಸ್ಕೂಲುಗಳನ್ನು ತೆರೆದರು. 
ಎಲ್ಲೆಲ್ಲೂ ಬಾಲಕರು ಬಾಲಕಿಯರು ವಂದೇ ಮಾತರಂ ಎಂದು ಘೋಷಿಸಿ ಆ ಗೀತೆಯನ್ನು 
ಹಾಡತೊಡಗಿದರು . ಕ್ರಾಂತಿವಾದಿಗಳು ಹುಟ್ಟಿಕೊಂಡು, ಕೆಲವು ಬಾಂಬುಗಳನ್ನು 
ತಯಾರಿಸಿ, ಬ್ರಿಟಿಷ್ ಅಧಿಕಾರಿಗಳ ಮೇಲೆ ಪ್ರಯೋಗಿಸಿದರು. ಇದರಿಂದ ಇಂಗ್ಲೆಂಡಿನ 
ಪಾರ್ಲಿಮೆಂಟಿನವರೆಗೂ ಭಾರತದ ಬಿಸಿ ತಗಲಿ ಬ್ರಿಟಿಷ್ ರಾಜಕಾರಣಿಗಳು ಈ ದೇಶಕ್ಕೆ 
ಏನಾದರೂ ರಿಯಾಯಿತಿ ಕೊಡಲೇಬೇಕೆಂದು ನಿರ್ಧರಿಸಿದರು. ಇದು ಆದದ್ದು ಕ್ಯಾಂಬೆಲ್ 
ಬ್ಯಾನರ್‌ ಮ್ಯಾನ್ ಕಾಲದಲ್ಲೇ . ಲಾರ್ಡ್ ಮಾರ್ಲೆ ಎಂಬ ಸೆಕ್ರೆಟರಿ ಆಫ್ಸ್ಟೇಟ್ 
ರವರು ಭಾರತಕ್ಕೆ ಕೊಡಬೇಕಾದ ಸುಧಾರಣೆಗಳನ್ನು ರೂಪಿಸಿದರು. ಇವೇ ಮುಂದೆ 
ಜಾರಿಗೆ ಬಂದ ಮಾರ್ಲೆ - ಮಿಂಟೋ ಸುಧಾರಣೆಗಳು. | 

ಮೈಸೂರಿನಲ್ಲಿ ಅಲ್ಲಲ್ಲಿ ಸಾರ್ವಜನಿಕ ಸಭೆಗಳು ನಡೆದು ಬ್ರಿಟಿಷ್ ಇಂಡಿಯಾ ಸರ್ಕಾರ 
ವನ್ನು ಟೀಕಿಸಲಾಯಿತು. ದೇಶಾಭಿಮಾನ ತುಂಬುವ ಸ್ಫೂರ್ತಿಯುತ ಭಾಷಣಗಳನ್ನು 
ವೆಂಕಟಕೃಷ್ಣಯ್ಯನವರು ಮಾಡುತ್ತ ಬಂದರು ; ಶಿವಾಜಿ, ರಾಣಾ ಪ್ರತಾಪ ಮುಂತಾದ 
ವೀರರ ಚರಿತ್ರೆಗಳನ್ನು ವಿವರಿಸುತ್ತ ಬಂದರು. ಸ್ಕೂಲ್ ಬಾಲಕರು, ಕಾಲೇಜ್ ವಿದ್ಯಾ 
ರ್ಥಿಗಳು ಬೆಂಗಳೂರಿನಲ್ಲಿಯೂ ಮೈಸೂರಿನಲ್ಲಿಯೂ ದೇಶಾಭಿಮಾನ ಪೂರಿತರಾಗಿ , 
ಉತ್ಸಾಹಿಗಳಾಗಿ, ಸ್ವದೇಶಿಗೆ ಗಮನಕೊಟ್ಟರು. ಹೊಸ ಚೈತನ್ಯ ಇಡೀ ಮೈಸೂರಿನಲ್ಲಿ 
ಪ್ರವಹಿಸಿತು . 
* ಸರ್ಕಾರದವರು ಸ್ವಲ್ಪ ಮಟ್ಟಿಗೆ ಗಾಬರಿಗೊಂಡರು. ಇದುವರೆಗೂ ನಡೆಯುತ್ತಿದ್ದ 
ಆಂದೋಳನಗಳಿಗೂ ಇದಕ್ಕೂ ಬಹಳ ವ್ಯತ್ಯಾಸ. ಇದು ಇಡೀ ಹಿಂದೂಸ್ಥಾನದ ಚಳು 
ವಳಿಯ ಭಾಗ. ಮಾಧವರಾಯರು ಮೈಸೂರಿನಲ್ಲಿ ಪ್ರವಹಿಸುತ್ತಿದ್ದ ಈ ಚಳುವಳಿಯನ್ನು 
ಮಟ್ಟ ಹಾಕಲು ಅನೇಕ ಉಗ್ರ ಕಾರ್ಯಕ್ರಮಗಳನ್ನು ಕೈಗೊಂಡರು. ಇದರಿಂದಲೂ 
ಮಾಧವರಾಯರ ಮೇಲಿನ ಪ್ರಜಾವಿರೋಧ ಅಧಿಕವಾಯಿತು. ಕಡೆಗೆ ೧೯೦೯ನೇ 
ಮಾರ್ಚ್ ತಿಂಗಳಿನಲ್ಲಿ ಮಾಧವರಾಯರು ಮೈಸೂರು ದಿವಾನ್ ಪದವಿಯಿಂದ ನಿವೃತ್ತ 
ರಾದರು . 


ಸರ್ರ ಟ , ಆನಂದ ರಾಯರ ದಿವಾನಗಿರಿ 
ಸರ್ ಟಿ. ಆನಂದ ರಾಯರು ಮಾಧವರಾಯರ ಅನಂತರ ೧೯೦೯ರಲ್ಲಿ ದಿವಾನರಾಗಿ 
ಬಂದರು. ಇವರೂ ಮೂರು ವರ್ಷ ೧೯೧೨ರ ವರೆಗೆ, ದಿವಾನರಾಗಿದ್ದರು. ಇವರ ಕಾಲ 


ಎಂ . ವೆಂಕಟಕೃಷ್ಣಯ್ಯ 
ದಲ್ಲಿಯೇ ಸರ್ ಎಂ . ವಿಶ್ವೇಶ್ವರಯ್ಯನವರು ಮೈಸೂರಿನ ಛೀಫ್ ಇಂಜಿನಿಯರಾಗಿ 
ಬಂದು ಕೃಷ್ಣ ರಾಜ ಜಲಾಶಯದ ಕೆಲಸವನ್ನು ಆರಂಭಿಸಿದರು. ಜನರ ಆರ್ಥಿಕಾಭ್ಯುದಯ 
ವನ್ನು ಸಾಧಿಸುವ ಸಲುವಾಗಿ ಮೈಸೂರ್ ಎಕನಾಮಿಕ್ ರ್ಕಾಪರನ್ಸ್ ( ಮೈಸೂರು 
ಆರ್ಥಿಕ ಸಮ್ಮೇಳನ) ಅನ್ನು ವಿಶ್ವೇಶ್ವರಯ್ಯನವರ ಸಲಹೆ ಮೇರೆ ಸ್ಥಾಪಿಸಲಾಯಿತು. 

ವೆಂಕಟಕೃಷ್ಣಯ್ಯನವರು ಇವರ ದಿರ್ವಾಗಿರಿಯಲ್ಲಿ ತಮ್ಮ ಸಾರ್ವಜನಿಕ ಕಾರ್ಯ 
ವನ್ನು ಸಾಮಾನ್ಯವಾಗಿ ನಡೆಸಿಕೊಂಡು ಹೋಗುತ್ತಿದ್ದರು. ಆನಂದರಾಯರು ಬಹಳ 
ಸೌಜನ್ಯಶೀಲರಾದಾಗ್ಯೂ ಇವರ ಕಾಲದಲ್ಲಿ ಬ್ರಿಟಿಷ್ ರೆಸಿಡೆಂಟರು ಪ್ರಬಲರಾಗಿ 
ಸರ್ಕಾರದ ನಡವಳಿಕೆಗಳಲ್ಲಿ ಕೈ ಹಾಕುತ್ತಿದ್ದರು. ಉದಾಹರಣೆ : ೧೯೧೧ರಲ್ಲಿ, 
ಮದ್ರಾಸಿನ ವಿ . ಎಸ್ . ಶ್ರೀನಿವಾಸ ಶಾಸ್ತ್ರಿಯವರು ( ಈಚೆಗೆ ರೈಟ್ ಆನರಬಲ್ ) 
ಸಾಮಾಜಿಕ ಸುಧಾರಣೆಯ ಬಗ್ಗೆ ಬೆಂಗಳೂರು ಶಂಕರ ಮಠದ ಒಂದು ಸಾರ್ವಜನಿಕ 
ಸಭೆಯಲ್ಲಿ ಭಾಷಣ ಮಾಡಬೇಕಾಗಿತ್ತು : ಸಭೆಗೆ ಮಾಧವರಾಯರೇ ಅಧ್ಯಕ್ಷರಾಗ 
ಬೇಕಾಗಿತ್ತು ; ಆದರೆ ಈ ಸಭೆಯು ನಡೆಯಕೂಡದೆಂದು ಸರ್ಕಾರ ಪ್ರತಿಬಂಧಿಸಿತು. 
ಈ ಘಟನೆ ಸಖೇದಾಶ್ಚರ್ಯವುಂಟುಮಾಡಿತು. ಮದ್ರಾಸಿನ ಪತ್ರಿಕೆಗಳಲ್ಲಿ ಅನೇಕ 
ತಿಂಗಳ ಕಾಲ ಇದರ ಬಗ್ಗೆ ದಿವಾನರನ್ನು ಟೀಕಿಸಿ ಲೇಖನಗಳು ಬರುತ್ತಿದ್ದು ವು. 


ಸರ್ ಎಂ . ವಿಶ್ವೇಶ್ವರಯ್ಯ ಅವರ ದಿವಾನಗಿರಿ 


ಆನಂದರಾಯರ ಅನಂತರ, ಅಧಿಕಾರಿಗಳ ಪರಂಪರೆಯನ್ನನುಸರಿಸಿ ವೆಂಕಟಕೃಷ್ಣಯ್ಯ 
ನವರ ಮಿತ್ರರಾದ ಎಚ್ . ವಿ . ನಂಜುಂಡಯ್ಯನವರು ದಿವಾನರಾಗಬೇಕಾಗಿತ್ತು . ವೆಂಕಟ 
ಕೃಷ್ಣಯ್ಯನವರಿಗೂ ಇದು ಇಷ್ಟವಾಗಿತ್ತು . ಆದರೆ ಮಹಾರಾಜರು ಛೀಫ್ ಇಂಜಿನಿಯ 
ರಾಗಿದ್ದ ಎಂ . ವಿಶ್ವೇಶ್ವರಯ್ಯನವರನ್ನು ದಿವಾನ್ ಗಿರಿಗೆ ಏರಿಸಿದರು. ಈ ನೇಮಕ 
ಮೈಸೂರು ಸಂಸ್ಥಾನದ ಜನರಿಗೂ ಹೊರಗಿನ ಜನರಿಗೂ ಬಹು ಸಂತೋಷವುಂಟು 
ಮಾಡಿತು. ವಿಶ್ವೇಶ್ವರಯ್ಯನವರು ಮೈಸೂರಿನಲ್ಲಿಯೇ ಜನಿಸಿ, ಬೆಂಗಳೂರು ಸೆಂಟ್ರಲ್ 
ಕಾಲೇಜಿನಲ್ಲಿಯೇ ಓದಿ, ಬಿ. ಎ. ಡಿಗ್ರಿ ತೆಗೆದುಕೊಂಡು, ಪುನಾದ ಇಂಜಿನಿಯರಿಂಗ್ 
ಕಾಲೇಜಿನಲ್ಲಿ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಬ್ಯಾಂಕನ್ನು ಪಡೆದು, ಮುಂಬಯಿ ಆಧಿ 
ಪತ್ಯದಲ್ಲಿಯೇ ಸರ್ಕಾರದಲ್ಲಿ ಇಂಜಿನಿಯರ್ ಕೆಲಸಕ್ಕೆ ಸೇರಿ ಕ್ರನು ಕ್ರಮವಾಗಿ 
ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಪದವಿಗೇರಿದರು. ಮುಂದೆ ಛೀಫ್ ಇಂಜಿನಿಯರ್ 
ಪದವಿ ಅಲ್ಲಿ ಇವರಿಗೆ ಸಿಕ್ಕುವ ಹಾಗಿರಲಿಲ್ಲ. ಏಕೆಂದರೆ , ಆಗ ಛೀಫ್ ಇಂಜಿನಿಯರ್ 
ಪದವಿ ಬಿಳಿಯವರಿಗೇ ಮಾಸಲಾಗಿತ್ತು . ಆದುದರಿಂದ ವಿಶ್ವೇಶ್ವರಯ್ಯನವರು ತಮಗೆ 
ಬೊಂಬಾಯಿ ಆಧಿಪತ್ಯದಲ್ಲಿ ಇನ್ನೂ ಸರ್ವಿಸಿದ್ದರೂ ಅದಕ್ಕೆ ೧೯೦೮ರಲ್ಲಿ ರಾಜೀನಾಮೆ 


ಎಂ . ವೆಂಕಟಕೃಷ್ಣಯ್ಯ 
ಯಿತ್ತು , ಇಂಗ್ಲೆಂಡ್ ಯೂರೋಪ್ ಮತ್ತು ಅಮೆರಿಕಾಕ್ಕೆ ಸಂಚಾರ ಹೊರಟು 
ಹೋದರು. ಇವರು ಹಿಂದೆಯೇ , ೧೮೯೮ರಲ್ಲಿ, ಜಪಾನಿನಲ್ಲಿಯೂ ಸಂಚರಿಸಿದ್ದರು. 
ಪುಣೆಯ ದೇಶಭಕ್ತರಾದ ರಾನಡೆ, ಗೋಖಲೆ ಮುಂತಾದವರ ಸಂಪರ್ಕ ಸಹವಾಸದಿಂದ 
ಇವರಲ್ಲಿ ಅತ್ಯು ಜ್ವಲ ದೇಶಾಭಿಮಾನ ಉಂಟಾಯಿತು. ರಾಜಕೀಯ ಕ್ಷೇತ್ರ ಬಿಟ್ಟು 
ಆರ್ಥಿಕ ಕ್ಷೇತ್ರದಲ್ಲಿ ಸೇವೆ ಮಾಡಬೇಕೆಂದು ಹಂಬಲಿಸಿ ವಿದೇಶಗಳಲ್ಲಿ ಸಂಚರಿಸಿ ತಮ್ಮ 
ಮನಸ್ಸನ್ನೂ ಬುದ್ಧಿಯನ್ನೂ ವಿಕಾಸಗೊಳಿಸಿದ್ದರು. ಇವರು ಯೂರೋಪಿನಲ್ಲಿ 
ಸಂಚರಿಸುತ್ತಿದ್ದಾಗಲೇ ಇವರಿಗೆ ದಿರ್ವಾ ಆನಂದರಾಯರು ಮೈಸೂರಿಗೆ ಛೀಫ್ 
ಇಂಜಿನಿಯರಾಗಿ ಬಂದು ಸ್ವಪ್ರಾಂತ್ಯದಲ್ಲಿ ಸೇವೆ ಮಾಡಬೇಕೆಂದು ಆಹ್ವಾನ ಕಳುಹಿಸಿ 
ದ್ದರು. ಈ ಆಹ್ವಾನದ ಫಲವಾಗಿಯೇ ಇವರು ಮೈಸೂರಿಗೆ ಛೀಫ್ ಇಂಜಿನಿಯರಾಗಿ 
ಬಂದದ್ದು . ಮಹಾರಾಜರು ಇವರ ದೇಶಾಭಿಮಾನವನ್ನೂ ಪ್ರಗತಿ ಮನೋಭಾವವನ್ನೂ 
ನವೀನತೆಯನ್ನು , ದಕ್ಷತೆಯನ್ನೂ ಕಂಡು ಇವರನ್ನೆ ದಿವಾನರನ್ನಾಗಿ ನೇಮಿಸಿದರು. 
- ವಿಶ್ವೇಶ್ವರಯ್ಯನವರ ಕಾಲದಲ್ಲಿ, ಏಳು ವರ್ಷ ಕಾಲದಲ್ಲಿ, ಮೈಸೂರು ಅತ್ಯಂತ 
ಪ್ರಗತಿ ಸಾಧಿಸಿ, ಮಾದರಿ ಸಂಸ್ಥಾನವೆಂಬ ಖ್ಯಾತಿ ಪಡೆಯಿತು. ಇವರ ಕಾಲದಲ್ಲಿ 
ಸಾರ್ವಜನಿಕರ ವಿಷಯದಲ್ಲಿಯೂ , ಪತ್ರಿಕೆಗಳ ವಿಷಯದಲ್ಲಿಯೂ ಸರ್ಕಾರ ಉದಾರ 
ನೀತಿ ಅನುಸರಿಸಿತು. 
ಶ್ರೀ ವೆಂಕಟಕೃಷ್ಣಯ್ಯನವರಿಗೆ ಆಗಲೇ ೭೦ ವರ್ಷದ ಹತ್ತಿರ ಹತ್ತಿರ ಆಗಿತ್ತು . 
ಆದರೂ ದೃಢಕಾಯರಾಗಿ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುತ್ತಿದ್ದರು. ದಿವಾನ್ 
ವಿಶ್ವೇಶ್ವರಯ್ಯನವರು ಇವರಲ್ಲಿ ಗುರುಭಾವವನ್ನಿಟ್ಟುಕೊಂಡು, ಆಗಾಗ್ಗೆ ತನ್ನ ಮನೆಗೆ 
ಕರೆದುಕೊಂಡು ಹೋಗಿ, ತಮ್ಮ ವೃದ್ದ ಮಾತೆಯವರ ಭೇಟಿ ಮಾಡಿಸುತ್ತಿದ್ದರು. ಈ 
ವೃದ್ದ ಮಾತೆಯವರ ವಿಷಯವಾಗಿ ವೆಂಕಟಕೃಷ್ಣಯ್ಯನವರು ಹೀಗೆ ಬರೆದಿದ್ದಾರೆ : 
( “ಈಕೆ ಬಹಳ ಪುಣ್ಯಶಾಲಿ , ಮಗನಾದ ವಿಶ್ವೇಶ್ವರಯ್ಯನವರಿಗೆ ಆಗಾಗ್ಗೆ 
ಉಪದೇಶ ಮಾಡುತ್ತಾ , ' ನಿನ್ನನ್ನುಸ್ತೋತ್ರ ಮಾಡುವವರಿಂದ ದೂರ ಇರು, ನಿನ್ನನ್ನು 
ಟೀಕಿಸುವವರನ್ನು ನಿನ್ನ ಹಿತಚಿಂತಕರೆಂದು ತಿಳಿದುಕೋ . ವೆಂಕಟಕೃಷ್ಣಯ್ಯನವರು 
ತಮ್ಮ ಪತ್ರಿಕೆಯಲ್ಲಿಯೂ , ಇತರ ಕಡೆಯಲ್ಲಿಯೂ ನಿನ್ನನ್ನು ಟೀಕಿಸಿದರೆ , ಅವರನ್ನು 
ನಿನ್ನ ಹಿತೈಷಿಗಳೆಂದು ತಿಳಿದುಕೊ . ಅವರ ಮೇಲೆ ಕೋಪಿಸಿಕೊಳ್ಳಬೇಡ ಎಂದು 
ಹೇಳುತ್ತಿದ್ದರು. ” 
- ವಿಶ್ವೇಶ್ವರಯ್ಯನವರು ಕೂಡ ವೆಂಕಟಕೃಷ್ಣಯ್ಯನವರನ್ನು ಚೆನ್ನಾಗಿ ತಿಳಿದು 
ಕೊಂಡಿದ್ದರು. ಅವರು ಪ್ರಜಾಮುಖಂಡರು, ಅನಾಥ ಬಂಧುಗಳು, ಪತ್ರಿಕಾಕರ್ತರು ; 
ಆದುದರಿಂದ ಅನೇಕರು ಬಂದು ಅವರ ಹತ್ತಿರ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳು ತ್ತಾರೆ ; 
ಸಾರ್ವಜನಿಕರೂ , ಸರ್ಕಾರದ ಕೆಳಗಿನ ನೌಕರರೂ ಮೇಲಿನ ಅಧಿಕಾರಿಗಳಿಂದ ಆಗುವ 


وع 


ಎಂ . ವೆಂಕಟಕೃಷ್ಣಯ್ಯ 
ಹಿಂಸೆಗಳನ್ನು ಹೇಳಿಕೊಳ್ಳುತ್ತಾರೆ ; ಅದನ್ನು ಅವರು ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತಾರೆ ; 
ಮತ್ತು ಮೇಲಧಿಕಾರಿಗಳಿಗೆ ಕಾಗದ ಬರೆಯುತ್ತಾರೆ. ವೆಂಕಟಕೃಷ್ಣಯ್ಯನವರ ಉದ್ದೇಶ 
ಶುದ್ಧವಾದುದು. ಕಷ್ಟದಲ್ಲಿರುವ ಜನರಿಗೆ ಬೇಗ ಪರಿಹಾರ ದೊರೆಯಲೆಂದು ಅವರು 
ಸದಾ ಪ್ರಯತ್ನಿ ಸುತ್ತಿರುತ್ತಾರೆ ಎಂಬುದಾಗಿ ತಿಳಿದುಕೊಂಡಿದ್ದರು. 
- ವಿಶ್ವೇಶ್ವರಯ್ಯನವರ ಈ ಉದಾತ್ತ ಮನೋಭಾವದಿಂದ, ವೆಂಕಟಕೃಷ್ಣಯ್ಯ 
ನವರಿಗೂ ಅವರಿಗೂ , ಪರಸ್ಪರಸ್ನೇಹ, ಗೌರವ, ಇದ್ದೇ ಇದ್ದು ವು. ವಿಶ್ವೇಶ್ವರಯ್ಯನವರಿಗೆ 
ಹೃತ್ತೂರ್ವಕವಾದ ಸಹಕಾರವನ್ನು ಕೊಡುತ್ತಿದ್ದರು. ೧೯೧೨ರಲ್ಲಿ ' ಸಂಪದಭ್ಯುದಯ ' 
ಎಂಬ ಕನ್ನಡ ದಿನಪತ್ರಿಕೆಯನ್ನು ಸ್ಥಾಪಿಸಿದರು. ಹೀಗೆಯೇ ವೆಲ್ಸ್ ಆಫ್ ಮೈಸೂರ್ ', 
“ ಸಾಧ್ಯ ' ಇವುಗಳನ್ನು ಸ್ಥಾಪಿಸಿ ನಡೆಸಿಕೊಂಡು ಬಂದರು. ವಿಶ್ವೇಶ್ವರಯ್ಯನವರೊಡನೆ 
ಈ ಪತ್ರಿಕೆಗಳು ದೇಶಾಭ್ಯುದಯ ಕಾರ್ಯಗಳಲ್ಲಿ ಪೂರ್ತಿಯಾಗಿ ಸಹಕರಿಸಿದವು. 

ಇದೇ ಕಾಲದಲ್ಲಿ ಡಿ . ವಿ . ಗುಂಡಪ್ಪನವರು ಇಂಗ್ಲಿಷಿನಲ್ಲ , ಕನ್ನಡದಲ್ಲಿ “ ಕರ್ಣಾ 
ಟಕ ” “ ಜನಜೀವನ ” ಎಂಬ ಪತ್ರಿಕೆಗಳನ್ನು ಪ್ರಭಾವಶಾಲಿಯಾಗಿ ನಡೆಸುತ್ತಿದ್ದರು. 

ವಿಶ್ವೇಶ್ವರಯ್ಯನವರು ವೆಂಕಟಕೃಷ್ಣಯ್ಯನವರ ಟೀಕೆಗಳನ್ನು ಹೇಗೆ ತೆಗೆದುಕೊಳ್ಳ 
ಬೇಕೋ ಹಾಗೆಯೇ ತೆಗೆದುಕೊಳ್ಳುತ್ತಿದ್ದರು. ವಿಶ್ವೇಶ್ವರಯ್ಯನವರು ೧೯೧೬ರಲ್ಲಿ ಲೆಜಿಸ್ಟ್ 
ಟಿವ್ ಕೌನ್ಸಿಲಿನಲ್ಲಿ ಎಂ . ವೆಂಕಟಕೃಷ್ಣಯ್ಯನವರನ್ನು ಈ ರೀತಿ ಪ್ರಶಂಸೆ ಮಾಡಿದರು : 

“ ಮುವತ್ತು ವರ್ಷಗಳಿಗಿಂತ ಹೆಚ್ಚಾಗಿ ಜನತಾಸೇವೆಯನ್ನು ಪ್ರಾಮಾಣಿಕ 
ನಾಗಿಯೂ ಗೌರವಯುತವಾಗಿಯೂ ಮಾಡಿರುವ ಶ್ರೀ ಎಂ . ವೆಂಕಟಕೃಷ್ಣಯ್ಯನವರು 
ತಮ್ಮ ಜೀವಮಾನದಲ್ಲೆಲ್ಲಾ ಸರ್ಕಾರದ ವಿರುದ್ಧ ವಾಗಿಯೇ ಹೋರಾಡಿದ್ದಾರೆ. 

ಆದರೆ ಈಗ ನನ್ನ ಆಡಳಿತದ ಬಗ್ಗೆ ಒಂದು ರೀತಿಯಾದ ಅಭಿಮಾನವನ್ನು 
ತೋರಿಸುತ್ತಿದ್ದಾರೆ. ಆದರೂ ಅವರು ತಮ್ಮ ಹಿಂದಿನ ಅಭ್ಯಾಸವನ್ನು ಬಿಡಲಾರರು. 
ಸರ್ಕಾರದ ಮೇಲೆ ಯಾರದಾದರೂ ದೂರು ಅಥವಾ ಅಸಮಾಧಾನ ಬಂದರೆ ಅವರು 
ಅದನ್ನು ಎತ್ತಿ ಹಿಡಿದು ವಾದಿಸುತ್ತಾರೆ. ಅದು ಸರಿಯೇ ತಪ್ಪೇ ಎಂಬುದನ್ನು 
ವಿಚಾರಿಸಲು ಅವರು ನಿಧಾನ ಮಾಡುವುದಿಲ್ಲ. ಯಾವನಾದರೂ ಸರ್ಕಾರಿ ಅಧಿಕಾರಿಯ 
ವಿರುದ್ಧ ಅಕ್ರಮ ಯಾವುದಾದರೂ ಇದೆ ಎಂಬ ಸೂಚನೆ ಬಂದರೆ ಸಾಕು, ಆ ತತ್ ಕ್ಷಣ 
ಅವರ ಮನಸ್ಸಿಗೆ ಅದು ನಿಜವೆಂದು ತೋರಿ ಅದನ್ನು ನಂಬುತ್ತಾರೆ. 

“ ಸರ್ಕಾರದ ಇಲಾಖೆಯಲ್ಲಿ ಖರ್ಚು ಹೆಚ್ಚಾದರೆ ಅದು ದುಂದುಗಾರಿಕೆ ಎಂದು 
ಅವರಿಗೆ ಅನ್ನಿಸುತ್ತದೆ. ಆದರೆ ಅವರಿಗೆ ನಿಜಸ್ಥಿತಿಯನ್ನು ತಿಳಿಸಿ ಅವರ ಮನಸ್ಸನ್ನು 
ಒಪ್ಪಿಸಿದರೆ , ಅವರು ಉದಾರದಿಂದಲೂ ಬಿಚ್ಚಿದ ಹೃದಯದಿಂದಲೂ ತಾವು ಬರೆದದ್ದ 
ಕ್ಕಿಂತ ಸತ್ಯಾಂಶ ಬೇರೆ ಎಂದು ಒಪ್ಪುತ್ತಾರೆ. ಇದು ಶ್ರೀ ವೆಂಕಟಕೃಷ್ಣಯ್ಯನವರ ನಿಜ 
ನಾದ ದೊಡ್ಡ ಗುಣ . ” 


ಎಂ . ವೆಂಕಟಕೃಷ್ಣಯ್ಯ 
ಇಷ್ಟು ದಿವಾನರುಗಳಲ್ಲಿ ವೆಂಕಟಕೃಷ್ಣಯ್ಯನವರ ನಿಜವಾದ ಗುಣವನ್ನು ಕಂಡು 
ಹಿಡಿದು ಮೆಚ್ಚಿ ದವರೆಂದರೆ ವಿಶ್ವೇಶ್ವರಯ್ಯನವರೇ . ಇಬ್ಬರೂ ಉದಾರ ಚರಿತರು . ಒಬ್ಬರ 
ಹೃದಯವನ್ನು ಇನ್ನೊಬ್ಬರು ತಿಳಿದುದರಲ್ಲೇನು ಆಶ್ಚರ್ಯ ? 
- ಇಪ್ಪತ್ತನೇ ಶತಮಾನದ ದ್ವಿತೀಯ ದಶಕದಲ್ಲಿ ವಿಶ್ವೇಶ್ವರಯ್ಯನವರ ದಿವಾನ 
ಗಿರಿಯ ಕಾಲವನ್ನು ಸ್ವರ್ಣಯುಗವೆಂದು ಕರೆಯಬಹುದು. ೧೯೧೮ನೆಯ ಇಸವಿ 
ಮುಗಿಯುವ ಹೊತ್ತಿಗೆ ವಿಶ್ವೇಶ್ವರಯ್ಯನವರ ದಿವಾನಗಿರಿಯೂ ಮುಗಿಯುತ್ತ 
ಬಂದಿತು. ಇವರ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ನಾನಾ ಅಭಿವೃದ್ಧಿ ಕಾರ್ಯಗಳಾ 
ದವು. ಹಿಂದೆ ಪ್ರಜಾಪ್ರತಿನಿಧಿ ಸಭೆ ವರ್ಷಕ್ಕೆ ಒಂದು ಸಾರಿ ದಸರೆಯ ಸಮಯದಲ್ಲಿ 
ಸೇರುತ್ತಿತ್ತು . ವಿಶ್ವೇಶ್ವರಯ್ಯನವರು ಈ ಸಭೆ ವರ್ಷಕ್ಕೆ ಎರಡಾವರ್ತಿ ಸೇರುವಂತೆ 
ಮಾಡಿದರು. ಒಂದು ಸಾರಿ ದಸರೆಯಲ್ಲಿ ( ಅಕ್ಟೋಬರ್ ತಿಂಗಳ ಸುಮಾರಿನಲ್ಲಿ), 
ಎರಡನೆಯ ಸಾರಿ ರ್ಜೂ ತಿಂಗಳಲ್ಲಿ ( ಮಹಾರಾಜರ ವರ್ಧಂತಿಯ ಸಮಯದಲ್ಲಿ). 
ಸದಸ್ಯರಿಗೆ ಪ್ರಶ್ನೆಗಳನ್ನೂ , ಉಪ ಪ್ರಶ್ನೆ ಗಳನ್ನೂ ಹಾಕುವ ಅಧಿಕಾರ ಕೊಡಲಾಯಿತು. 
ಸರ್ಕಾರದ ಹಣಕಾಸಿನ ಆದಾಯ ವೆಚ್ಚವನ್ನು ಚರ್ಚಿಸಲೂ ಅವಕಾಶ ಕೊಡ 
ಲಾಯಿತು. 

ನ್ಯಾಯವಿಧಾಯಕ ಸಭೆಗೆ ಇದುವರೆಗೂ ಪ್ರಜಾಪ್ರತಿನಿಧಿ ಸಭೆಯಿಂದ ಚುನಾ 
ಯಿತರಾಗುವ ಸಂಖ್ಯೆ ಎರಡು ಇದ್ದುದನ್ನು ನಾಲ್ಕಕ್ಕೆ ಏರಿಸಿದರು. ಹೆಚ್ಚು ಜನರಿಗೆ 
ಅಸೆಂಬ್ಲಿ ಸದಸ್ಯರನ್ನು ಚುನಾಯಿಸುವ ಓಟಿನ ಅಧಿಕಾರವನ್ನು ಕೊಡಲಾಯಿತು. 
ನ್ಯಾಯವಿಧಾಯಕ ಸಭೆಯ ಸದಸ್ಯರ ಅಧಿಕಾರಗಳನ್ನೂ ಹೆಚ್ಚಿಸಲಾಯಿತು. ಸದಸ್ಯರು 
ಹೆಚ್ಚು ಸ್ವಾತಂತ್ರದಿಂದ ಸರ್ಕಾರಕ್ಕೆ ಸಲಹೆ ಕೊಡಲು ಅವಕಾಶ ದೊರೆಯಿತು. 
ಆ ವಿದ್ಯಾಭ್ಯಾಸ ಬಹಳ ಮುಂದರಿಯಿತು. ಇವರ ಕಾಲದಲ್ಲಿಯೇ ವಿದ್ಯಾರ್ಥಿಗಳು 
ಹೈಸ್ಕೂಲಿನ ಅಂತ್ಯದಲ್ಲಿ ಮೈಸೂರಿನಲ್ಲಿಯೇ ಎಸ್ . ಎಸ್ . ಎಲ್ . ಸಿ . ಪರೀಕ್ಷೆಗೆ 
ಕೂಡುವ ಅವಕಾಶವಾಯಿತು. ಮದ್ರಾಸು ವಿಶ್ವವಿದ್ಯಾಲಯದ ಮೆಟ್ರಿಕ್ಯುಲೇಶನ್ 
ಪರೀಕ್ಷೆಗೆ ಕಳುಹಿಸುವುದನ್ನು ನಿಲ್ಲಿಸಲಾಯಿತು. ಮೈಸೂರು ವಿಶ್ವ ವಿದ್ಯಾಲಯ ಸ್ಥಾಪನೆ 
ಯಾಯಿತು. ಇಂಜನಿಯರಿಂಗ್ ಸ್ಕೂಲು ಮತ್ತು ಕಾಲೇಜು ಸ್ಥಾಪನೆಯಾದವು. 
- ಕೈಗಾರಿಕೆಗಳು ಅಭಿವೃದ್ಧಿ ಗೊಂಡವು. ಗಂಧದೆಣ್ಣೆ ಕಾರ್ಖಾನೆ, ಸಾಬೂನು 
ಕಾರ್ಖಾನೆ, ರೇಷ್ಮೆ ಕಾರ್ಖಾನೆ, ಗೌರ್ನ್‌ಮೆಂಟ್ ಇಂಡಸ್ಟ್ರಿಯಲ್ ವರ್ಕ್ಷಾಪ್ , 
ಭದ್ರಾವತಿ ಕಬ್ಬಿಣದ ಕಾರ್ಖಾನೆ, ಮೈಸೂರು - ಅರಸೀಕೆರೆ ರೈಲ್ವೆ ಬಡಾವಣೆ ಇವೇ 
ಮುಂತಾದ ಪ್ರಗತಿಯ ಕಾರ್ಯಗಳು ನಡೆದವು. 
* ಸರ್ಕಾರದ ಸೆಕ್ರೆಟರಿಯೆಟ್ಟನ್ನು ಸುಧಾರಿಸಲಾಯಿತು. ಸರ್ಕಾರದ ಕೆಲಸಗಳು 
ಇನ್ನೂ ಹೆಚ್ಚು ಚುರುಕಿನಿಂದ ನಡೆಯುವಂತೆ ವ್ಯವಸ್ಥೆ ಮಾಡಲಾಯಿತು. 


ಎಂ . ವೆಂಕಟಕೃಷ್ಣಯ್ಯ 


ಮೈಸೂರಿನ ಹೊರಗೆ, ಬ್ರಿಟಿಷ್ ಇಂಡಿಯಾದಲ್ಲಿ ಇಂಗ್ಲೆಂಡಿನಲ್ಲ , ಅಖಿಲ 
ಪ್ರಪಂಚದಲ್ಲ , ಅನಿರೀಕ್ಷಿತವಾದ ಬದಲಾವಣೆಗಳಾದವು. ೧೯ ನೆಯ ಶತಮಾನದ 
ಅಂತ್ಯದಲ್ಲಿ ಇಂಗ್ಲೆಂಡಿನ ಮತ್ತು ಯೂರೋಪಿನ ಜನರು ಪ್ರಗತಿಯ ದಾರಿಯಲ್ಲಿ ಅತ್ಯಂತ 
ದೊಡ್ಡ ಘಟ್ಟವನ್ನು ಮುಟ್ಟಿ ದುದಾಗಿ ಭಾವಿಸಿದ್ದು ದಲ್ಲದೆ, ಇನ್ನು ಮುಂದೆ ಪ್ರಗತಿಯ 
ಓಟವೇ ಹೊರತು ಅವನತಿಯಿಲ್ಲ ಎಂಬ ಸುಖ ಸ್ವಪ್ನ ವನ್ನು ಅನುಭವಿಸುತ್ತಿದ್ದರು. 
ವಿಜ್ಞಾನ ತನ್ನ ಜೀವನದ ಕೈ ದೀವಿಗೆ, ಮತವೆಂಬುದು ಕತ್ತಲೆಯ ದಾರಿ ಎನ್ನುವ 
ಮಟ್ಟಿಗೆ ನಾಸ್ತಿಕತೆ ಜನತೆಯನ್ನಾವರಿಸಿತ್ತು . ಬ್ರಿಟನ್ನು ತನ್ನ ಕಾಲೊನಿಗಳಿಂದಲೂ , 
ವ್ಯಾಪಾರದ ಪ್ರಮಾಣದಿಂದಲೂ , ಐಶ್ವರ್ಯದ ಆಧಿಕ್ಯದಿಂದಲೂ ಉನ್ನತಿಯ ಶಿಖರ 
ವನ್ನು ಮುಟ್ಟಿರುವುದಾಗಿ ಭಾವಿಸಿತ್ತು . 

ಆದರೆ, ೨೦ನೇ ಶತಮಾನದ ಆದಿಯಲ್ಲಿ ಸಂಭವಿಸಿದ ರಷ್ಯಾ - ಜಪಾನ್ ಯುದ್ಧದಲ್ಲಿ 
ಜಪಾನೀಯರ ವಿಜಯ ಬಿಳಿಯವರ ಪ್ರತಿಷ್ಠೆ ಯನ್ನು ಇಳಿಸಿತು. ೧೯೧೪ ರಲ್ಲಿ ಆರಂಭ 
ವಾದ ಮೊದಲನೇ ಮಹಾಯುದ್ದ ಫ್ರಾನ್ಸಿನ ಗರ್ವವನ್ನು ಇಳಿಸಿತು. ಇಂಗ್ಲೆಂಡ್ 
ತಳಮಳಗೊಂಡಿತು. ಜರ್ಮನಿಯ ಕೈ ಸರನು ಇನ್ನೇನು ವಿಜಯಲಕ್ಷ್ಮಿ ತನ್ನ ಕೊರಳಿಗೆ 
ಹಾರ ಹಾಕುವಳು ಎನ್ನು ವ ವೇಳೆಗೆ ಸಬ್ ಮೆರಿನ್ ಗಳ ಉಪಟಲದಿಂದ ಅಮೆರಿಕಾ 
ಸಂಯುಕ್ತ ಸಂಸ್ಥಾನ ಯುದ್ಧ ವನ್ನು ಪ್ರವೇಶಿಸಿತು. ಅಷ್ಟರಲ್ಲಿ ಜರ್ಮನಿಯ ಸೈನ್ಯ 
ಸುಸ್ತಾಗಿ ಯುದ್ಧ ನಿಲ್ಲಿಸಿತು. 
- ೧೯೧೮ರಲ್ಲಿ ಯುದ್ಧ ವಿರಾಮವಾದರೂ ಇಂಗ್ಲೆಂಡ್ ಮತ್ತು ಯೂರೋಪ್ ಅಗ್ನಿ 
ಕುಂಡದಲ್ಲಿ ಬಿದ್ದು ಎದ್ದ೦ತೆ ಆದವು. ವರ್ಸೆಲ್ ಒಪ್ಪಂದದ ಭಾಗಗಳು ಸ್ವಲ್ಪ ಸ್ವಲ್ಪ 
ವಾಗಿ ಹೊರಬೀಳುವುದರ ಒಳಗೆ ಯುದ್ಧಾನಂತರದ ಆಯಾಸವೂ ನಿರಾಶೆಯ ಪಶ್ಚಿಮ 
ಪ್ರಪಂಚವನ್ನು ಸ್ತಬ್ದ ಗೊಳಿಸಿತು. 

ಏತನ್ಮಧ್ಯೆ , ಇಂಡಿಯಾದಲ್ಲಿ ಬಂಗಾಳ ವಿಭಜನೆ ( ವಂಗಭಂಗ) ಕಾಲದಿಂದ ಆರಂಭ 
ವಾದ ಸ್ವಾತಂತ್ರ ಸಂಗ್ರಾಮ ಮುಂದುವರಿಯುತ್ತಲೇ ಬಂತು. ೧೯೦೭ರಲ್ಲಿ ಬ್ರಿಟಿಷ್ 
ಸರ್ಕಾರ ಕೊಟ್ಟ ಮಾರ್ಲೆ- ಮಿಂಟೋ ಸುಧಾರಣೆಗಳು ಭಾರತೀಯರಿಗೆ ತೃಪ್ತಿಯುಂಟು 
ಮಾಡಲಿಲ್ಲ. ಆದಾಗ್ಯೂ ಮೊದಲನೇ ಘೋರ ಯುದ್ಧದ ಕಾಲದಲ್ಲಿ ಇಂಡಿಯಾ ಸರ್ಕಾರ 
ಮತ್ತು ಪ್ರಜೆಗಳು ಇಂಗ್ಲೆಂಡಿಗೆ ಶಕ್ತಿ ಮೀರಿ ಸಹಾಯ ಮಾಡಿದರು. ವರ್ಸೆಲ್ 
ಒಪ್ಪಂದದ ಪ್ರಕಾರ, ಅಮೆರಿಕಾ ಅಧ್ಯಕ್ಷ ವಿಲ್ಸನ್‌ರವರ ' ಸೆಲ್ಫ್ - ಡಿಟರ್ಮಿನೇರ್ಷ? 
(ಸ್ವಯಂ ನಿರ್ಣಯ ) ತತ್ವದ ಪ್ರಕಾರ, ಇಂಡಿಯಾಕ್ಕೆ ಸ್ವಾತಂತ್ರ ಬರಬೇಕೆಂದು 
ಇಂಡಿರ್ಯ ನ್ಯಾಷನಲ್ ಕಾಂಗ್ರೆಸುಘೋಷಿಸಿತು. 
೧೯೧೯ ನೇ ಆರಂಭದ ವೇಳೆಗೆ ಬ್ರಿಟಿಷ್ ಇಂಡಿಯಾದಲ್ಲಿ ಹೊರಟ ನವಚೈತನ್ಯ 


೭೫ 


ಎಂ . ವೆಂಕಟಕೃಷ್ಣಯ್ಯ 
ಪ್ರವಾಹ ಮೈಸೂರನ್ನೂ ವ್ಯಾಪಿಸಿತು. ವಿಶ್ವೇಶ್ವರಯ್ಯನವರು ಇದನ್ನು ಮನಗಂಡು, 
ಇಂಡಿಯಾ ಸೆಕ್ರೆಟರಿ ಆಫ್ ಸ್ಟೇಟ್ ಮಾಂಟೆಗೂರವರು ಇಂಡಿಯಾಕ್ಕೆ ಬಂದಿದ್ದಾಗ 
ಅವರಿಗೆ “ದೇಶೀಯ ಸಂಸ್ಥಾನಗಳಲ್ಲಿಯೂ ಪ್ರಜೆಗಳು ಎಚ್ಚೆತ್ತಿದ್ದಾರೆ. ಅವರೂ 
ರಾಜ್ಯಾಡಳಿತವನ್ನು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕವೇ ನಡೆಸಬೇಕೆಂದು 
ಕಾತುರರಾಗಿದ್ದಾರೆ' ಎಂದು ಮನವರಿಕೆ ಮಾಡಿದರು. 
- ವಿಶ್ವೇಶ್ವರಯ್ಯನವರು ಕೈಗಾರಿಕೆಗಳನ್ನು ಅಭಿವೃದ್ಧಿಗೊಳಿಸಲು ೧೯೧೮ರಲ್ಲಿ ಕೈಗಾರಿಕಾ 
ಇಲಾಖೆಯನ್ನು ಸ್ಥಾಪಿಸಿದರು. ೧೯೧೬ರಲ್ಲಿ ಮೈಸೂರು ಛೇಂಬರ್ ಆಫ್ ಕಾಮರ್ಸ್ 
ಸ್ಥಾಪನೆಯಾಯಿತು. ೧೯೧೩ ರಲ್ಲಿ ಪ್ರೈಮರಿ ವಿದ್ಯಾಭ್ಯಾಸವನ್ನು ಕಡ್ಡಾಯ ಮಾಡ 
ಲಾಯಿತು. 
- ೧೯೧೮ರಲ್ಲಿ ಯೂರೋಪಿನ ಘೋರ ಯುದ್ಧ ಮುಗಿದ ಮೇಲೆ, ಇಂಡಿಯಾದಲ್ಲೆಲ್ಲಾ 
ರ್ಇಪೂಯೆಂಜಾ ಎಂಬ ಜಾಡ್ಯ ಹರಡಿ ಸಾವಿರಾರು ಜನ ಸತ್ತು ಹೋದರು. ಆಹಾರದ 
ಅಭಾವ ಉಂಟಾಯಿತು. ಇದನ್ನು ಸರಿಪಡಿಸಲು ಒಬ್ಬ ವಿಶೇಷ ಅಧಿಕಾರಿಯನ್ನು 
ನೇಮಿಸಲಾಯಿತು. 
* ೧೯೧೧ - ೧೨ರಲ್ಲಿ ಎಕ್ಸಿಕ್ಯುಟಿವ್ ಕೌನ್ಸಿಲಿನ ಸದಸ್ಯರ ಸಂಖ್ಯೆಯನ್ನು ಎರಡರಿಂದ 
ಮೂರಕ್ಕೆ ಏರಿಸಲಾಯಿತು. 
- ವಿಶ್ವೇಶ್ವರಯ್ಯನವರ ದಿವಾನಗಿರಿ ಮುಗಿಯುವ ಹೊತ್ತಿಗೆ ಮದ್ರಾಸಿನಲ್ಲಿ ಬ್ರಾಹ್ಮಣೇತರ 
ಚಳುವಳಿ ಆರಂಭವಾಯಿತು. ೧೯೧೬ - ೧೭ರಲ್ಲಿ ಡಾ . ಟಿ . ಎಂ . ನಾಯರ್‌ ಈ ಚಳುವಳಿ 
ಯನ್ನು ಆರಂಭಿಸಿದರು. ಇವರು ಬಹಳ ಪ್ರಭಾವಶಾಲಿ. ಚಳುವಳಿ ಆರಂಭವಾದ ರೀತಿ 
ಯನ್ನು ಎ. ಆರ್ . ಬ್ಯಾನರ್ಜಿ ತಾವು ಬರೆದ ಒಂದು ಗ್ರಂಥದಲ್ಲಿ ವಿವರಿಸಿದ್ದಾರೆ. 
- ಮದ್ರಾಸ್ ನಗರದಲ್ಲಿ ತಿರುವಳಿಕೆಣಿ ( ಟ್ರ ಕೇನ್) ಎಂಬ ಪ್ರದೇಶವಿದೆ. ಇಲ್ಲಿಂದ 
ವರ್ಷವರ್ಷವೂ ಮದ್ರಾಸ್ ಕಾರ್ಪೊರೇಷನಿಗೆ ಟಿ . ಎಂ . ನಾಯರ್‌ ಸದಸ್ಯರಾಗಿ ಆರಿಸಿ 
ಬರುತ್ತಿದ್ದರು. ಇವರು ೧೯೧೫ - ೧೬ರಲ್ಲಿ ಕಶ್ಚಲ ತೆಗೆದುಹಾಕುವ ಉದ್ದೇಶದಿಂದ 
ಪಾರ್ಥಸಾರಥಿ ದೇವಸ್ಥಾನದಲ್ಲಿ ಪುಷ್ಕರಿಣಿಯನ್ನು ಖಾಲಿ ಮಾಡಿಸಿ ರಸಾಯನ ದ್ರವ್ಯ 
ಗಳಿಂದ ಶುದ್ದೀಕರಿಸಿದರು. 

ಅಲ್ಲಿದ್ದ ಬ್ರಾಹ್ಮಣರು ಈ ಕೆಲಸ ಬೇಡ, ಈ ಶುದ್ದೀಕರಣದಿಂದ, ಆ ಪುಷ್ಕರಿಣಿಯ 
ಪವಿತ್ರತೆ ಹೋಗುವುದು ಎಂದು ಕೇಳಿಕೊಂಡರು. ಆ ಪುಷ್ಕರಿಣಿ ಶುದ್ಧವಾಗಲಿ ಎಂಬ 
ಒಂದೇ ಉದ್ದೇಶ ಟಿ. ಎಂ . ನಾಯರ್‌ರಿಗೆ ಇದ್ದುದು ; ಆದುದರಿಂದ ಆ ಬ್ರಾಹ್ಮಣರ 
ಮಾತನ್ನು ಕಿವಿಗೆ ಹಾಕಿಕೊಳ್ಳದೆ ತಟಾಕವನ್ನು ಶುದ್ದೀಕರಿಸಿದರು. ಇದರಿಂದ ಆ 
ಬ್ರಾಹ್ಮಣರಿಗೆಲ್ಲಾ ಕೋಪಬಂದಿತು. 
- ಮುಂದಿನ ಸಾರಿ ಟಿ. ಎಂ . ನಾಯರ್‌ರವರು ತಿರುವಳಿಕ್ಕೇಣಿಯಿಂದ ಕಾರ್ಪೊರೇಷನ್ನಿನ 


ಎಂ . ವೆಂಕಟಕೃಷ್ಣಯ್ಯ 
ಚುನಾವಣೆಗೆ ನಿಂತಾಗ, ಅವರನ್ನು ಸೋಲಿಸಿದರು. ಇದರಿಂದ ಟಿ. ಎಂ . ನಾಯರ್‌ರಿಗೆ 
ಮಹಾಕೋಪ ಬಂದಿತು. 
- ಜಾತಿ ಭೇದ ತೋಲಗಿದ ಹೊರತೂ ನಮ್ಮ ದೇಶಕ್ಕೆ ಮುಕ್ತಿಯಿಲ್ಲ ; ಆದುದರಿಂದ 
ಬ್ರಾಹ್ಮಣರ ವಿರುದ್ದ ಬಲವಾದ ಪಾರ್ಟಿಯನ್ನು ಕಟ್ಟಿ ಹೋರಾಡಿದ ವಿನಾ ಬೇರೆ ದಾರಿ 
ಇಲ್ಲ ಎಂದು ಸರ್ ಪಿ . ತ್ಯಾಗರಾಯ ಚೆಟ್ಟಿ , ಪಾನಗಲ್ ರಾಜ, ಪಾತ್ರೆ , ಬೊಬ್ಬಲಿ 
ರಾಜ ಮುಂತಾದವರನ್ನು ಸೇರಿಸಿಕೊಂಡು ಬ್ರಾಹ್ಮಣೇತರ ಪಾರ್ಟಿಯನ್ನು ಕಟ್ಟಿ , 
ಬ್ರಾಹ್ಮಣರ ವಿರುದ್ಧ ಹೋರಾಟಕ್ಕೆ ಆರಂಭಿಸಿದರು. ಇದಕ್ಕೆ ಜಸ್ಟಿಸ್ ಪಾರ್ಟಿ ಎಂದು 
ಹೆಸರಿಟ್ಟು , ಈ ಪಾರ್ಟಿಯ ಉದ್ದೇಶಗಳನ್ನು ಸಾಧಿಸಲು “ ಜಸ್ಟಿಸ್ ” ಎಂಬ ಆಂಗ್ಲ 
ದಿನಪತ್ರಿಕೆಯನ್ನೂ ಮದ್ರಾಸಿನಲ್ಲಿ ಸ್ಥಾಪಿಸಿದರು . 
- ಇದರ ಗಾಳಿ ಮೈಸೂರು ಸಂಸ್ಥಾನಕ್ಕೂ ಬೀಸಿ, ಇಲ್ಲಿಯೂ ಬ್ರಾಹ್ಮಣೇತರ ಪಾರ್ಟಿ 
ಆರಂಭವಾಯಿತು. ಇದಕ್ಕೆ ಎಂ . ಬಸವಯ್ಯ , ರಾವ್ ಸಾಹೇಬ್ ಚನ್ನಯ್ಯ , ಗುಲಾಮ್ 
ಮಹಮ್ಮದ್ ಕಲಾಮಿ ಮುಂತಾದವರು ನಾಯಕರಾದರು . ಈ ಪಾರ್ಟಿ ಕ್ರಮೇಣ 
ಬೆಳೆದು, ಮೈಸೂರು ಅಸೆಂಬ್ಲಿಯಲ್ಲಿಯೂ ಲೆಜಿಸ್ಟೆಟಿವ್ ಕೌನ್ಸಿಲಿನಲ್ಲಿಯೂ ಇದರ ತತ್ವ 
ಪ್ರಚಾರ ನಡೆಯಿತು. ಪ್ರಾರಂಭದಲ್ಲಿ, ಇದರ ರೂಪ ಚಿಕ್ಕದಾಗಿದ್ದು , ಕ್ರಮೇಣಬೃಹದ್ 
ರೂಪವನ್ನು ತಾಳಿತು. 
- ಸರ್ಕಾರದ ಅಧಿಕಾರಿಗಳಲ್ಲಿ ಬ್ರಾಹ್ಮಣರೇ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿದ್ದಾರೆ, 
ಸರ್ಕಾರದ ದೊಡ್ಡ ದೊಡ್ಡ ಅಧಿಕಾರಗಳ ನೌಕರಿಗಳೂ ಬ್ರಾಹ್ಮಣರ ಮಾಸಲಾಗಿವೆ. 
ಬ್ರಾಹ್ಮಣೇತರರಿಗೆ ಅವು ದೊರೆಯುವುದು ಕಷ್ಟ ; ಆದುದರಿಂದ ಬ್ರಾಹ್ಮಣೇತರ ಸಂಖ್ಯೆ 
ಸರ್ಕಾರಿ ಅಧಿಕಾರಗಳಲ್ಲಿ ತಕ್ಕಷ್ಟು ಪ್ರಮಾಣದಲ್ಲಿ ಏರುವವರೆಗೂ ಬ್ರಾಹ್ಮಣರಿಗೆ 
ಸರ್ಕಾರದಲ್ಲಿ ನೌಕರಿಗಳನ್ನು ಕೊಡಬಾರದೆಂದೂ , ವಿದ್ಯಾಭ್ಯಾಸ ಸಂಸ್ಥೆಗಳಲ್ಲಿಯೂ 
ಬ್ರಾಹ್ಮಣೇತರರಿಗೆ ಬಹು ಸಂಖ್ಯೆ ದೊರೆಯಬೇಕೆಂದೂ ಬ್ರಾಹ್ಮಣೇತರ ಮುಖಂಡರು 
ಪ್ರಚಾರ ನಡೆಸಿದ್ದಲ್ಲದೆ, ಸರ್ಕಾರದವರು ತಮ್ಮ ಅಭಿಪ್ರಾಯವನ್ನು ಒಪ್ಪಬೇಕೆಂದೂ 
ಒತ್ತಡ ತಂದರು. ಮಹಾರಾಜರನ್ನು ಭೇಟಿಮಾಡಿ ತಮ್ಮ ಅಹವಾಲನ್ನು ಹೇಳಿ 
ಕೊಂಡರು. ಮಹಾರಾಜರು ಬ್ರಾಹ್ಮಣರು ಮಾಡಿರುವ ಸೇವೆಯ ಪ್ರಶಂಸೆ ಮಾಡಿ, 
ಬ್ರಾಹ್ಮಣೇತರ ವಿಷಯದಲ್ಲಿಯೂ ಸಹಾನುಭೂತಿತೋರಿಸಿದರು . ಈ ವಿಷಯವನ್ನು 
ತನ್ನ ದಿವಾನರೂ ಮಂತ್ರಿ ಮಂಡಲವೂ ಆಲೋಚಸಬೇಕೆಂದೂ ಸೂಚಿಸಿದರು . 
ಈ ವಿಶ್ವೇಶ್ವರಯ್ಯನವರು ಬ್ರಾಹ್ಮಣೇತರರು ಹಿಂದುಳಿದಿರುವ ವಿಷಯವನ್ನು ಒಪ್ಪಿ 
ಕೊಂಡು, ಅವರನ್ನು ಮುಂದಕ್ಕೆ ತರಬೇಕಾದರೆ ಅವರ ವಿದ್ಯಾಭ್ಯಾಸಕ್ಕೆ ಸರ್ಕಾರ 
ಹೇರಳವಾಗಿ ಸಹಾಯಮಾಡಬೇಕು, ಸ್ಕಾಲರ್ಷಿಪ್ ಗಳನ್ನು ಕೊಡಬೇಕು. ಆದರೆ 
ಸರ್ಕಾರಿ ನೌಕರಿಗಳಿಗೆ ಜನರನ್ನು ಸೇರಿಸುವಾಗ ಜಾತಿ, ಮತ, ಕೋಮು ಮುಂತಾದು 


ಎಂ . ವೆಂಕಟಕೃಷ್ಣಯ್ಯ 
ವನ್ನು ಅನುಸರಿಸಕೂಡದು. ವಿದ್ಯೆ ಮುಂತಾದ ಯೋಗ್ಯತೆಗಳನ್ನು ಪರೀಕ್ಷಿಸಿ ಅದರಲ್ಲಿ 
ಮೇಲೆ ಬಂದವರನ್ನೆ ಸರ್ಕಾರದ ಅಧಿಕಾರಕ್ಕೆ ತೆಗೆದುಕೊಳ್ಳಬೇಕು, ಇಲ್ಲದೆ ಹೋದರೆ, 
ಸರ್ಕಾರದ ದಕ್ಷತೆ ಕಡಿಮೆಯಾಗುವುದಲ್ಲದೆ, ಜನರಲ್ಲಿ ಜಾತಿ ಭೇದದ ಬೀಜವನ್ನು ಬಿತ್ತಿ 
ದಂತಾಗುವುದು. ಇದರಿಂದ ದೇಶಕ್ಕೆ ಅನರ್ಥ ' ಎಂದು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟ 
ಪಡಿಸಿದರು. 
- ಇದು ಮಹಾರಾಜರ ಮತ್ತು ಇನ್ನೂ ಕೆಲವು ಪ್ರಬಲರ ಅಭಿಪ್ರಾಯಕ್ಕೆ ವಿರುದ್ದ 
ವಾಗಿತ್ತು . ಸರ್ಕಾರೀ ನೌಕರಿಗಳ ವಿಷಯದಲ್ಲಿ ಬ್ರಾಹ್ಮಣೇತರ ಪಕ್ಷದಕೋರಿಕೆಯನ್ನು 
ವಿಮರ್ಶಿಸಿ, ವ್ಯವಹಾರಯೋಗ್ಯವಾದ ಸಲಹೆಗಳನ್ನು ಕೊಡಲು ಛೀಫ್ ಜಸ್ಟಿಸ್ ಲೆಸ್ಲಿ 
ಮಿಲ್ಲರ್‌ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಿಸಲಾಯಿತು. 

ವಿಶ್ವೇಶ್ವರಯ್ಯನವರು ಈ ತತ್ವವನ್ನು ಒಪ್ಪದೆ ೧೯೧೮ ನೇ ಏಪ್ರಿಲ್‌ನಲ್ಲಿಯೇ 
ದಿವಾನಗಿರಿಗೆ ರಾಜೀನಾಮೆ ಸಲ್ಲಿಸಿದರು. ಕೆಲವು ಪ್ರಾಮುಖ್ಯವಾದ ಕೆಲಸಗಳನ್ನು 
ವಿಶ್ವೇಶ್ವರಯ್ಯನವರೇ ಮಾಡಿ ಮುಗಿಸಬೇಕಾಗಿದ್ದುದರಿಂದ, ಮಹಾರಾಜರು ಅವರನ್ನೇ 
೧೯೧೮ನೇ ಅಂತ್ಯದವರೆಗೂ ಇದ್ದು , ಆ ಕೆಲಸಗಳನ್ನು ಮುಗಿಸಬೇಕೆಂದು ಕೇಳಿ 
ಕೊಂಡರು . ಆದುದರಿಂದ ವಿಶ್ವೇಶ್ವರಯ್ಯನವರು ೧೯೧೮ ನೇ ಆಖೈರ್‌ವರೆಗೂ 
ದಿವಾನರಾಗಿದ್ದರು. ನಿವೃತ್ತರಾಗುವುದಕ್ಕೆ ಮುಂಚೆ ಆರು ತಿಂಗಳು ರಜಾ ತೆಗೆದು 
ಕೊಂಡು, ತನ್ನ ದಿವಾನ್ ಪದವಿಯಿಂದ ಡಿಸೆಂಬರ್ ೧೦ ರಲ್ಲಿ ವಿಮುಕ್ತರಾದರು. 
ಛೀಫ್ ಇಂಜನಿಯರಾಗಿ ಬಂದಂದಿನಿಂದಲೂ ವಿಶ್ವೇಶ್ವರಯ್ಯನವರು ಸಂಸ್ಥಾನಕ್ಕೆ 
ಉತ್ಕೃಷ್ಟ ಸೇವೆ ಸಲ್ಲಿಸಿದರು. 


ಸರ್ ಎಂ . ಕಾಂತರಾಜೇ ಅರಸ್ ಅವರ ದಿವಾನಗಿರಿ 


- ಸರ್ ಎಂ . ಕಾಂತರಾಜೇ ಅರಸರು ಮುಂದಿನ ದಿವಾನರು. ಇವರು ಶ್ರೀಮನ್ 
ಮಹಾರಾಜರ ಸೋದರಮಾವಂದಿರು ಮತ್ತು ಭಾವಂದಿರು, ಚಾಮರಾಜ ಒಡೆಯರ 
ಮೊದಲನೇ ಮಗಳು ಶ್ರೀಮತಿ ಜಯಲಕ್ಷಮ್ಮಣ್ಣಿಯನ್ನು ಇವರಿಗೆ ವಿವಾಹ ಮಾಡಿ 
ಕೊಟ್ಟಿತ್ತು . ಕಾಂತರಾಜೇ ಅರಸರು ಚಿಕ್ಕ ಅಧಿಕಾರದಿಂದ ಕ್ರಮಕ್ರಮವಾಗಿ ಮೇಲಕ್ಕೆ 
ಏರಿದವರು. 
- ಇವರು ಅಧಿಕಾರ ವಹಿಸಿದ ಕೆಲವು ದಿವಸಗಳಲ್ಲಿಯೇ ಯುದ್ದ ಶಾಂತಿಯ ಸಂತೋಷ 
ಸಮಾರಂಭಗಳು ನಡೆದವು. ಇದೇ ಕಾಲದಲ್ಲಿಯೇ ಶ್ರೀ ಜಯಚಾಮರಾಜ ಒಡೆಯರು 
ಹುಟ್ಟಿ ದರು. 
ನೂತನ ದಿವಾನರು ಆರ್ಥಿಕ ಸಮ್ಮೇಳನವನ್ನು ಪುನರ್ವ್ಯವಸ್ಥೆಗೊಳಿಸಿ ಅದನ್ನು ಬಲ 


೬೮ 


ಎಂ . ವೆಂಕಟಕೃಷ್ಣಯ್ಯ 
ಪಡಿಸಿದರು. ನ್ಯಾಯವಿಧಾಯಕ ಸಭಾ ಸದಸ್ಯರ ಸಂಖ್ಯೆಯನ್ನು ೨೧ ರಿಂದ ೩೦ ಕ್ಕೆ 
ಏರಿಸಿದರು. ೧೯೧೯ರಲ್ಲಿ, ಮೊದಲನೇ ಸಾರಿ , ನಿಡ್ಸ್ ಸ್ಕೂಲುಗಳಿಗೂ ಫೀಜನ್ನು 
ವಜಾ ಮಾಡಿ, ಮಿಡ್ಸ್ ಸ್ಕೂಲ್ ಅಂತ್ಯದವರೆಗೂ ವಿದ್ಯಾಭ್ಯಾಸ ಉಚಿತ ಮಾಡಿದರು . 
ಅದೇ ವರ್ಷ ಸಂಸ್ಥಾನದಲ್ಲಿಸೈಟ್ ಚಟುವಟಿಕೆಯನ್ನು ಆರಂಭಿಸಲಾಯಿತು. 

ಆಹಾರ ಪದಾರ್ಥಗಳ ಬೆಲೆ ಯುದ್ಧದ ಪರಿಣಾಮವಾಗಿ ಬಹಳವಾಗಿ ಏರಿದ್ದರಿಂದ 
ಸರ್ಕಾರದ ಬೊಕ್ಕಸದಿಂದ ಹಣ ಹೇರಳವಾಗಿ ವ್ಯಯವಾಗಿ, ಹಣಕಾಸಿನ ಸ್ಥಿತಿ 
ಯೋಚನೆಗೆ ಅವಕಾಶ ಉಂಟುಮಾಡಿತು. ಸರ್ಕಾರದ ಹಣಕಾಸಿನ ಸ್ಥಿತಿಯನ್ನು 
ಉತ್ತಮಪಡಿಸಲು ಹಾಗೂ ಖರ್ಚನ್ನು ಕಡಿಮೆಮಾಡಲು ಸಲಹೆಗಳನ್ನು ಸೂಚಿ 
ಸುವ ಸಲುವಾಗಿ ದಿವಾನರು ಪುಟ್ಟಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು 
ಸ್ಥಾಪಿಸಿದರು . 
- ಅಸ್ಪೃಶ್ಯರ ಸ್ಥಿತಿಯನ್ನು ಉತ್ತಮ ಪಡಿಸಲು ಅನೇಕ ಕೆಲಸ ಕಾರ್ಯಗಳನ್ನು 
ಕೈಗೊಳ್ಳಲಾಯಿತು. 

ಇವರ ಕಾಲದಲ್ಲಿ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಎರಡು ಮುಖ್ಯವಾದ ವಿಷಯಗಳ 
ಮೇಲೆ ಚರ್ಚೆ ನಡೆಯಿತು. ಒಂದು, ೧೯೦೮ರಿಂದ ಜಾರಿಯಲ್ಲಿದ್ದ ಪತ್ರಿಕಾ ಕಾನೂನನ್ನು 
ರದ್ದು ಮಾಡುವುದು . ಎರಡು, ಬ್ರಿಟಿಷ್ ಇಂಡಿಯಾದಲ್ಲಿ ಶಿಫಾರಸು ಮಾಡಿದ ಹಾಗೆ 
ಇಲ್ಲಿಯೂ ರಾಜ್ಯಾಂಗ ಸುಧಾರಣೆಗಳನ್ನು ಜಾರಿಗೆ ತರುವುದು. ಪ್ರಜಾಪ್ರತಿನಿಧಿ ಸಭೆಯ 
ಸದಸ್ಯರು ಇನ್ನೂ ಒಂದು ಮುಖ್ಯ ನಿರ್ಣಯವನ್ನು ಸರ್ಕಾರಕ್ಕೆ ಸೂಚಿಸಿದರು. ಅದೇ 
ನೆಂದರೆ, ಶ್ರೀಮನ್ ಮಹಾರಾಜರ ಎಕ್ಸಿಕ್ಯುಟಿವ್ ಕೌನ್ಸಿಲಿಗೆ ಒಬ್ಬ ಖಾಸಗಿ ಮನು 
ಹ್ಯರನ್ನು ಸದಸ್ಯರನ್ನಾಗಿ ತೆಗೆದುಕೊಳ್ಳುವುದು , 

ಹಿಂದುಳಿದ ಜನರಿಗೆ ಸರ್ಕಾರದ ನೌಕರಿಗಳಲ್ಲಿ ಸರಿಯಾದ ಪ್ರಾತಿನಿಧ್ಯ ದೊರಕ 
ಬೇಕೆಂಬುದು ಹಿಂದಿನಿಂದಲೂ ನಡೆದುಕೊಂಡ ಬಂದ ಸಂಪ್ರದಾಯ . ಇದು ಶೇಷಾದ್ರಿ 
ಅಯ್ಯರ್ ಅವರ ಕಾಲದಲ್ಲಿಯೇ ಆರಂಭವಾಯಿತೆನ್ನಬಹುದು. ವಿಶ್ವೇಶ್ವರಯ್ಯನವರು 
ಅಧಿಕಾರ ಸ್ವೀಕರಿಸಿದ ಮೇಲೆ, ೧೯೧೪ರಲ್ಲಿಯೇ , ಅಮಲ್ದಾರರನ್ನು ನೇಮಿಸುವಾಗ 
ಹಿಂದುಳಿದವರಿಗೆ ಬ್ರಾಹ್ಮಣರಷ್ಟು ವಿದ್ಯೆಯ ಯೋಗ್ಯತೆ ಇರಬೇಕಾಗಿಲ್ಲವೆಂದು ಅಪ್ಪಣೆ 
ಆಗಿತ್ತು . ೧೯೧೫ರಲ್ಲಿ ಇದೇ ತತ್ವವನ್ನು ಶೇಕ್ ದಾರ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ 
ಕೆಲಸಗಳಿಗೂ ಅನ್ವಯಿಸಲಾಯಿತು. ೧೯೧೬ರಲ್ಲಿ ಶೇಕಡ ೨೫ರಷ್ಟು ನೌಕರಿಗಳನ್ನು ವಿದ್ಯಾ 
ಯೋಗ್ಯತೆ ಹೊಂದದ ಹಿಂದುಳಿದವರಿಗೆಕೊಡಬೇಕೆಂದು ಸರ್ಕಾರ ಅಪ್ಪಣೆ ಮಾಡಿತು. 

ಇದು ಸಾಲದೆಂದು ಹಿಂದುಳಿದ ಜನಕ್ಕೆ ತೋರಿತು . ಅವರು ಚಳುವಳಿ ಆರಂಭಿಸಿ 
ಕೋಲಾಹಲ ಉಂಟುಮಾಡಿದರು. ಆದುದರಿಂದ, ಶ್ರೀಮನ್ ಮಹಾರಾಜರ ಸಲಹೆಯ 
ಮೇರೆಗೆ, ೧೯೧೮ರಲ್ಲಿ ಛೀಫ್ ಜಸ್ಟಿಸ್ ಸರ್‌ ಲೆಸ್ಥಿ ಮಿಲ್ಲರ್‌ ಅಧ್ಯಕ್ಷತೆಯಲ್ಲಿ ಖಾಸಗೀ 


ಎಂ . ವೆಂಕಟಕೃಷ್ಣಯ್ಯ 

೬೯ 
ಸದಸ್ಯರನ್ನೊಳಗೊಂಡ ಒಂದು ಸಮಿತಿಯನ್ನು ನೇಮಿಸಲಾಯಿತು. ಸರ್ಕಾರದ ನೌಕರಿ 
ಗಳಲ್ಲಿ ಬ್ರಾಹ್ಮಣರು ಅತ್ಯಧಿಕ ಸಂಖ್ಯೆಯಲ್ಲಿದ್ದುದರಿಂದ, ಇದನ್ನು ಸರಿಪಡಿಸಿ ಎಲ್ಲಾ 
ಕೋಮುಗಳಿಗೂ ಸರ್ಕಾರಿ ನೌಕರಿಯಲ್ಲಿ ಸಾಕಾದಷ್ಟು ಪ್ರಾತಿನಿಧ್ಯ ದೊರೆಯುವಂತೆ 
ಯಾವ ಕಾರ್ಯಕ್ರಮಗಳನ್ನು ಕೈಕೊಳ್ಳುವುದು ಆವಶ್ಯಕ ಎಂಬುದನ್ನು ಆಲೋಚಿಸಿ 
ಸರ್ಕಾರಕ್ಕೆ ಸೂಕ್ತ ಶಿಫಾರಸುಗಳನ್ನು ಮಾಡುವ ಸಲುವಾಗಿಯೇ ಈ ಸಮಿತಿಯನ್ನು 
ನೇಮಿಸಲಾಗಿದ್ದು ದು . ಈ ಸಮಿತಿ ೧೯೧೯ರಲ್ಲಿ ವರದಿ ಒಪ್ಪಿಸಿತು. ಸರ್ಕಾರ ಈ ವರದಿ 
ಯನ್ನು ಪರಿಶೀಲಿಸಿ ೧೯೨೧ನೇ ತಿಂಗಳಿನಲ್ಲಿ ಒಂದು ಅಪ್ಪಣೆ ಹೊರಡಿಸಿತು. ಇದೇ 
ಪ್ರಸಿದ್ದವಾದ ಮಿಲ್ಲರ್ ಕಮಿಟಿ ಆರ್ಡರ್ . 
- ಇದರ ಪ್ರಕಾರ , ಸಾಕಾದಷ್ಟು ವಿದ್ಯಾ ಯೋಗ್ಯತೆ ಹೊಂದಿದ ಹಿಂದುಳಿದ ಅರ್ಜಿ 
ದಾರರು ಸಿಕ್ಕಿದರೆ , ಏಳು ವರ್ಷಗಳಲ್ಲಿ ಸರ್ಕಾರದ ಒಟ್ಟು ನೌಕರರ ಸಂಖ್ಯೆಯಲ್ಲಿ ೫೦ 
ರಷ್ಟು ನೌಕರಿಗಳನ್ನು ಹಿಂದುಳಿದ ವರ್ಗದ ನೌಕರರಿಂದ ತುಂಬಬೇಕು ಎಂಬುದು 
ಸರ್ಕಾರದ ಗುರಿ . ಈ ನೌಕರಿಗಳಲ್ಲಿ ಕೆಳಗಿನ ನೌಕರಿಗಳನ್ನು ಸೇರಿಸಬಾರದು . ಆದುದ 
ರಿಂದ ಈ ಏಳು ವರ್ಷಗಳಲ್ಲಿ ಹೊಸದಾಗಿ ಸರ್ಕಾರಿ ನೌಕರಿಗಳಿಗೆ ಜನರನ್ನು ನೇಮಿಸು 
ನಾಗ ಹಿಂದುಳಿದ ವರ್ಗದವರಿಂದಲೇ ಮೊದಲು ತೆಗೆದುಕೊಳ್ಳಬೇಕು. ಇದಕ್ಕಾಗಿ 
ಒಂದು ಕೇಂದ್ರ ರೆಕೂಬ್ಮೆಂಟ್ ಬೋರ್ಡನ್ನು ರಚಿಸಲಾಯಿತು. ಸರ್ಕಾರದ ಒಬ್ಬ 
ಎಕ್ಸಿಕ್ಯುಟಿವ್ ಕೌನ್ಸಿಲರು ಇದರ ಅಧ್ಯಕ್ಷರು, ಕೆಲಸಕ್ಕಾಗಿ ಬಂದ ಎಲ್ಲಾ ಅರ್ಜಿಗಳನ್ನೂ 
ರಿಜಿಸ್ಟರ್ ಮಾಡತಕ್ಕದ್ದು . ಯಾವ ಇಲಾಖೆಯಲ್ಲಿ ನೌಕರಿ ಖಾಲಿ ಬೀಳುತ್ತದೆಯೋ , 
ಅಲ್ಲಿಗೆ ಅರ್ಜಿದಾರರನ್ನು ಕಳುಹಿಸತಕ್ಕದ್ದು . ಇದೆಲ್ಲಾ ಸರಿಯಾಗಿ ನಡೆಯುವಂತೆ ಇದೇ 
ಬೋರ್ಡುಎಚ್ಚರಿಕೆ ಕಮಿಟಿ ( ವಿಜಿಲೆನ್ಸ್ ಕಮಿಟಿ) ಯಾಗಿಯೂ ಇರತಕ್ಕದ್ದು . 
- ಇದರಿಂದ ಮುಂದುವರಿದವರೆಂದು ಎನಿಸಿಕೊಂಡ ಬ್ರಾಹ್ಮಣ ವಿದ್ಯಾವಂತ ಯುವಕರಿಗೆ 
ಬಹಳ ಕಷ್ಟವಾಯಿತೆಂದು ಹೇಳಬಹುದು. ಸರ್ಕಾರದಲ್ಲಿ ಆ ಕಾಲದಲ್ಲಿ ಒಟ್ಟು ಇದ್ದ 
ನೌಕರರ ಸಂಖ್ಯೆ ೨೦ , ೦೦೦ ಮಾತ್ರ , ಇದರಲ್ಲಿ ತಿಂಗಳಿಗೆ ೧೦೦ ರೂಪಾಯಿಗಿಂತ ಜಾಸ್ತಿ 
ಬರುತಿದ್ದವರ ಸಂಖ್ಯೆ ಒಂದು ಸಾವಿರ. ಉಳಿದ ೧೯ , ೦೦೦ ನೌಕರರು ೧೫ರಿಂದ ೧೦೦ 
ರೂಪಾಯಿವರೆಗೆ ತಲಬು ತೆಗೆದುಕೊಳ್ಳುತಿದ್ದರು. ಪ್ರತಿ ವರ್ಷವೂ ಕಾಲೇಜುಗಳಿಂದಲೂ 
ಹೈಸ್ಕೂಲ್ಗಳಿಂದಲೂ ಸಾವಿರಾರು ಯುವಕರು, ಹೊರ ಬೀಳುತಿದ್ದರು. ಇವರಿಗೆಲ್ಲಾ 
ನೌಕರಿ ಎಲ್ಲಿ ಸಿಗಬೇಕು ? ಮುಂದೆ ನಾಲ್ಕು ವರ್ಷಗಳಾದ ಮೇಲೆ ಕೊಟ್ಟ ಲೆಖ್ಯದಂತೆ , 
೨೮,೦೦೦ ಯುವಕರು ಸರ್ಕಾರದ ಕೆಲಸಕ್ಕೆ ಅರ್ಜಿ ಹಾಕಿದರೆ , ಒಟ್ಟು ನೌಕರಿ ಸಿಕ್ಕಿದ 
ವರು ೨೪೧೦ ಮಾತ್ರ . ಇದರಲ್ಲಿಯೂ ಬಹು ಜನರು ಹಿಂದುಳಿದವರು, ಉಳಿದ 
ಬ್ರಾಹ್ಮಣ ಯುವಕರ ಪಾಡೇನು ? ಇದರಿಂದ ಬ್ರಾಹ್ಮಣ ತಂದೆತಾಯಿಗಳಿಗೂ , ಕೆಲಸ 
ಸಿಗದ ಯುವಕರಿಗೂ ಅಸಮಾಧಾನವಾಗುತ್ತಿದ್ದುದರಲ್ಲಿ ಆಶ್ಚರ್ಯವಿಲ್ಲ. 


೮೦. 

ಎಂ . ವೆಂಕಟಕೃಷ್ಣಯ್ಯ 
- ಈ ಅತೃಪ್ತಿ ಅಸಮಾಧಾನಗಳು ಮೈಸೂರಿನ ಪತ್ರಿಕೆಗಳಲ್ಲಿಯೂ ಪ್ರಜಾಪ್ರತಿನಿಧಿ 
ಸಭೆಯಲ್ಲಿಯೂ ಚೆನ್ನಾಗಿ ಕಾಣಿಸಿಕೊಂಡವು. ವೆಂಕಟಕೃಷ್ಣಯ್ಯನವರು ತೊಂದರೆಗೆ 
ಸಿಕ್ಕಿದ ಯುವಕರ ಪಕ್ಷ ವಹಿಸಿ ಸರ್ಕಾರದ ನೀತಿಯನ್ನು ಟೀಕಿಸಿದಾಗ, ಅವರನ್ನು 
ಬ್ರಾಹ್ಮಣ ಪಕ್ಷಪಾತಿಗಳೆಂದೂ , ಕೋಮುವಾರು ವಾದಿಗಳೆಂದೂ ಬ್ರಾಹ್ಮಣೇತರ 
ಮುಖಂಡರೂ ಅವರ ಪತ್ರಿಕೆಗಳೂ ಹೆಸರು ಹೇಳಿ ಖಂಡಿಸಿದ್ದರಲ್ಲಿ ಆಶ್ಚರ್ಯವಿಲ್ಲ. 
ವೆಂಕಟಕೃಷ್ಣಯ್ಯನವರು ಕೂಡ ಈ ಕಷ್ಟಕ್ಕೆ ಕಾರಣವಾದ ಮಿಲ್ಲರ್‌ ಕಮಿಟಿಯ 
ಆರ್ಡರಿಗೆ ವಿರುದ್ದ ತಮ್ಮ ಪತ್ರಿಕೆಗಳಲ್ಲಿ ಬರೆಯುತ್ತಿದ್ದು ದು ಸಹಜವೇ ಆಗಿದೆ. 

ಕಾಂತರಾಜೇ ಅರಸರೂ ವೆಂಕಟಕೃಷ್ಣಯ್ಯನವರೂ ಬಹಳ ಕಾಲದಿಂದ ಒಬ್ಬರ 
ನ್ನೊ ಬ್ಬರು ಚೆನ್ನಾಗಿ ತಿಳಿದವರಾಗಿದ್ದಾಗ್ಯೂ , ಈ ವಿಷಯದಲ್ಲಿ ಬಹಳ ಭಿನ್ನಾಭಿಪ್ರಾಯ 
ಹೊಂದಿ , ಅಸೆಂಬ್ಲಿಯ ವಾತಾವರಣದಲ್ಲಿಯೂ ಇದು ಕಾಣಿಸಿಕೊಂಡಿದ್ದನ್ನು ತಪ್ಪಿಸಲು 
ಸಾಧ್ಯವಾಗಲಿಲ್ಲ . 
- ಹೀಗೆ, ೧೯೧೯ರಿಂದ ೧೯೨೨ರ ವರೆಗೂ , ಎಂದರೆ ಕಾಂತರಾಜೇ ಅರಸರು ನಿವೃತ್ತ 
ರಾಗುವ ವರೆಗೂ , ವೆಂಕಟಕೃಷ್ಣಯ್ಯನವರು ವಿರೋಧ ಪಕ್ಷದಲ್ಲಿಯೇ ಇದ್ದರೆಂದು ಹೇಳ 
ಬಹುದು. ಬ್ರಾಹ್ಮಣೇತರ ಮುಖಂಡರು ತಮ್ಮದೇ ಪಂಗಡವನ್ನು ಕಟ್ಟಿ ಕೊಂಡುದೂ 
ಆ ಕಾಲದ ಒಂದು ವಿಶೇಷವಾಗಿದೆ. ವೆಂಕಟಕೃಷ್ಣಯ್ಯನವರು ಪ್ರಜಾಪ್ರತಿನಿಧಿ ಸಭೆ 
ಯಲ್ಲಿದ್ದರೂ , ಅಲ್ಪ ಸಂಖ್ಯೆಯ ಮುಖಂಡರಾಗಿಯೇ ಮುಂದರಿದರು. ! 


ವೆಂಕಟಕೃಷ್ಣಯ್ಯನವರಿಗೆ ಕಾಂತರಾಜೇ ಅರಸರ ದಿವಾನಗಿರಿಯ ಕಾಲದಲ್ಲಿ ೭೭- ೭೮ 
ವರ್ಷ ವಯಸ್ಸು , ಇಷ್ಟು ವೃದ್ಧಾಪ್ಯದಲ್ಲಿ ಅನೇಕರು ಎಲ್ಲಾ ಕೆಲಸಕಾರ್ಯಗಳಿಂದಲೂ 
ನಿವೃತ್ತರಾಗಿ ವಿಶ್ರಾಂತಿಯನ್ನ ನುಭವಿಸುತ್ತಾರೆ. ಆದರೆ ವೆಂಕಟಕೃಷ್ಣಯ್ಯನವರು ಹಾಗಿರದೆ 
ದಿನ ಬೆಳಗಾದರೆ ತನ್ನ ಸ್ವಂತ ಕರ್ತವ್ಯಗಳನ್ನೂ , ಸಾರ್ವಜನಿಕ ಕರ್ತವ್ಯಗಳನ್ನೂ 
ಕಾಲಕ್ಕೆ ಸರಿಯಾಗಿ ನಡೆಸಿಕೊಂಡು ಬರುತ್ತಾ , ಸ್ತೋತ್ರಕ್ಕೆ ಹಿಗ್ಗದೆ, ನಿಂದೆಗೆ ಕುಗ್ಗದೆ 
ನಿರ್ಲಿಪ್ತರಾಗಿ ಸೇವೆ ಮಾಡುತ್ತಲೇ ಇದ್ದರು. ಇದನ್ನು ಕಂಡು ಇವರ ರಾಜಕೀಯ 
ವಿರೋಧಿಗಳು ಕೂಡ ಇವರಲ್ಲಿ ಗೌರವವನ್ನಿಟ್ಟು ಕೊಂಡಿದ್ದರು. 

ವೆಂಕಟಕೃಷ್ಣಯ್ಯನವರು ಭೀಷ್ಮಾಚಾರ್ಯರಂತೆ ವಯೋವೃದ್ಧರೂ ಜ್ಞಾನವೃದ್ಧರೂ 
ಆಗಿ ಆ ಕಾಲದಲ್ಲಿ ಮೈಸೂರು ನಗರದ ಒಬ್ಬ ಆಚಾರ್ಯ ಪುರುಷರಂತೆ ಶೋಭಿಸು 
ತಿದ್ದರು. ಮೈಸೂರು ನಗರಕ್ಕೆ ಬಂದವರು ವೆಂಕಟಕೃಷ್ಣಯ್ಯನವರ ದರ್ಶನ ಮಾಡಿ, 
ಅವರೊಡನೆ ಸಂಭಾಷಣೆ ನಡೆಸದೆ, ಹೋಗುತ್ತಿರಲಿಲ್ಲ. 

ಆ ಕಾಲದ ಪ್ರಸಿದ್ದ ಪತ್ರಿಕೋದ್ಯೋಗಿಸೇಂಟ್ ಸಿಹಾಲ್ ಸಿಂಗ್ ಅವರು ( ೧೯೨೨ 


ಎಂ . ವೆಂಕಟಕೃಷ್ಣಯ್ಯ 

೮೧ 
ನೇ ಜನವರಿಯಲ್ಲಿಪ್ರಿನ್ಸ್ ಆಫ್ ವೇಲ್ಸ್ ರವರ ಕೂಡ ಬಂದ ಪತ್ರಿಕಾ ಪ್ರತಿನಿಧಿಗಳಲ್ಲಿ 
ಒಬ್ಬರು) ಆಗ ಅಮೆರಿಕಾದಲ್ಲಿ ಒಂದು ಪತ್ರಿಕೆಯ ಪ್ರತಿನಿಧಿಯಾಗಿದ್ದರು. ಮೈಸೂರು 
ನಗರದಲ್ಲಿ ವೃದ್ಧ ಪತ್ರಿಕೋದ್ಯೋಗಿ ವೆಂಕಟಕೃಷ್ಣಯ್ಯನವರನ್ನು ಸಂದರ್ಶಿಸಿ, ಅವ 
ರೊಡನೆ ಸಂಭಾಷಣೆ ನಡೆಸಿ, ಬಹಳ ಸಂತೋಷಪಟ್ಟರು. 
- “ನೀವು ಬಹಳ ಹಿರಿಯರು. ಪರಿಶುದ್ಧಾತ್ಮರು. ನಿಮ್ಮ ಕಾಲಿಗೆ ಬೀಳುತ್ತೇನೆ, 
ಆಶೀರ್ವದಿಸಿ ”, ಎಂದು ಅವರು ನಮಸ್ಕರಿಸಿದರು. 
- “ನೀವು ಇಷ್ಟು ವರ್ಷ ಪತ್ರಿಕೋದ್ಯೋಗಿಯಾಗಿದ್ದಾಗ್ಯೂ ಇನ್ನೂ ಇಷ್ಟು ಬಡತನ 
ದಲ್ಲಿಯೇ ಇದ್ದೀರಲ್ಲ ” ಎಂದು ವೆಂಕಟಕೃಷ್ಣಯ್ಯನವರನ್ನು ಅವರು ಪ್ರಶ್ನಿಸಿದರು. “ ನನ್ನ 
ಬಡತನವೇ ನನಗೆ ಸಿರಿತನ, ನನ್ನ ಆತ್ಮ ಸಿರಿವಂತವಾಗಿದೆ. ಅಷ್ಟೇ ಸಾಕು, ನನಗೆ ? 
ಎಂದರು. 

ಈ ಸುವರ್ಣ ವಚನವನ್ನು ಕೇಳಿ ಸೇಂಟ್ ನಿಹಾಲ್ ಸಿಂಗರು ಇನ್ನೂ ಮುಗ್ಧ 
ರಾದರು. ಕಣ್ಣಿನಿಂದ ಆನಂದಾಶ್ರುವನ್ನು ಸುರಿಸುತ್ತಿರುವಲ್ಲಿ “ ನಾನು ಧನ್ಯನಾದೆ. 
ನಾನೊಬ್ಬ ಮಹಾ ತ್ಯಾಗಿಯ ದರ್ಶನ ಮಾಡಿದೆ ” ಎಂದು ಪುನಃ ನಮಸ್ಕರಿಸಿ, 
ತೆರಳಿದರು. 

ಒಂದು ಕಡೆ ವೃದ್ಧಾಪ್ಯ ; ಇನ್ನೊಂದು ಕಡೆ ಬಡತನ ; ಮತ್ತೊಂದು ಕಡೆ, 
ಅನ್ಯಾಯದಿಂದ ಕಷ್ಟ ಪಡುತ್ತಿರುವವರ ಕಣ್ಣೀರು ಇವುಗಳ ಮಧ್ಯೆ ವೆಂಕಟಕೃಷ್ಣಯ್ಯ 
ನವರು ತಮ್ಮ ಮುಂದಿನ ದಿನಗಳನ್ನು ಆಶಾವಾದಿಗಳಾಗಿಯೇ ಕಳೆದರು . 

` ಸರ್ ಎ . ಆರ್ . ಬ್ಯಾನರ್ಜಿ ಅವರ ದಿವಾನಗಿರಿ 


೧೯೨೨ನೇ ರ್ಜೂ ೧ರಲ್ಲಿ ಕಾಂತರಾಜೇ ಅರಸರು ನಿವೃತ್ತರಾದ ಮೇಲೆ, ಸರ್ 
ಎ. ಆರ್ . ಬ್ಯಾನರ್ಜಿ ದಿವಾನರಾದರು. ಬ್ಯಾನರ್ಜಿಯವರಿಗೆ ದಿರ್ವಾಗಿರಿ ದೊರೆತಿದ್ದು 
ಅವರಿಗೇ ಒಂದು ಆಕಸ್ಮಿಕ ಘಟನೆ. ಬ್ಯಾನರ್ಜಿಯವರು ತಮ್ಮ ಸರ್ವಿಸೆಲ್ಲಾ ಮುಗಿದು, 
ಮದ್ರಾಸಿನ ಮುಖಾಂತರ ಕಲ್ಕ ತಾಕ್ಕೆ ಹೋಗೋಣವೆಂದು ತನ್ನ ಸಾಮಾನು 
ಸರಂಜಾಮುಗಳನ್ನೆಲ್ಲಾ ರೈಲಿಗೆ ಹಾಕಿಸಿ , ತಾವೂ ರೈಲುಗಾಡಿ ಹತ್ತುವುದರಲ್ಲಿದ್ದರು. 
ಅಷ್ಟರಲ್ಲೇ ಮಹಾರಾಜರಿಂದ ಒಂದು ಆಹ್ವಾನ ಬಂದಿತು . ಅದೇನೆಂಬುದು ಅವರು 
ಮಹಾರಾಜರನ್ನು ಸಂದರ್ಶಿಸಿದಾಗಲೇ ತಿಳಿಯಿತು. ಆತ 

“ನೀವು ಇದುವರೆಗೂ ಹಂಗಾಮಿಯಾಗಿ ಮೈಸೂರು ದಿವಾನರಾಗಿ ಕೆಲಸಮಾಡಿದಿರಿ. 
ಇನ್ನು ಮುಂದೆ ನೀವು ಮೂರು ವರ್ಷ ಕಾಲ ಖಾಯಂ ದಿವಾನರಾಗಿ ಸೇವೆ ಮಾಡ 
ಬೇಕೆಂಬುದು ನನ್ನ ಅಪೇಕ್ಷೆ ” ಎಂದು ಮಹಾರಾಜರು ಅಪ್ಪಣೆ ಕೊಡಿಸಿದರು. 


೮೨ 


ಎಂ . ವೆಂಕಟಕೃಷ್ಣಯ್ಯ 
“ಕೃತಜ್ಞತೆಯಿಂದ ಒಪ್ಪಿದ್ದೇನೆ” ಎಂದು ಉತ್ತರ ಹೇಳಿ, ದಿವಾನಗಿರಿಯನ್ನು ಬ್ಯಾನರ್ಜಿ 
ಯವರು ವಹಿಸಿದರು. ಇವರು ಹಿಂದೆ ಐ . ಸಿ. ಎಸ್ . ಆಫೀಸರಾಗಿದ್ದರು, ಕಡಪಾ 
ಜಿಲ್ಲೆಯ ಕಲೆಕ್ಟರಾಗಿ ಕೆಲಸ ಮಾಡಿದ್ದರು. ೧೯೧೭ರಲ್ಲಿ ಇವರನ್ನು ಮೈಸೂರು ಸರ್ಕಾರದ 
ಎಗ್ನಿ ಕ್ಯುಟಿವ್ ಕೌನ್ಸಿಲರನ್ನಾಗಿ ಮಹಾರಾಜರು ನೇಮಿಸಿದರು. ವಿಶ್ವೇಶ್ವರಯ್ಯನವರ 
ಕಾಲದಲ್ಲಿ ಇವರು ಎಕ್ಸಿಕ್ಯುಟಿವ್ ಕೌನ್ಸಿಲರಾಗಿಯೇ ಇದ್ದರು. ಅವರು ನಿವೃತ್ತರಾದ 
ಮೇಲೆ ಕಾಂತರಾಜೇ ಅರಸರನ್ನು ದಿರ್ವಾ ಪದವಿಗೆ ನೇಮಿಸಿದ ಮೇಲೆ, ಅವರಿಗೆ 
ಅಸ್ವಸ್ಥತೆ ಇದ್ದುದರಿಂದ, ಬ್ಯಾನರ್ಜಿಯವರು ಆರು ತಿಂಗಳು ಹಂಗಾಮಿಯಾಗಿ 
ದಿವಾನರಾಗಿದ್ದರು. ಕಾಂತರಾಜೇ ಅರಸರು ಅಧಿಕಾರ ವಹಿಸಿದ ಮೇಲೆ ಅವರು ಖಾಯಿಲೆ 
ಬಿದ್ದಾಗಲೆಲ್ಲ ಅವರು ಹಂಗಾಮಿಯಾಗಿ ದಿವಾನರ ಕೆಲಸ ನೋಡಿಕೊಳ್ಳುತಿದ್ದರು. 
ಆದುದರಿಂದ ಇವರು ಖಾಯಂ ಆಗಿ ದಿವಾನರಾಗುವ ಮುಂಚೆಯೇ ಆ ದೊಡ್ಡ ಅಧಿ 
ಕಾರದ ಅನುಭವವೂ ಪರಿಚಯವೂ ಇವರಿಗೆ ಚೆನ್ನಾಗಿ ಆಗಿತ್ತು . 
- ಇವರಿಗೆ ಕನ್ನ ಡ ಚೆನ್ನಾಗಿ ಬರದಿದ್ದರೂ , ಅರ್ಥಮಾಡಿಕೊಳ್ಳುತ್ತಿದ್ದರು. ಒಂದೆರಡು 
ಕನ್ನಡ ಮಾತೂ ಆಡುತ್ತಿದ್ದರು. 

ಇವರು ಅಸೆಂಬ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡುತ್ತಿದ್ದಾಗಲೆಲ್ಲಾ , ಮೈಸೂರು ಜರಿ 
ರುಮಾಲನ್ನು ಮೈಸೂರಿನವರಂತೆಯೇ ಧರಿಸಿಕೊಂಡು ಇರುತ್ತಿದ್ದರು. 

ಇವರು ಇಂಗ್ಲೆಂಡಿನ ಪಾರ್ಲಿಮೆಂಟರಿ ಪದ್ಧತಿಗಳನ್ನು ಪ್ರತ್ಯಕ್ಷವಾಗಿ ತಿಳಿದುಕೊಂಡವ 
ರಾದ್ದರಿಂದಲೂ , ಮುಂದೆ ನಿವೃತ್ತರಾದ ಮೇಲೆ ಇಂಗ್ಲೆಂಡಿನ ಪಾರ್ಲಿಮೆಂಟಿನ ಮೆಂಬ 
ರಾಗಬೇಕೆಂಬ ಆಶೆಯಿದ್ದುದರಿಂದಲೂ , ಮೈಸೂರು ಅಸೆಂಬ್ಲಿ ಮತ್ತು ಲೆಜಿಸ್ಥೆ ಟಿವ್ 
ಕೌನ್ಸಿಲಿನ ಕಾರ್ಯಕಲಾಪಗಳನ್ನು ಇಂಗ್ಲೆಂಡಿನ ಪಾರ್ಲಿಮೆಂಟರಿ ರೀತಿಯಲ್ಲಿಯೇ 
ನಡೆಸುತ್ತಿದ್ದರು. ಪಾಯಿಂಟ್ ಆಫ್ ಆರ್ಡರುಗಳನ್ನು ಗೌರವಿಸಿ ರೂಲಿಂಗ್ ಗಳನ್ನು 
ಕೊಡುತ್ತಿದ್ದರು. ಸಭಿಕರಿಗೂ ತಾವು ಪಾರ್ಲಿಮೆಂಟರಿ ರೀತಿಯ ಸಂಸ್ಥೆಯ ಸದಸ್ಯ 
ರೆಂಬ ಅಭಿಮಾನ ಬರುವ ಹಾಗೆ ಲವಲವಿಕೆಯನ್ನು ಉಂಟುಮಾಡುತ್ತಿದ್ದರು. ಇವರು 
ದಿವಾನರಾಗಿ ಇದ್ದ ಮೂರು ವರ್ಷವೂ ಮೈಸೂರು ಅಸೆಂಬ್ಲಿ ಸ್ವಾರಸ್ಯವಾಗಿಯೇ ಕೆಲಸ 
ಕಾರ್ಯಗಳನ್ನು ನಡೆಸಿತು. ಸದಸ್ಯರ ಮಾತನಾಡುವ ಹಕ್ಕುಗಳನ್ನು ದಿವಾನರು ಎಂದಿಗೂ 
ಮೊಟಕು ಮಾಡುತ್ತಿರಲಿಲ್ಲ . - 
- ಇವರ ಕಾಲದಲ್ಲಿ ವೆಂಕಟಕೃಷ್ಣಯ್ಯನವರು, ಬಹಳ ವಯಸ್ಸಾಗಿದ್ದಾಗ್ಯೂ , ಸಾರ್ವ 
ಜನಿಕ ಕೆಲಸಕಾರ್ಯಗಳನ್ನು ಆಲಸ್ಯವಿಲ್ಲದೆ ಮಾಡುತ್ತಿದ್ದರು. ಯಾವ ಸಭೆಗಾಗಲೀ , 
ಕಾಲಕ್ಕೆ ಸರಿಯಾಗಿ ಹೋಗಿ, ಅಲ್ಲಿನ ನಡೆವಳಿಕೆಗಳನ್ನು ಜಾಗರೂಕತೆಯಿಂದ ಸರಿ 
ಶೀಲಿಸಿ, ಸೂಕ್ತವಾದ ಸಲಹೆಗಳನ್ನು ಕೊಡುತ್ತಿದ್ದರು. ಪ್ರಸಂಗ ಬಂದಾಗಲೆಲ್ಲಾ 
ಪತ್ರಿಕಾ ಕಾನೂನು ರದ್ದಾಗಬೇಕೆಂದೂ , ಮಿಲ್ಲರ್ ಕಮಿಟಿ ಆರ್ಡರನ್ನು ಸರ್ಕಾರ 


ಎಂ . ವೆಂಕಟಕೃಷ್ಣಯ್ಯ 

- ೮೩ 
ವಾಪಸು ತೆಗೆದುಕೊಳ್ಳಬೇಕೆಂದೂ ವಾದಿಸುತಿದ್ದರು. ತಮ್ಮ ಪತ್ರಿಕೆಗಳಲ್ಲಿ ಎಂದಿನಂತೆ 
ಅನ್ಯಾಯವಾದವರಿಗೆಲ್ಲಾ ರಕ್ಷಣೆ ಕೊಡುತ್ತಿದ್ದರು. ಲಂಚಕೋರತನವನ್ನು ಕಂಡರೆ 
ಇವರಿಗಾಗದು. ಬ್ಯಾನರ್ಜಿಯವರ ಕಾಲದಲ್ಲಿ ಹೊಸದಾಗಿ ರೈಲ್ವೆ ಇಂಜಿನುಗಳನ್ನು 
ಕೊಂಡಾಗ ಸಂಬಂಧಿಸಿದ ಅಧಿಕಾರಿಗಳು ಬಹಳ ಕಮಿರ್ಷ ತೆಗೆದುಕೊಂಡರೆಂಬ ಸುದ್ದಿ 
ಯನ್ನು ಅವರ ಪತ್ರಿಕೆಯಲ್ಲಿ ಪ್ರಕಟಿಸಿ, ಆ ಬಗ್ಗೆ ಪೂರ್ತಿಯಾಗಿ ವಿಚಾರಣೆ ಯಾಗು 
ವಂತೆ ಮಾಡಿದರು. ಒಂದು ವಿಷಯವನ್ನು ಅವರು ಪ್ರಕಟಿಸಿದ ಮೇಲೆ ಅದನ್ನು 
ಹಾಗೆಯೇ ಬಿಡುತ್ತಿರಲಿಲ್ಲ. ಪುನಃ ಪುನಃ ಸಂಬಂಧಪಟ್ಟವರ ಗಮನವನ್ನು ಅದಕ್ಕೆ 
ಸೆಳೆದು, ಅದು ಸರಿಯಾಗುವವರೆಗೂ ಬಿಡುತ್ತಿರಲಿಲ್ಲ. 
- ದಿವಾನರಿಂದ ಆದಿಯಾಗಿ ಎಲ್ಲ ಅಧಿಕಾರಿಗಳೂ ಇವರ ಲೇಖನಿಗೆ ಹೆದರುತ್ತಿದ್ದರು. 
ಬ್ಯಾನರ್ಜಿಯವರು ಕೂಡ ಇವರಿಗೆ ಬಹಳ ಭಯ ಭಕ್ತಿಗಳನ್ನು ತೋರಿಸುತ್ತಿದ್ದರು. 
ಇವರು ವೆಂಕಟಕೃಷ್ಣಯ್ಯನವರಿಗೆ ಅಸೆಂಬ್ಲಿ ಯಲ್ಲಾಗಲೀ , ನ್ಯಾಯವಿಧಾಯಕ ಸಭೆ 
ಯಲ್ಲಾಗಲೀ ಭಾಷಣ ಮಾಡಲು ಪೂರ್ಣಾವಕಾಶಕೊಟ್ಟು, ಅವರ ಅಭಿಪ್ರಾಯ 
ಗಳನ್ನು ತಿಳಿದುಕೊಳ್ಳುತ್ತಿದ್ದರು. 


- ಬ್ಯಾನರ್ಜಿಯವರ ಕಾಲದಲ್ಲಿ ಪತ್ರಿಕಾ ಕಾನೂನನ್ನು ರದ್ದು ಮಾಡಲು ಸರ್ಕಾರ 
ಒಂದು ಪ್ರಯತ್ನ ನಡೆಸಿತು. ಅದು ಸಫಲವಾಗಲಿಲ್ಲ. ಇವರ ಕಾಲದಲ್ಲಿಯೇ ಅಸೆಂಬ್ಲಿ ಗೂ , 
ಲೆಜಿಸ್ಟೆಟಿವ್ ಕೌನ್ಸಿಲಿಗೂ ಇನ್ನೂ ಹೆಚ್ಚಿನ ಅಧಿಕಾರಗಳನ್ನು ಕೊಡಬೇಕೆಂದು 
ಸರ್ಕಾರ ಆಲೋಚಿಸಿ, ಮೈಸೂರು ವಿಶ್ವವಿದ್ಯಾಲಯದ ವೈಸ್ ಛಾನ್ಸಲರಾಗಿ ಆಗ ಕೆಲಸ 
ಮಾಡುತ್ತಿದ್ದ ಡಾ . ಬ್ರಜೇಂದ್ರನಾಥ ಸೀಲ್ ಅವರ ಅಧ್ಯಕ್ಷತೆಯಲ್ಲಿ ಸೂಕ್ತವಾದ 
ಸಲಹೆಗಳನ್ನು ಶಿಫಾರಸು ಮಾಡಲು ಒಂದು ಸಮಿತಿಯನ್ನು ನೇಮಿಸಲಾಯಿತು. ಈ 
ಸಮಿತಿ ೧೯೨೩ನೇ ಮಾರ್ಚ್ ತಿಂಗಳಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಅರ್ಪಿಸಿತು. 
ಪ್ರಜಾಭಿಪ್ರಾಯವನ್ನು ತಿಳಿದುಕೊಳ್ಳಲು ಸರ್ಕಾರ ಇದನ್ನು ೧೯೨೪ನೇ ಏಪ್ರಿಲ್‌ನಲ್ಲಿ 
ಪ್ರಕಟಿಸಿತು. ಪ್ರಜೆಗಳ ಅನೇಕ ನಾಯಕರೂ , ಸಂಘಗಳೂ , ಸಮ್ಮೇಳನಗಳೂ , ಈ 
ಸಮಿತಿಯ ವರದಿಯನ್ನು ದೀರ್ಘವಾಗಿಯೂ ಕೂಲಂಕಷವಾಗಿಯೂ ಪರಿಶೀಲಿಸಿ, 
ತನ್ನ ತಿದ್ದುಪಡಿಗಳನ್ನು ಸರ್ಕಾರಕ್ಕೆ ಸೂಚಿಸಿದರು. ಮಹಾರಾಜರೂ , ಸರ್ಕಾರದವರೂ 
ಎಲ್ಲ ಅಂಶಗಳನ್ನೂ ಪರಿಶೀಲಿಸಿದ ಮೇಲೆ, ಘೋಷಣೆಯನ್ನು ಹೊರಡಿಸಲಾಯಿತು. 

ಮಹಾರಾಜರ ಈಘೋಷಣೆಯಲ್ಲಿ ಮುಂದಿನ ಅಸೆಂಬ್ಲಿ ಯಮತ್ತು ನ್ಯಾಯವಿಧಾಯಕ 
ಸಭೆಯ ಅಧಿಕಾರಗಳ ವ್ಯಾಪ್ತಿಯನ್ನು ವಿಧಾಯಕ ಮಾಡಲಾಗಿತ್ತು . ಇದರ ಪ್ರಕಾರ, 
ಅಸೆಂಬ್ಲಿ ಸದಸ್ಯರ ಸಂಖ್ಯೆ ೨೫೦ರಿಂದ ೨೭೫ರ ವರೆಗೂ ಇರಬಹುದು ; ನ್ಯಾಯ 


೮೪ 

ಎಂ . ವೆಂಕಟಕೃಷ್ಣಯ್ಯ 
ವಿಧಾಯಕ ಸಭೆಯ ಸದಸ್ಯರ ಸಂಖ್ಯೆ ೫೦ ಇರಬಹುದು. ಈ ಎರಡು ಸಭೆಗಳಿಗೂ 
ಚುನಾವಣಾಧಿಕಾರವನ್ನು ಹೊಂದುವವರ ಅರ್ಹತೆಯನ್ನೂ ನಿಯಾಮಕ ಮಾಡ 
ಲಾಯಿತು. ನೂತನ ನಿಬಂಧನೆಗಳ ಪ್ರಕಾರ ಚುನಾಯಿತವಾದ ಅಸೆಂಬ್ಲಿ ಮತ್ತು 
ನ್ಯಾಯವಿಧಾಯಕ ಸಭೆಯ ಪ್ರಥಮ ಅಧಿವೇಶನವನ್ನು ಮಹಾರಾಜರು ೧೯೨೪ನೇ 
ಮಾರ್ಚ್ ೧೭ರಲ್ಲಿ ಮೈಸೂರು ಜಗನಮೋಹನ ಬಂಗಲೆಯಲ್ಲಿ ಉದ್ಘಾಟಿಸಿ, 
“ ಮೈಸೂರಿನ ಇತಿಹಾಸದಲ್ಲಿ ಒಂದು ಹೊಸ ಶಕೆ ಆರಂಭವಾಗಿದೆ' ಎಂದು ಆಶೀರ್ವದಿ 
ಸಿದರು . 
- ಈ ಸಭೆಗಳ ಐದು ಅಧಿವೇಶನಗಳಲ್ಲಿ ಬ್ಯಾನರ್ಜಿಯವರು ಅಧ್ಯಕ್ಷತೆ ವಹಿಸಿ, ಕಾರ್ಯ 
ಕಲಾಪಗಳನ್ನು ನಡೆಸಿದರು. ಮುಖ್ಯವಾಗಿ ಸರ್ಕಾರಿ ನೌಕರಿಗಳ ಹಂಚಿಕೆಯ ಬಗ್ಗೆ ಯೇ 
ಹಿಂದುಳಿದವರಿಗೆ ಇನ್ನೂ ಹೆಚ್ಚಿನ ನೌಕರಿಗಳು ಬೇಗಬೇಗನೆ ದೊರೆಯಬೇಕೆಂದು 
ಹಿಂದುಳಿದ ಪಂಗಡಗಳ ನಾಯಕರು ವಾದಿಸುತ್ತ ಬಂದರು. ಪತ್ರಿಕಾ ಕಾನೂನನ್ನು 
ರದ್ದು ಮಾಡಬೇಕೆಂದು ಸಭಿಕರು ಪುನಃ ಪುನಃ ನಿರ್ಣಯಗಳನ್ನು ತಂದರು. ಎಕ್ಸಿಕ್ಯುಟಿವ್ 
ಕೌನ್ಸಿಲಿಗೆ ಒಬ್ಬ ಖಾಸಗಿ ಸದಸ್ಯರನ್ನು ಸೇರಿಸಿಕೊಳ್ಳಬೇಕೆಂದೂ ಅನೇಕ ಸಾರಿ ಸಭಿಕರು 
ವಾದಿಸಿದರು. 
- ೧೯೨೫ನೇ ಡಿಸೆಂಬರಿನಲ್ಲಿ ನಡೆದ ನ್ಯಾಯವಿಧಾಯಕ ಸಭೆಯಲ್ಲಿ ವೆಂಕಟಕೃಷ್ಣಯ್ಯ 
ನವರು ಖಾಸಗಿ ಎಕ್ಸಿಕ್ಯುಟಿವ್ ಕೌನ್ಸಿಲರ ನೇಮಕದ ವಿಷಯವನ್ನು ಬಹಳ ಒತ್ತಾಯ 
ಪಡಿಸಿದರು. ಆಗ ಬ್ಯಾನರ್ಜಿಯವರು ಅವರಿಗೆ ವಿಷಯ ಸ್ಪಷ್ಟವಾಗದಿರಲು, ವೆಂಕಟ 
ಕೃಷ್ಣಯ್ಯನವರನ್ನು ನೀವು ಹೇಳುವುದೇನು ?' ಎಂದು ಕೇಳಿದರು. ವೆಂಕಟಕೃಷ್ಣಯ್ಯ 
ನವರು ಥಟಕ್ಕನೆ ಈ ಉತ್ತರ ಹೇಳಿದರು: ' ಸ್ವಾಮಿ , ತಾವು ಅಲಂಕರಿಸಿರುವ ವೇದಿಕೆಯ 
ಮೇಲೆ ದಿವಾನರಾದಿಯಾಗಿ ಮಂತ್ರಿ ಮಂಡಲದಲ್ಲಿ ಒಬ್ಬ ಮೈಸೂರಿನವನೂ ಇಲ್ಲ. 
ಅಲ್ಲಿ ಮೈಸೂರಿನವರಿರಬೇಕು. ಅಲ್ಲದೆ, ನೀವು ಕುಳಿತಿರುವ ವೇದಿಕೆಯಮೇಲೆ ಈ 
ಸಭೆಯ ಸದಸ್ಯರಾದವರು ಕೂಡಬೇಕು. ಇದೇ ನನ್ನ ಆಶಯ . ಈಗ ನನ್ನ ಮಾತು 
ಅರ್ಥವಾಯಿತೇ ?” ಎಂದು ಹೇಳಿ, ಆಸನದಲ್ಲಿ ಕುಳಿತರು. 

ಆಗ ವೆಂಕಟಕೃಷ್ಣಯ್ಯನವರಿಗೆ ೮೧ ವರ್ಷ ವಯಸ್ಸು , ಇಷ್ಟು ತೀವ್ರತೆಯಿಂದ 
ಮಾತನಾಡಿದ್ದನ್ನು ಈಚಿನ ವರ್ಷಗಳಲ್ಲಿ ಯಾರೂ ಕೇಳಿರಲಿಲ್ಲ. ಆಗಲೀಗ ದಿವಾನರಾದಿ 
ಯಾಗಿ ಎಲ್ಲ ಸಭಿಕರಿಗೂ ವೆಂಕಟಕೃಷ್ಣಯ್ಯನವರೆಂದರೆ ಏನೆಂಬುದು ಕಲ್ಪನೆಗೆ 
ಬಂದಿತು ; ಅವರ ಐವತ್ತು ವರ್ಷಗಳ ಸಾರ್ವಜನಿಕ ಜೀವನದ ಹೋರಾಟದ ಚಿತ್ರ 
ಸಭಿಕರ ಮುಂದೆ ಹಾದು ಹೋಯಿತು. 

ಈ ರೀತಿ, ಬ್ಯಾನರ್ಜಿಯವರ ಕಾಲದಲ್ಲಿಯೂ , ವೆಂಕಟಕೃಷ್ಣಯ್ಯನವರು ಹಳೇ 
ಹುಲಿಯಂತೆಯೇ ಜನತೆಯ ಪರವಾಗಿ ಹೋರಾಡಿದರು. 


Y 


) 


೮೫ 


ಎಂ . ವೆಂಕಟಕೃಷ್ಣಯ್ಯ 
ಸರ್ ಮಿರ್ಜಾ ಎಂ . ಇಸ್ಮಾಯಿಲರ ದಿನಾನಗಿರಿ 


ಸಲ 


- ೧೯೨೬ನೇ ಏಪ್ರಿಲ್ ೧ಕ್ಕೆ ಬ್ಯಾನರ್ಜಿಯವರ ದಿವಾನಗಿರಿ ಮುಕ್ತಾಯವಾಯಿತು ; 
ಅದೇ ದಿವಸ ಮಿರ್ಜಾ ಎಂ . ಇಸ್ಮಾಯಿಲರು ದಿವಾನರಾದರು. 
- ಬ್ಯಾನರ್ಜಿಯವರು ನಿವೃತ್ತರಾಗುವುದಕ್ಕೆ ಮುಂಚೆ, ಒಂದೆರಡು ತಿಂಗಳು, ಮೈಸೂರಿನ 
ಪತ್ರಿಕೆಗಳಲ್ಲಿಯೂ , ಮದ್ರಾಸಿನ ಪತ್ರಿಕೆಗಳಲ್ಲಿಯೂ ಮುಂದಿನ ದಿವಾನರು ಯಾರಾಗ 
ಬಹುದು ಎಂಬ ಬಗ್ಗೆ ಬಹಳ ಚರ್ಚೆ ನಡೆಯಿತು. ಆಂಗ್ಲ ಅಧಿಕಾರಿಗಳ ಹೆಸರನ್ನು ಹೇಳಿ, 
ಅವರು ದಿವಾನರಾಗಿ ಬರಬಹುದೆಂಬ ಊಹೆಯನ್ನೂ ಮಾಡಲಾಯಿತು. ಕಡೆಗೆ, 
ಮಿರ್ಜಾ ಇಸ್ಮಾಯಿಲರನ್ನು ದಿವಾನರನ್ನಾಗಿ ನೇಮಿಸಲಾಗಿದೆ ಎಂಬ ಅಪ್ಪಣೆ ಹೊರಟ 
ಮೇಲೆ, ಊಹಾಪೋಹಗಳೆಲ್ಲವೂ ನಿಂತು ಹೋದವು. ವೆಂಕಟಕೃಷ್ಣಯ್ಯನವರು 
ಮಿರ್ಜಾರವರ ನೇಮಕವನ್ನು ಒಪ್ಪಿ , ತಮ್ಮ ಪತ್ರಿಕೆಗಳಲ್ಲಿ ಅಗ್ರಲೇಖನಗಳನ್ನು ಬರೆದರು. 
ಇವರನ್ನು ಮಹಾರಾಜರ ಅಸಿಸ್ಟೆಂಟ್ ಹುಜೂರ್‌ ಸೆಕ್ರೆಟರಿಯನ್ನಾಗಿ ನೇಮಿಸಿದಾಗಲೇ 
ವೆಂಕಟಕೃಷ್ಣಯ್ಯನವರು ಇವರ ವಿಷಯವನ್ನು ಪ್ರಸ್ತಾಪಿಸಿ, ಅವರು ಮುಂದಕ್ಕೆ ದಿರ್ವಾ 
ಪದವಿಗೂ ಏರಬಹುದೆಂಬ ಭವಿಷ್ಯವನ್ನು ನುಡಿದಿದ್ದರು. ಆದುದರಿಂದ ಮಿರ್ಜಾ 
ಇಸ್ಮಾಯಿಲರ ದಿವಾನಗಿರಿಯ ಪ್ರಾರಂಭದ ವರ್ಷಗಳಲ್ಲಿ ವೆಂಕಟಕೃಷ್ಣಯ್ಯನವರೂ 
ಅವರೂ ಬಹಳ ಸ್ನೇಹವಾಗಿಯೇ ಇದ್ದರು. ಅನೇಕ ವರ್ಷಗಳಿಂದ ಇಬ್ಬರಿಗೂ ಪರಿಚಯ 
ವಿದ್ದುದರಿಂದ, ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದುಕೊಂಡಿದ್ದರು. 
* ವಾಸ್ತವ್ಯವಾಗಿ ಮಿರ್ಜಾರವರು ಪ್ರಾರಂಭದಲ್ಲಿ ಒಳ್ಳೆಯ ಉದ್ದೇಶದಿಂದಲೇ ಕೆಲಸ 
ಕಾರ್ಯಗಳನ್ನು ನಡೆಸುತ್ತ ಬಂದರು. ಬ್ರಾಹ್ಮಣ - ಬ್ರಾಹ್ಮಣೇತರ ವೈಷಮ್ಯವನ್ನು 
ಕಡಿಮೆ ಮಾಡಬೇಕೆಂದು , ಉಭಯ ಪಂಗಡಗಳ ಮುಖಂಡರೊಡನೆಯೂ ಕಲೆತು 
ಸಮಾಲೋಚನೆ ನಡೆಸಿದರು. ಆದರೆ ಇದು ಬ್ರಾಹ್ಮಣೇತರ ಪಂಗಡದವರಿಗೆ ಒಂದೆರಡು 
ವರ್ಷಗಳಲ್ಲಿಯೇ ಅಸಮಾಧಾನ ಉಂಟುಮಾಡಿತು. ಇವರ ಕೆಲಸಕಾರ್ಯಗಳು ಸಾರ್ವ 
ಜನಿಕ ಟೀಕೆಗಳಿಗೆ ಗುರಿಯಾದವು. ಮಿರ್ಜಾರವರಿಗೆ ಆಗದವರನೇಕರಿದ್ದರು. ಅವರು 
ಮತ್ಸರದಿಂದಲೂ , ಇತರ ಕಾರಣಗಳಿಂದಲೂ ಮಿರ್ಜಾರವರ ತಪ್ಪುಗಳನ್ನೆ ಎತ್ತಿ 
ತೋರಿಸುತ್ತಿದ್ದರು. 
- ಇನ್ನೊಂದು ಗಮನೀಯವಾದ ಅಂಶವೇನೆಂದರೆ, ಮಿರ್ಜಾರವರು ಎಲ್ಲರನ್ನೂ 
ಹತ್ತಿರಕ್ಕೆ ಸೇರಿಸುತ್ತಿದ್ದರು ; ಅವರ ಮಾತುಗಳನ್ನು ಕೇಳುತ್ತಿದ್ದರು. ಕೆಲವು ಜನರು 
ಅವರ ಬಳಿ ಇತರರ ಮೇಲೆ ಚಾಡಿಗಳನ್ನೂ ಕುದ್ರಗಳನ್ನೂ ಹೇಳಲಾರಂಭಿಸಿದರು ; 
ತಾವು ಮಿರ್ಜಾರವರ ಹಿತೈಷಿಗಳೋ ಎಂಬಂತೆ ಕೆಲವು ದೊಡ್ಡ ಮನುಷ್ಯರ ಮೇಲೆಲ್ಲಾ 
ಅಪವಾದದ ಮಾತುಗಳನ್ನು ಹೇಳುತ್ತಿದ್ದರು. ಯಾರು ರಾಜ್ಯದ ನಿಜವಾದ ಹಿತೈಷಿಗಳು , 


ಎಂ . ವೆಂಕಟಕೃಷ್ಣಯ್ಯ 
ಯಾರು ಅಲ್ಲ ಎಂಬುದು ಕೆಲವು ಸಾರಿ ಮಿರ್ಜಾರವರಿಗೆ ಗೊತ್ತಾಗುತ್ತಿರಲಿಲ್ಲ. ಇದರಿಂದ 
ಕೆಲವು ಕೆಟ್ಟ ಪರಿಣಾಮಗಳು ಆಗುತ್ತಿದ್ದು ವು. ನೇರವಾಗಿ, ಪ್ರಾಮಾಣಿಕವಾಗಿ , ಸತ್ಯ 
ವನ್ನು ದಿವಾನರಿಗೆ ಹೇಳುವವರು ಕಡಿಮೆಯಾದರು. ಅವರಿಗೆ ಪ್ರಿಯವಾದ ವಿಷಯ 
ಗಳನ್ನು ಹೇಳುವವರೇ ಅವರ ಬಳಿ ಹೆಚ್ಚಾಗಿ ಸುಳಿದಾಡುತ್ತಿದ್ದರು. ಇದರಿಂದ ಅನೇಕ 
ನಿಜವಾದ ದೇಶಾಭಿಮಾನಿಗಳು ಮಿರ್ಜಾರವರ ಬಳಿ ನಿಜವನ್ನು ಹೇಳಲು ಹೆದರುತ್ತಿದ್ದರು. 
- ಈ ರೀತಿಯಾಗಿ, ಒಂದೆರಡು ವರ್ಷಗಳಲ್ಲಿಯೇ ಮಿರ್ಜಾರವರು ಸ್ತೋತ್ರಪ್ರಿಯ 
ರೆಂದೂ , ಕಟು ಸತ್ಯದ ಪ್ರೇಮಿಗಳಲ್ಲವೆಂದೂ ಜನ ಆಡಿಕೊಳ್ಳಲು ಅವಕಾಶವಾಯಿತು. 
ಆದುದರಿಂದ ಮಿರ್ಜಾರವರು ಎಷ್ಟೇ ಸದುದ್ದೇಶದಿಂದ ಕೂಡಿದ್ದರೂ , ಅವರು ಮಾಡಿದ 
ಕೆಲವು ಕೆಲಸಗಳು ಅನರ್ಥ ಪರಿಣಾಮ ಉಂಟು ಮಾಡಿದವು. .. 
- ಬೆಂಗಳೂರು ಮತ್ತು ಮೈಸೂರು ನಗರಗಳನ್ನು ಚೊಕ್ಕಟಗೊಳಿಸಿ ವಿಶಾಲಗೊಳಿಸಲು 
ಹಳೆಯ ಅಶ್ವತ್ಥ ಕಟ್ಟೆಗಳನ್ನು ಕೆಲವು ಕಡೆ ಸರಿಸಿದರು. ಕೆಲವು ಶಿಥಿಲವಾದ ದೇವಸ್ಥಾನ 
ಗಳಿಂದ ಅವುಗಳ ವಿಗ್ರಹವನ್ನು ಬೇರೆ ಕಡೆ ಸ್ಥಾಪಿಸಲು ಪ್ರಯತ್ನಿಸಿದರು. 

ಇದೇ ರೀತಿ, ಬೆಂಗಳೂರು ಸಿಟಿ ಸುಲ್ತಾನ್ಪೇಟೆಸ್ಕೂಲಿನಲ್ಲಿ ಗೇಟಿಗೆ ಎದುರಾಗಿಯೇ 
ಇದ್ದ ವಿಗ್ರಹವನ್ನು ಪಕ್ಕಕ್ಕೆ ಒಂದು ಕಡೆಗೆ ಬದಲಾಯಿಸಲು ಪ್ರಯತ್ನಿಸಿದರು. ವರ್ಷ 
ವರ್ಷವೂ ಸ್ಕೂಲ್ ಕಟ್ಟಡವನ್ನು ದುರಸ್ತು ಮಾಡುವ ಕಂಟ್ರಾಕ್ಟರು ಗೇಟಿನ ಎದುರಿಗೇ 
ಇದ್ದ ಗಣೇಶನ ವಿಗ್ರಹಕ್ಕೆ ಒಂದು ಗೂಡು ಕಟ್ಟಲು, ಆ ವಿಗ್ರಹವನ್ನು ಬೇರೆಕಡೆ 
ಇಟ್ಟಿದ್ದರು. ಇದನ್ನು ನೋಡಿಆಗ ಸಿಟಿ ಮುನಿಸಿಪಲ್ ಪ್ರೆಸಿಡೆಂಟರಾಗಿದ್ದ ಮಹಮ್ಮದ್ 
ಅಬ್ಯಾಸ್ ಖಾನರು ಗಣೇಶನಿಗೆ ಹೊಸದಾಗಿ ಗುಡಿಯನ್ನು ಕಟ್ಟಿಸುತ್ತಿದ್ದಾರೆ ಎಂಬ 
ಆಪಾದನೆಯನ್ನು ಮಾಡಿ , ಸರ್ಕಾರಕ್ಕೆ ತಿಳಿಸಿದರು. ದಿವಾನರು ಈ ದೂರಿನ ಆಧಾರದ 
ಮೇಲೆ ವಿದ್ಯಾಭ್ಯಾಸದ ಇಲಾಖೆ ಅಧಿಕಾರಿಗೆ ಒಂದು ಡಿ. ಒ . ಬರೆದು, ಆ ವಿಗ್ರಹವನ್ನು 
ಎಲ್ಲಾದರೂ ಒಂದು ಮೂಲೆಯಲ್ಲಿ ಇಡುವಂತೆ ಏರ್ಪಡಿಸಬೇಕೆಂದೂ , ಗೇಟಿನ ಎದುರಿಗೆ 
ಇಡಬಾರದೆಂದೂ ತಿಳಿಸಿದರು. ವಿದ್ಯಾಭ್ಯಾಸದ ಅಧಿಕಾರಿಗಳು ಆ ವಿಗ್ರಹವನ್ನು ಗೇಟಿನ 
ಎದುರಿಗೆ ಇಡಬಾರದೆಂದು ಸ್ಕೂಲಿನ ಅಧಿಕಾರಿಗಳಿಗೆ ಅಪ್ಪಣೆ ಮಾಡಿದರು. ವಿದ್ಯಾರ್ಥಿ 
ಗಳಿಗೆ ಈ ಅಪ್ಪಣೆ ಅಸಮಾಧಾನ ಉಂಟು ಮಾಡಿತು. ಅವರು ಸತ್ಯಾಗ್ರಹವನ್ನು 
ಸ್ಕೂಲಿನ ಆವರಣದಲ್ಲಿ ಆರಂಭಿಸಿದರು. ಊರಿನ ಕೆಲವು ವರ್ತಕ ಮಹನೀಯರು 
ವಿದ್ಯಾರ್ಥಿಗಳಿಗೆ ಬೆಂಬಲಿಗರಾದರು. ಕೆಲವು ಸಾರ್ವಜನಿಕರೂ ಕೂಡಾ ಸಹಕಾರ 
ವಿತ್ತರು. ಸರ್ಕಾರ ಮೂರು ಮುಖಂಡರನ್ನು ದಸ್ತಗಿರಿ ಮಾಡಿತು. ಈ ಗಣೇಶನ ಗಲಾಟೆ 
ಪ್ರಬಲವಾಗಿ, ಜುಲೈ ೩೦ನೇ ತಾರಿಖು ಬೆಂಗಳೂರಿನಲ್ಲೆಲ್ಲಾ ಬಹಳ ಗಲಭೆಯಾಯಿತು. 
ಪೋಲೀಸರೇ ಅಲ್ಲದೆ ಮಿಲಿಟರಿಯವರೂ ಪ್ರವೇಶಿಸಿದರು. ಕಡೆಗೆ ಸರ್ಕಾರ ಆ ಮೂವರು 
ಮುಖಂಡರನ್ನೂ ಬಿಡುಗಡೆ ಮಾಡಿತು. 


ಎಂ . ವೆಂಕಟಕೃಷ್ಣಯ್ಯ 
ಅದೇ ರಾತ್ರಿ , ಮೇಲೆ ತಿಳಿಸಿದ ಮುಸಲ್ಮಾನ್ ಮುಖಂಡರ ಮನೆಯ ಮುಂದೆ 
ಬಹಳ ಗಲಭೆಯಾಗಿ, ಅವರ ಮನೆಯಿಂದ ಖಾಸಗೀ ಜನರು ಗುಂಡು ಹಾರಿಸಿದ ಸಂಗತಿ 
ವರದಿಯಾಯಿತು. 

ಮರು ದಿವಸವೇ ದಿವಾನರು ಗಲಭೆಗೆ ಕಾರಣರಾದವರನ್ನೆಲ್ಲಾ ( ಮುಸ್ಲಿಂ ಮುಖಂಡ 
ರನ್ನೂ ಸೇರಿಸಿ) ಪೋಲೀಸರಿಂದ ಬಂಧಿಸಿ, ಮೊಖದ್ದಮೆಗಳನ್ನು ನಡೆಸಿದ್ದರೆ ಪರಿಸ್ಥಿತಿ 
ಹತೋಟಿಗೆ ಬರುತ್ತಿತ್ತು . ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟರು ಮತ್ತು ಪೊಲೀಸ್ ಇನ್ಸ್ ಪೆಕ್ಟರು 
ತನ್ನ ಕರ್ತವ್ಯ ನೆರವೇರಿಸದೆ ತಟಸ್ಥರಾಗಿದ್ದರು. ದಿವಾನರು ಸರ್ಕಾರದ ಅಧಿಕಾರ 
ಗಳನ್ನೆಲ್ಲಾ ತಮ್ಮ ಕೈಯಲ್ಲಿಯೇ ಕೇಂದ್ರೀಕರಿಸಿಟ್ಟುಕೊಂಡು, ಮುಖ್ಯವಾದ ತುರ್ತು 
ಸಮಯದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ದೊಂಬಿಯನ್ನು ಅಡಗಿಸುವ ಮತ್ತು ಶಾಂತಿ 
ಯನ್ನು ಸ್ಥಾಪಿಸುವ ಕಾರ್ಯಗಳನ್ನು ಮಾಡಲಾಗದಂತಹ ಸ್ಥಿತಿಯಾಗಿದ್ದಿತು. 


ನಿವೃತ್ತ ದಿವಾನರಾದ ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿಒಂದು ವಿಚಾರಣಾ ಸಮಿತಿ 
ಯನ್ನು ನೇಮಿಸಲಾಯಿತು. ದಿನಂ ಪ್ರತಿ ಬಹಿರಂಗ ವಿಚಾರಣೆ ನಡೆದು, ಅನೇಕರು ಸಾಕ್ಷ 
ವಿತ್ತರು. ಸಂಬಂಧಪಟ್ಟವರ ಸಾಕ್ಷವೆಲ್ಲಾ ದೊರೆಯಿತು. ಈ ಸಾಕ್ಷದ ವಿವರ ದಿನಂ 
ಪ್ರತಿ ಮದ್ರಾಸ್ ಪತ್ರಿಕೆಗಳಲ್ಲೂ , ಮೈಸೂರು ಪತ್ರಿಕೆಗಳಲ್ಲೂ ಪ್ರಕಟವಾಗುತ್ತ ಬಂದಿತು. 
* ಶ್ರೀ ಎಂ . ಸೀತಾರಾಮಶಾಸ್ತ್ರಿಯವರು ಕೆಲವು ತಿಂಗಳ ಹಿಂದೆ ಸ್ಥಾಪಿಸಿದ್ದ “ ವೀರ 
ಕೇಸರಿ ” ದಿನಪತ್ರಿಕೆಯಲ್ಲಿ ಎಲ್ಲವನ್ನೂ ಕನ್ನಡದಲ್ಲಿ ಪ್ರಕಟಿಸುತ್ತ ಬಂದರು. ಆ ವಿವರ 
ವನ್ನು ಓದುತ್ತಿರುವಾಗಲೇ ಸರ್ಕಾರದ ತಪ್ಪು ಬಹಳವಿದೆ ಎಂದು ಜನರ ಮನಸ್ಸಿನಲ್ಲಿ 
ಅಭಿಪ್ರಾಯ ಬೇರೂರಿತು. ಆ ವರ್ಷದ ಪ್ರಜಾಪ್ರತಿನಿಧಿ ಸಭೆಯ ದಸರಾ ಅಧಿವೇಶನದ 
ಹೊತ್ತಿಗೆ, ಈ ಸಮಿತಿಯ ಸಾಕ್ಷಗಳೆಲ್ಲಾ ಮುಗಿದಿದ್ದು ವು. ಇನ್ನೆನು ವರದಿ ಹೊರ 
ಬೀಳುವುದರಲ್ಲಿತ್ತು . ಕೆಲವು ಸದಸ್ಯರು ದಿವಾನರನ್ನು “ ಆ ವರದಿಯ ಶಿಫಾರಸಿನಂತೆ 
ನಡೆಯುತ್ತೀರಾ” ಎಂದು ಕೇಳಿದರು. ಆ ವರದಿಗೆ ಸರ್ಕಾರವೇನೂ ಬದ್ಧವಲ್ಲ. ಅದೂ 
ಒಂದು ವರದಿ ” ಎಂದು ಉತ್ತರವಿತ್ತರು. ಈ ಉತ್ತರ ಅನೇಕರಿಗೆ ಆಶ್ಚರ್ಯ ಉಂಟು 
ಮಾಡಿತು. ವಿಶ್ವೇಶ್ವರಯ್ಯನವರಂತಹವರನ್ನು ಈ ವಿಚಾರಣೆ ನಡೆಸಿ ಎಂದು ಕೇಳಿ 
ಕೊಂಡು ಅವರು ವರದಿ ತಯಾರಿಸಿ ಶಿಫಾರಸು ಕೊಟ್ಟ ಮೇಲೆ, ಅದನ್ನು ಸರ್ಕಾರ 
ನಿರಾಕರಿಸುವುದು ಯುಕ್ತವೇ ಎಂದು ಹಲವರು ಅಭಿಪ್ರಾಯಪಟ್ಟರು. 
- ವೆಂಕಟಕೃಷ್ಣಯ್ಯನವರು ಈ ವಿಷಯಗಳನ್ನೆಲ್ಲಾ ಚೆನ್ನಾಗಿ ಆಲೋಚಿಸುತ್ತಿದ್ದರು. 
ತಮ್ಮ ಸ್ನೇಹಿತರೊಡನೆಯೂ ಚರ್ಚಿಸುತ್ತಿದ್ದರು. ಮಿರ್ಜಾರವರು ದಿರ್ವಾಪದವಿಗೆ ಏರಿದ 
ಮೇಲೆ ರಾಜ್ಯದ ಸ್ಥಿತಿ ಉತ್ತಮವಾಗುತ್ತಾ ಹೋಗುವುದೆಂದು ಆಲೋಚಿಸಿ, ಪ್ರಾರಂಭ 


೮೮ 


ಎಂ . ವೆಂಕಟಕೃಷ್ಣಯ್ಯ 
ದಲ್ಲಿ ತಮ್ಮ ಪತ್ರಿಕೆಗಳಲ್ಲಿಯೂ , ಅಸೆಂಬ್ಲಿ ಮತ್ತು ಕೌನ್ಸಿಲಿನಲ್ಲಿಯೂ ಸರ್ಕಾರಕ್ಕೆ 
ಬೆಂಬಲವಿತ್ತರು. ೧೯೨೬ , ೧೯೨೭ ಮತ್ತು ೧೯೨೮ರ ಆದಿಭಾಗ ವೆಂಕಟಕೃಷ್ಣಯ್ಯನವರು 
ಮಿರ್ಜಾರವರ ಬೆಂಬಲಿಗರಾಗಿಯೇ ಇದ್ದರು. ಹಲವು - ಕೆಲವು ದೋಷಗಳನ್ನು ತೋರಿಸಿ 
ಅವುಗಳ ನಿವಾರಣೆಗಾಗಿ ಸಲಹೆಯನ್ನೂ ಕೊಡುತ್ತಿದ್ದರು. ಜೊತೆಗೆ, ಮಿಲ್ಲರ್‌ ಕಮಿಟಿಯ 
ಆರ್ಡರು ರದ್ದಾಗಬೇಕೆಂದೂ , ಪತ್ರಿಕಾ ಕಾನೂನು ರದ್ದಾಗಬೇಕೆಂದೂ ವಾದಿಸುತ್ತಲೇ 
ಇದ್ದರು. 

೧೯೨೭ ರಲ್ಲಿ ಹೊಸ ಚುನಾವಣೆಗಳಾದಾಗ ವೆಂಕಟಕೃಷ್ಣಯ್ಯನವರು ಪ್ರಜಾಪ್ರತಿ 
ನಿಧಿ ಸಭೆಗೆ ಮೈಸೂರು ನಗರದಿಂದ ಚುನಾಯಿತರಾಗಿ ಬಂದರು. ಈ ಅಸೆಂಬ್ಲಿ ಅವಧಿ 
ಮುಗಿದ ಮೇಲೆ ಅವರು ಪುನಃ ಆ ಸಭೆಗೆ ಚುನಾವಣೆಗೆ ನಿಲ್ಲಲೇ ಇಲ್ಲ. ೧೯೨೬ ರಿಂದ 
ಈಚೆಗೆ ಅವರು ನ್ಯಾಯವಿಧಾಯಕ ಸಭೆಯಲ್ಲಿಯೂ ಇರಲಿಲ್ಲ. ಅವರು ಆರ್ಥಿಕ ಸಮ್ಮೇ 
ಳನದ ಸದಸ್ಯರಾಗಿ ಮಾತ್ರ ಇದ್ದರು. ೧೯೨೭ರಲ್ಲಿ ವೈಸರಾಯ್ ಲಾರ್ಡ್ ಅರ್ವಿಕರು 
ಮೈಸೂರಿಗೆ ಬಂದಿದ್ದಾಗ, ಮೈಸೂರು ಸರ್ಕಾರ ಕೊಡಬೇಕಾದ ಪೊಗದಿಯಲ್ಲಿ ವರ್ಷಕ್ಕೆ 
೧೦ ೧ / ೨ ಲಕ್ಷ ರೂಪಾಯಿ ಕಡಿಮೆ ಮಾಡಿದರು. 

೧೯೨೭ನೇ ಆಗಸ್ಟ್‌ನಲ್ಲಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ರಜತೋತ್ಸವ 
ಮೈಸೂರು ನಗರದಲ್ಲಿಯೂ , ಬೆಂಗಳೂರು ನಗರದಲ್ಲಿಯೂ ಬಹಳ ವಿಜೃಂಭಣೆಯಿಂದ 
ನಡೆಯಿತು. ೧೯೨೭ ರಲ್ಲಿ ಮಹಾತ್ಮಾ ಗಾಂಧೀಯವರು ತಮ್ಮ ಆರೋಗ್ಯ ಸುಧಾರಣೆ 
ಗಾಗಿ ನಂದಿ ಬೆಟ್ಟದಮೇಲೆ ಕೆಲವು ದಿನಗಳು ವಿಶ್ರಾಂತಿ ತೆಗೆದುಕೊಂಡರು. ಆ ಸಮಯ 
ದಲ್ಲಿಯೇ ಕೆಲವು ಕಾಲ, ಅವರು ಬೆಂಗಳೂರು ನಗರದಲ್ಲಿದ್ದರು. ಮೈಸೂರು ನಗರಕ್ಕೂ 
ಬಂದು ಶೇಷಾದ್ರಿ ಹೌಸಿನಲ್ಲಿ ತಂಗಿದ್ದರು. ಈ ಸಂದರ್ಭದಲ್ಲಿ ವೆಂಕಟಕೃಷ್ಣಯ್ಯನವರು 
ಮಹಾತ್ಮಾ ಗಾಂಧೀಯವರಿಗೆ ಗೌರವ ಸಮರ್ಪಣೆ ಮಾಡಿದರು. ವೆಂಕಟಕೃಷ್ಣಯ್ಯನವ 
ರನ್ನು ನೋಡಿದ ಕೂಡಲೇ ಗಾಂಧೀಜಿ “ ನಿನ್ನ ಕೀರ್ತಿ ನಿಮಗಿಂತಲೂ ಮೊದಲೇ ನನ್ನ 
ಬಳಿಗೆ ಬಂದಿದೆ ” ಎಂದು ಕೈ ಜೋಡಿಸಿದರು. 

ಮಿರ್ಜಾರವರು ಬ್ರಿಟಿಷ್ ಇಂಡಿಯಾದ ರಾಜಕೀಯ ಮುಖಂಡರನೇಕರೊಡನೆ 
ಸ್ನೇಹದಿಂದಿದ್ದರು. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ , ಸರ್ ಕುಮಾರಸ್ವಾಮಿ ಶಾಸ್ತ್ರಿ , 
ಸರ್ ಪಿ . ಎಸ್ . ಶಿವಸ್ವಾಮಿ ಅಯ್ಯರ್‌ ಮುಂತಾದವರು ಇವರ ಮಿತ್ರರಾಗಿದ್ದರು. ಸರ್ 
ತೇಜ್ ಬಹದೂರ್ ಸಪು , ಪಂಡಿತ ಮೋತಿಲಾಲ್ ನೆಹರು ಮತ್ತು ಬೊಂಬಾಯಿನ 
ಅನೇಕ ಮುಖಂಡರು ಇವರ ಸ್ನೇಹಿತರಾಗಿದ್ದರು. ಬ್ರಿಟಿಷ್ ಇಂಡಿಯಾದ 'ಹಿಂದೂ ', 
(ಟೈಮ್ಸ್ ಆಫ್ ಇಂಡಿಯಾ', 'ಲೀಡರ್ ' ಮುಂತಾದ ಪತ್ರಿಕೆಗಳ ಸಂಪಾದಕರೆಲ್ಲಾ 
ಇವರ ಮಿತ್ರರೇ , ಬೆಂಗಳೂರಿನ ಬ್ರಿಟಿಷ್ ರೆಸಿಡೆಂಟರೂ ಇವರಿಗೆ ಬೇಕಾದವರೇ . ಹೀಗೆ 
ಮಿರ್ಜಾರವರ ಪ್ರಭಾವ ಬಹಳ ಜಾಸ್ತಿಯಾಗಿತ್ತು . 


- ಎಂ . ವೆಂಕಟಕೃಷ್ಣಯ್ಯ 

೮೯ 
ಆದರೂ ಮೈಸೂರು ಸಂಸ್ಥಾನದ ಒಳಗೆ ಗಣೇಶನ ಗಲಾಟೆ ಇವರ ಕೀರ್ತಿಗೆ ಬಹಳ 
ಮಟ್ಟಿಗೆ ಕಳಂಕ ತಂದಿತು. ವಿಶ್ವೇಶ್ವರಯ್ಯ ಸಮಿತಿ ೧೯೨೮ನೇ ಡಿಸೆಂಬರ್‌ನಲ್ಲಿ ಈ 
ಗಲಭೆಗಳ ಬಗ್ಗೆ ಸರ್ವಾನುಮತದ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿತು. 

ವರದಿಯ ಸಾರಾಂಶ : ೧೯೨೮ನೇ ಜುಲೈ ೩೦ನೇ ದಿನದ ಗಲಭೆಯನ್ನು ಅಡಗಿಸಲು 
ಮತ್ತು ಶಾಂತಿಯನ್ನು ಸ್ಥಾಪಿಸಿಲು ಆವಶ್ಯಕವಾದ ಕಾರ್ಯಕ್ರಮಗಳನ್ನು ಸರ್ಕಾರ ಕೈ 
ಗೊಳ್ಳಲಿಲ್ಲ ; ಮ್ಯಾಜಿಸ್ಟ್ರೇಟರುಗಳೂ , ಪೊಲೀಸ್ ಆಫೀಸರುಗಳೂ ಕೈ ಕಟ್ಟಿ ಕೊಂಡು 
ಸಮ್ಮನಿದ್ದು ಬಿಟ್ಟರು, ಈ ಆಫೀಸರುಗಳ ನಿಷ್ಠೆಯೆ ಖಂಡನೀಯ ; ಸರ್ಕಾರದೊಡನೆ ಈ 
ಇಲಾಖೆಗಳ ಉನ್ನತಾಧಿಕಾರಿಗಳು ಗಂಟೆಗಂಟೆಗೂ ಮಾತನಾಡುತ್ತಿದ್ದರು. ಆ ದಿವಸ 
ನಾಗಲೀ , ಮರುದಿವಸವಾಗಲೀ ಸರ್ಕಾರ ಅಧಿಕಾರಿಗಳನ್ನು “ನೀವುಏಕೆ ಸಮ್ಮ ನಿದ್ದಿರಿ ? 
ಏಕೆ ನಿಷ್ಕ್ರಿಯರಾಗಿದ್ದಿರಿ ? ಆವಶ್ಯಕವಾದ ಕರ್ತವ್ಯಗಳನ್ನು ಏಕೆ ನಿರ್ವಹಿಸಲಿಲ್ಲ ? ” 
ಎಂದು ಆಕ್ಷೇಪಣೆ ಮಾಡಲಿಲ್ಲ. ಉಭಯರೂ ಒಂದು ರೀತಿಯಾಗಿ ಧೈರ್ಯಶೂನ್ಯರೂ , 
ದಿಕ್ಕು ತೋರದವರೂ ಆಗಿದ್ದಂತೆ ವರ್ತಿಸಿದರೆಂಬ ಅಭಿಪ್ರಾಯಕ್ಕೆ ಬರದೇ ವಿಧಿಯಿಲ್ಲ, 

ಈ ಸಮಿತಿ ಮುಂದೆ ಏನು ಮಾಡಬೇಕೆಂಬ ಬಗ್ಗೆ ಅನೇಕ ಉಪಯುಕ್ತವಾದ 
ಸಲಹೆಗಳನ್ನು ಕೊಟ್ಟಿತು. ಅಷ್ಟೇ ಅಲ್ಲದೆ, ಮಿಲ್ಲರ್‌ ಕಮಿಟಿಯ ಆರ್ಡರಿನಿಂದ 
ಸಂಸ್ಥಾನದ ಪ್ರಜೆಗಳಲ್ಲಿ ಕೋಮುವಾರು ಭಾವನೆ ಪ್ರಬಲಿಸಿ ಹೋಗಿದೆ. ಇದರಿಂದ 
ಸರ್ಕಾರವನ್ನು ಟೀಕಿಸುವ ಅಭ್ಯಾಸ ಜಾಸ್ತಿಯಾಗಿದೆ. ಏನೇ ಅನಿಷ್ಟ ಸಂಭವಿಸಲಿ, ಜನ 
ಸರ್ಕಾರವೇ ಕಾರಣ ಎನ್ನು ತ್ತಾರೆ. ಆದುದರಿಂದ, ಜನಕ್ಕೆ ಸರಿಯಾದ ಜವಾಬ್ದಾರಿ 
ಬುದ್ದಿ ಬರಬೇಕಾದರೆ , ರಾಜ್ಯಾಡಳಿದ ಜವಾಬ್ದಾರಿಯನ್ನು ಚುನಾಯಿತ ಪ್ರತಿನಿಧಿಗಳಿಗೆ 
ವಹಿಸಬೇಕು ಎಂಬ ಸಲಹೆಯನ್ನು ಸಮಿತಿ ಕೊಟ್ಟಿತು. 
೯ ಈ ಸಮಿತಿಗೆ ಬಹಳ ಗಣ್ಯರಾದ ಮಹನೀಯರು ಸದಸ್ಯರಾಗಿದ್ದರು. ಅವರಾರೆಂದರೆ 
ಎಂ . ವಿಶ್ವೇಶ್ವರಯ್ಯ ( ಅಧ್ಯಕ್ಷರು), ಟಿ. ಕೆ. ರಾಮರಾವ್ , ಹೆಚ್ . ಜಿ. ಬಸವಪ್ಪ , 
ಗುಲಾಮ್ ಮಹಮದ್ ಕಲಾಮಿ , ವಿ . ಮಾಣಿಕ್ಯವೇಲು ಮೊದಲಿಯಾರ್ , ಬಿ. 
ನಾಗಪ್ಪ ಮತ್ತು ರಾಲ್ಸ್ನಾಯ್ . ಈ ವರದಿಗೆ ಎಲ್ಲರೂ ರುಜು ಮಾಡಿದರು. 
ಜಿ . ಎಂ . ಕಲಾಮಿಯವರು ಮಾತ್ರ ವರದಿಯ ಜೊತೆಗೆ ಒಂದು ಪ್ರತ್ಯೇಕವಾದ 
ಟಿಪ್ಪಣಿಯನ್ನು ಕೊಟ್ಟರು. 
* ಸರ್ಕಾರ ಈ ವರದಿಯನ್ನು ಪರಿಶೀಲಿಸಿ, ಅನೇಕ ಸಮಾಧಾನಗಳನ್ನು ಹೇಳಿ, ರಾಜ 
ಕೀಯ ಸುಧಾರಣೆಗಳ ಬಗ್ಗೆ , ಅವುಗಳಿಗೂ ಈ ಘಟನೆಗಳಿಗೂ ಏನೂ ಸಂಬಂಧವಿಲ್ಲ 
ವೆಂದೂ , ಜನರ ರಾಜಕೀಯ ಆಶೋತ್ತರಗಳ ಬಗ್ಗೆ ಸರ್ಕಾರ ಉದಾರ ನೀತಿಯಿಂದಿರು 
ವುದಾಗಿಯೂ ಆರ್ಡರನ್ನು ಹೊರಡಿಸಿತು . 
ಸರ್ಕಾರದ ಈ ವರ್ತನೆ ಮುಂದುವರಿದ ಅನೇಕ ಪ್ರಜಾನಾಯಕರಿಗೂ ಸರಿಬೀಳಲಿಲ್ಲ. 


ಎಂ . ವೆಂಕಟಕೃಷ್ಣಯ್ಯ 
ವೆಂಕಟಕೃಷ್ಣಯ್ಯನವರಿಗೂ ಸರ್ಕಾರದ ರೀತಿ ಅಸಮಧಾನ ಉಂಟುಮಾಡಿತು. ಇದನ್ನು 
ಅವರು ತಮ್ಮ ಪತ್ರಿಕೆಗಳಲ್ಲಿ ಸೂಚಿಸಿದರು. 


ಮಿರ್ಜಾರವರು ಅಧಿಕಾರಕ್ಕೆ ಬಂದಮೇಲೆ, ಅವರನ್ನು ಅಭಿನಂದಿಸಿದವರಲ್ಲಿ ವೆಂಕಟ 
ಕೃಷ್ಣಯ್ಯನವರು ಪ್ರಮುಖರು. ಕ್ರಮ -ಕ್ರಮೇಣ, ಮಿರ್ಜಾರವರ ಸಾಮರ್ಥ್ಯದ 
ಬಗ್ಗೆಯೂ ಕೋಮುವಾರು ನಿಷ್ಪಕ್ಷಪಾತದ ಬಗ್ಗೆಯೂ ವೆಂಕಟಕೃಷ್ಣಯ್ಯನವರಿಗೆ 
ಸಂದೇಹ ಹುಟ್ಟಿತು. ಇವರು ರಂಗಾಚಾರ್ಲುರವರಂತೆ ಅಥವಾ ವಿಶ್ವೇಶ್ವರಯ್ಯನವರಂತೆ 
ಪ್ರಜಾ ಸ್ವಾತಂತ್ರ ಪ್ರಿಯರಲ್ಲವೆಂಬುದು ಅವರ ಮನಸ್ಸಿಗೆ ಬಂದಿತು. ಪತ್ರಿಕಾ 
ಸ್ವಾತಂತ್ರದ ಬಗ್ಗೆ ಇವರಿಗೆ ಯಾವ ಆಸ್ಥೆಯೂ ಇಲ್ಲವೆಂಬುದು ತಿಳಿದು ಬಂದಿತು. 
ತಗಡೂರು ರಾಮಚಂದ್ರರಾಯರಿಗೆ “ಕಣಿಯರ ಪತ್ರಿಕೆ' ಎಂಬ ಹೆಸರಿನಲ್ಲಿ ಒಂದು ಸಣ್ಣ 
ಪತ್ರಿಕೆಯನ್ನು ಹೊರಡಿಸಲು ಅಪ್ಪಣೆ ಕೊಡದೆ, ಅವರಿಗೆ ನಾನಾ ತೊಂದರೆಗಳನ್ನು 
ಸರ್ಕಾರಕೊಟ್ಟಿತು. ಸರ್ಕಾರದ ಈ ನೀತಿ ಸರಿಯಾದುದಲ್ಲವೆಂದು ವೆಂಕಟಕೃಷ್ಣಯ್ಯ 
ನವರ ಪತ್ರಿಕೆಗಳಲ್ಲಿ ಬಂದ ಲೇಖನಗಳು ಮಿರ್ಜಾರವರಿಗೆ ಸರಿ ಬೀಳಲಿಲ್ಲ. 
- ಬೆಂಗಳೂರು ಗಣೇಶನ ಗಲಾಟೆ ಸಂಬಂಧದಲ್ಲಿ ಮಿರ್ಜಾರವರು ಯಾರ ಮಾತನ್ನೋ 
ಕೇಳಿ, ತಪ್ಪಿತಸ್ಥರನ್ನು ಶಿಕ್ಷಿಸದೆ, ಯಾರೋ ನಿರಪರಾಧಿಗಳನ್ನು ವಿಚಾರಣೆಗೆ ಗುರಿ 
ಮಾಡಿದುದು ವೆಂಕಟಕೃಷ್ಣಯ್ಯನವರಿಗೆ ಸರಿ ಎಂದು ಕಾಣಲಿಲ್ಲ . “ ಹಣ್ಣು ತಿಂದವನು 
ತಪ್ಪಿಸಿಕೊಂಡ, ಸಿಪ್ಪೆ ತಿಂದವನು ಸಿಕ್ಕಿ ಕೊಂಡ ” ಎಂಬ ಗಾದೆಯನ್ನು ಒಂದು ಸಮ್ಮೇಳನ 
ನಡೆದಾಗ ದಿವಾನರ ಗಮನಕ್ಕೆ ತಂದರು. 
- “ ಬ್ರಾಹ್ಮಣ ಪಿತೂರಿ” ಎಂಬ ಬೊಬ್ಬೆಯನ್ನು ಕೆಲವರು ಎಬ್ಬಿಸಿದುದೂ ವೆಂಕಟ 
ಕೃಷ್ಣಯ್ಯನವರ ಮನಸ್ಸಿಗೆನೋವುಂಟುಮಾಡಿತು. ವಿಶ್ವೇಶ್ವರಯ್ಯ ಸಮಿತಿಯ ವಿಚಾ 
ರಣೆ ವರದಿಗಳು ಹೊರಬಿದ್ದಂತೆಲ್ಲಾ , ಮಿರ್ಜಾರವರು ದಿವಾನಗಿರಿ ನಡೆಸಲು ಅಸಮರ್ಥ 
ರೆಂದು ವೆಂಕಟಕೃಷ್ಣಯ್ಯನವರಿಗೆ ಮನವರಿಕೆಯಾಯಿತು. ಇದೇ ರೀತಿಯಾದ ಅಭಿ 
ಪ್ರಾಯ ಕೆಲವು ಕಡೆ ಬಲವಾಯಿತು. ಈ ಸಂಗತಿಗಳೆಲ್ಲಾ ವೆಂಕಟಕೃಷ್ಣಯ್ಯನವರ 
ಪತ್ರಿಕೆಗಳಲ್ಲಿ ಪ್ರಕಟವಾದವು. 

ಈ ಪರಿಸ್ಥಿತಿಯಲ್ಲಿ ಮೈಸೂರಿನ ಆಡಳಿತ ಸರಿಪಡಿಸಲು ಒಬ್ಬ ಯೂರೋಪಿಯನ್ 
ದಿವಾನರನ್ನು ನೇಮಿಸಬೇಕೆಂದು , ಒಬ್ಬ ಬಾತ್ಮೀದಾರರು ಕಳುಹಿಸಿದ ಪತ್ರವನ್ನು ತಮ್ಮ 
ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಮಿರ್ಜಾರವರು ಮಹಾರಾಜರ ಆಪ್ತರಾದ್ದರಿಂದ ಅವರಿಗೆ 
ಒಂದು ಜಹಗಿರಿಯನ್ನು ಕೊಡಬಹುದೆಂದೂ , ಆದರೆ ಅವರು ದಿವಾನಗಿರಿಯಲ್ಲಿ ಮುಂದು 
ವರಿದರೆ ದೇಶಕ್ಕೆ ಅನರ್ಥವೆಂದೂ ಬಾತ್ಮಿ ಅವರ ಪತ್ರಿಕೆಗಳಲ್ಲಿ ಪ್ರಕಟವಾಯಿತು, 


ದಿವಾಸಿ 
ಪ್ರಕಟಿಸಿದ 
ಬಹುದೆಂದೂ 


ಅವರ ಸಿ 


* 


OV 


ಎಂ . ವೆಂಕಟಕೃಷ್ಣಯ್ಯ 
ಮಿರ್ಜಾರವರಿಗೆ ಬಹಳ ಅಸಮಾಧಾನವಾಯಿತು. ಕ್ರೋಧವೂ ಬಂದಿತು. ಅದರ 
ಪರಿಣಾಮವಾಗಿ ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳ ಮೇಲೆ ಪತ್ರಿಕಾ ಕಾನೂನಿನ 
ಪ್ರಯೋಗಮಾಡಿದರು ; ಅವುಗಳನ್ನು ನಡೆಸಕೂಡದೆಂದೂ ಸರ್ಕಾರದ ಅಪ್ಪಣೆ 
ಯಾಯಿತು. ಈ ಅಪ್ಪಣೆ ೧೯೨೯ ನೇ ಇಸವಿ ಜನವರಿಯ ಮೊದಲನೇ ವಾರದಲ್ಲಿ 
ವೆಂಕಟಕೃಷ್ಣಯ್ಯನವರ ಮೇಲೆ ಜಾರಿಯಾಯಿತು. ಇದನ್ನು ಉಲ್ಲಂಘಿಸಿದರೆ ಗಡೀಪಾರು 
ಆಗುತ್ತಿತ್ತು . 

ಈ ಆಜ್ಞೆಗೆ ೩ - ೪ ತಿಂಗಳ ಹಿಂದೆ, ಪ್ರಜಾಪ್ರತಿನಿಧಿ ಸಭೆಯ ೧೯೨೮ ನೇ 
ಅಕ್ಟೋಬರ್ ಅಧಿವೇಶನದಲ್ಲಿ, ವೆಂಕಟಕೃಷ್ಣಯ್ಯನವರು ಪತ್ರಿಕೆಗಳ ಕರ್ತವ್ಯಗಳ ಬಗ್ಗೆ 
ಹೀಗೆ ಹೇಳಿದರು : 

ಎಲ್ಲಾ ದೇಶಗಳಲ್ಲಿಯೂ ಪತ್ರಿಕೆಗಳ ಮುಖ್ಯವಾದ ಕರ್ತವ್ಯ ಒಂದೇ . ಅದೇನೆಂದರೆ , 
ಪ್ರಜೆಗಳ ತಪ್ಪನ್ನು ಪ್ರಜೆಗಳಿಗೆ ತಿಳಿಸತಕ್ಕದ್ದು ಮತ್ತು ಸರ್ಕಾರದ ತಪ್ಪುಗಳನ್ನು 
ಸರ್ಕಾರಕ್ಕೆ ತೋರಿಸತಕ್ಕದ್ದು , ಅದರಂತೆ ನಮ್ಮ ಪತ್ರಿಕೆಗಳು ಕೆಲಸ ಮಾಡುತ್ತಿವೆ. 
* ಈ ರೀತಿಯಾಗಿ ಮೈಸೂರ್ ಪೇಟ್ರಿಯಟ್ ' ನಲ್ಲಿ ಈಚೆಗೆ ಕೆಲವು ಲೇಖನಗಳು 
ಬಂದಿವೆ. ಅವು ಆಕ್ಷೇಪಕರವಾದುವು ಎಂದೂ , ಅದರಿಂದ ಆ ಪತ್ರಿಕೆ ಮೇಲೆ ಸರ್ಕಾರ 
ಕಾಠ್ಯಕ್ರಮ ಕೈಗೊಳ್ಳಬೇಕೆಂದೂ ಕೆಲವು ಟೀಕಾಕಾರರು ಸಲಹೆ ಮಾಡಿದ್ದಾರೆ. ಅದಕ್ಕೆ 
ನನ್ನ ಉತ್ತರವಿದು : ಪತ್ರಿಕೆಯ ಉದ್ದೇಶ ಸಾರ್ವಜನಿಕರ ಅಭಿಪ್ರಾಯಗಳನ್ನು 
ಪ್ರಕಟಿಸುವುದು; ನಮ್ಮ ಪತ್ರಿಕೆಯಲ್ಲಿ ಬರುವ ಅಗ್ರ ಲೇಖನಗಳನ್ನು ನೋಡಿದರೆ ನನ್ನ 
ನೀತಿ ಸ್ಪಷ್ಟವಾಗುತ್ತದೆ. 

ನಾನು ಕಳೆದ ೬೦ ವರ್ಷಗಳಿಂದ ಪತ್ರಿಕೆಗಳನ್ನು ನಡೆಸುತ್ತಿದ್ದೇನೆ. ಒಂದು ದಿನ 
ನಾದರೂ ನಮ್ಮ ಪತ್ರಿಕೆಯಲ್ಲಿ ಶ್ರೀಮನ್ ಮಹಾರಾಜರವರಿಗೆ ಅಗೌರವ ಸೂಚಿಸುವ 
ಲೇಖನ ಬಂದಿಲ್ಲ, ನಮ್ಮ ಮಹಾರಾಜರಲ್ಲಿ ಎಲ್ಲರೂ ರಾಜಭಕ್ತಿಯಿಂದಕೂಡಿರಬೇಕೆಂದು 
ಬರೆಯುತ್ತಲೇ ಬಂದಿದ್ದೇವೆ. ಆದಾಗ್ಯೂ ನಾವು ಇತರ ಬಾತ್ಮೀದಾರರ ಲೇಖನಗಳನ್ನು 
ಪ್ರಕಟಿಸಬೇಕಾಗುತ್ತದೆ. ಈ ಲೇಖನಗಳನ್ನು ಚೆನ್ನಾಗಿಶೋಧಿಸಿಯೇ ಪ್ರಕಟಿಸಲಾಗು 
ತಿದೆ. ಪತ್ರಿಕೆಯ ಧ್ವನಿಯಲ್ಲಿ ಈಗ ಏನಾದರೂ ಬದಲಾವಣೆ ಕಂಡುಬಂದರೆ ಅದು 
ಈಗಿನ ವ್ಯತ್ಯಾಸ ಪರಿಸ್ಥಿತಿಯಿಂದಲೇ ಎಂಬುದನ್ನು ತಿಳಿಯಬೇಕು. ಈಚೆಗೆ ಎರಡು 
ತಿಂಗಳಿಂದ ಬೆಂಗಳೂರಿನಲ್ಲಿ ನಡೆದ ಕೆಲವು ಘಟನೆಗಳ ಕಾರಣ ಪ್ರಜಾಭಿಪ್ರಾಯ ಕುಭಿತ 
ವಾಗಿದೆ. ಮೈಸೂರು ಬೆಂಗಳೂರಿನಿಂದ ದೂರ; ಕೆಲವು ಸಮಯದಲ್ಲಿ ತಪ್ಪು ಸುದ್ದಿಗಳು 
ನಮ್ಮನ್ನು ಮುಟ್ಟಿರಬಹುದು ; ಅವನ್ನು ನಾವು ಪ್ರಕಟಿಸಿರಬಹುದು . ಆದರೆ ಸರ್ಕಾರದ 
ಪಬ್ಲಿಸಿಟಿ ಆಫೀಸರು ಆ ತಪ್ಪನ್ನು ತೋರಿಸಿದ ಕೂಡಲೇ ತಿದ್ದು ಪಡಿಯನ್ನು ಪ್ರಕಟಿಸ 
ಲಾಗಿದೆ. 


ಎಂ . ವೆಂಕಟಕೃಷ್ಣಯ್ಯ 
- ಒಬ್ಬ ಯೂರೋಪಿರ್ಯ ದಿವಾನರನ್ನು ನೇಮಿಸಬೇಕೆಂಬ ಅಭಿಪ್ರಾಯಕ್ಕೆ ನನ್ನ 
ಬೆಂಬಲವಿದೆಯೆಂದು ಆಪಾದನೆ ಮಾಡಲಾಗಿದೆ. ಅದು ಸಂಪಾದಕರ ಅಭಿಪ್ರಾಯವಲ್ಲ 
ವೆಂದು ನಾನು ಘಂಟಾಘೋಷವಾಗಿ ಹೇಳುತ್ತೇನೆ. ಬೊಂಬಾಯಿನಿಂದ ಒಬ್ಬ ಲೇಖಕರು 
ಅದನ್ನು ಪ್ರಕಟನೆಗಾಗಿ ನಮಗೆ ಕಳುಹಿಸಿದರು, ನಾವು ಅದನ್ನು ಪ್ರಕಟಿಸಿದೆವು. ಇದೇ 
ರೀತಿಯಾಗಿ ದಿವಾನರನ್ನು ಸಹ ಮಹಾರಾಜರನ್ನಾಗಿ ಮಾಡಬೇಕೆಂದು ಒಂದು ಲೇಖನ 
ನಮ್ಮ ಪತ್ರಿಕೆಯಲ್ಲಿ ಪ್ರಕಟವಾದ್ದು ಕೂಡ ಪತ್ರಿಕೆಯ ಅಭಿಪ್ರಾಯವಲ್ಲ . ಹೊರಗಿನಿಂದ 
ಜವಾಬ್ದಾರಿ ಲೇಖಕರಿಂದ ಬರುವ ಎಲ್ಲಾ ಲೇಖನಗಳನ್ನೂ ಪ್ರಕಟಿಸುವುದಿಲ್ಲವೆಂದು 
ತಿರಸ್ಕಾರ ಮಾಡುವ ಹಾಗಿಲ್ಲ. ಕೆಲವನ್ನು ಪ್ರಕಟಿಸಿ ಅವನ್ನು ವಾಚಕರ ವಿಚಾರಕ್ಕೆ 
ಬಿಡಬೇಕು. 

ನನ್ನ ಸ್ವಂತ ಅಭಿಪ್ರಾಯವಿರುವುದು ಮೈಸೂರಿನಲ್ಲಿಯೇ ಹುಟ್ಟಿ ಬೆಳೆದು ವಿದ್ಯಾ 
ನಂತರ ದಕ್ಷರೂ ಆದವರು ಮೈಸೂರಿನ ದಿವಾನರಾಗಿರಬೇಕು ಎಂಬುದು. ಹೊರಗಿನ 
ವರನ್ನು ಮೈಸೂರಿನ ದಿವಾನಗಿರಿಗೆ ಕರೆಸಕೂಡದೆಂದು ನಾನು ಅಭಿಪ್ರಾಯಪಟ್ಟಿದ್ದೇನೆ. 
ಸಂಸ್ಥಾನದಲ್ಲಿ ಇರುವ ಅಥವಾ ಹೊರಗೆ ಇರುವ ಯಾವ ಪತ್ರಿಕೆಯೇ ಆಗಲಿ ಸಾರ್ವ 
ಜನಿಕ ಅಭಿಪ್ರಾಯನ್ನು ಪ್ರತಿಬಿಂಬಿಸದೇ ಇರಲಾರದು. 
* ಈಗಿನ ದಿವಾನರನ್ನು ನಾನು ಅವರು ಚಿಕ್ಕ ಮಗುವಾಗಿದ್ದಾಗಿನಿಂದಲೂ ಬಲ್ಲೆ . 
ಅವರ ಮೇಲೆ ನನ್ನ ಆರೋಪಣೆ ಯಾವುದೂ ಇಲ್ಲ . 
- ಮೈಸೂರು ಪೇಟ್ರಿಯಟ್' ಮೇಲೆ ಮೈಸೂರು ಪತ್ರಿಕಾ ಕಾನೂನನ್ನು ಜಾರಿ 
ಮಾಡುವ ವಿಷಯದಲ್ಲಿ ನಾನು ಹೇಳುವುದಿಷ್ಟೆ . ' ಮೈಸೂರು ಪೇಟ್ರಿಯಟ್ ' ಗಿಂತಲೂ 
ಹೆಚ್ಚು ಉದಾರ ಭಾವನೆಯ ಪತ್ರಿಕೆಯಿಲ್ಲ. ಆ ಪತ್ರಿಕೆಯಲ್ಲಿ ಬಂದ ಬರವಣಿಗೆಗಳ 
ಬಗ್ಗೆ ಅವುಗಳು ಬರೆದ ಸಮಯ ಸಂದರ್ಭಗಳಿಂದ ಬೇರ್ಪಡಿಸಿ ಅರ್ಥ ಮಾಡುತ್ತಿರು 
ವುದನ್ನು ಕಂಡು ನಾನು ಬಹಳ ವಿಷಾದಪಡುತ್ತೇನೆ. 
- ಮೈಸೂರು ಪ್ರೆಸ್ ಕಾನೂನಿನ ಬಗ್ಗೆ ಒಬ್ಬ ಬ್ರಿಟಿಷ್ ವೈಸರಾಯರು ಇದಕ್ಕಿಂತ 
ಕ್ರೂರವಾದ ಕಾನೂನು ಬೇರೊಂದಿಲ್ಲ ಎಂದು ಹೇಳಿದ ಮಾತನ್ನು ಈ ಸಭೆಗೆ ಜ್ಞಾಪಿಸು 
ತೇನೆ. ಆದಾಗ್ಯೂ ಮೈಸೂರಿನಲ್ಲಿ ಪತ್ರಿಕೆಗಳು ನಿರಾತಂಕವಾಗಿ ನಡೆದುಕೊಂಡು ಬಂದಿವೆ. 
ಇದಕ್ಕೆ ಕಾರಣವೇನೆಂದರೆ ಮೈಸೂರಿನ ಪತ್ರಿಕೆಗಳು ತಮ್ಮ ಇತಿಮಿತಿಯನ್ನು ತಿಳಿದು 
ಕೊಂಡು ರಾಜಭಕ್ತಿಯುತವಾಗಿ ತಮ್ಮ ಕರ್ತವ್ಯವನ್ನು ಮಾಡುತ್ತಿವೆ. 


O 


ಶೇಷಾದ್ರಿ ಅಯ್ಯರ್ ಅಥವಾ , ಮಾಧವರಾಯರು ಪ್ರಯೋಗಿಸದೇ ಇದ್ದ ಶಸ್ತ್ರವನ್ನು 
ಮಿರ್ಜಾರವರು ೧೯೨೯ನೇ ನವಯುಗದಲ್ಲಿ ಪ್ರಯೋಗಿಸಿದರು. ದೇಶಕ್ಕೆ ದೇಶವೇ 


ಎಂ . ವೆಂಕಟಕೃಷ್ಣಯ್ಯ 
ಸ್ತಂಭೀಭೂತವಾಯಿತು. ಸರ್ಕಾರ ತನ್ನ ಪ್ರತಿಷ್ಠೆಯನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ 
ಎಷ್ಟು ದೂರಹೋಗಬಲ್ಲದು ಎಂಬುದು ಇದರಿಂದಲೇ ವ್ಯಕ್ತವಾಯಿತು. ಇದಕ್ಕೆ ಕೆಲವು 
ದಿನಗಳ ಹಿಂದೆ, “ಪ್ರಜಾಮಿತ್ರ ” ಎಂಬ ಬೆಂಗಳೂರು ನಗರದ ದಿನಪತ್ರಿಕೆಯನ್ನು 
ಸರ್ಕಾರ ನಿಲ್ಲಿಸಿತ್ತು . ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳನ್ನು ನಿಲ್ಲಿಸಿದ ಒಂದೆರಡು 
ತಿಂಗಳಲ್ಲಿಯೇ ಬೆಂಗಳೂರಿನಲ್ಲಿ ' ವೀರಕೇಸರಿ' ಸೀತಾರಾಮ ಶಾಸ್ತ್ರಿಗಳ ಮೇಲೆಯೂ , 
' ನವಜೀವನ' ಅಶ್ವತ್ಥನಾರಾಯಣ ರಾಯರ ಮೇಲೆಯೂ ಸರ್ಕಾರ ರಾಜದ್ರೋಹದ 
ಮೊಖದ್ದಮೆ ಹೂಡಿತು. 
- ಒಟ್ಟಿನಲ್ಲಿ, ೧೯೨೯ನೇ ಆದಿಭಾಗದಲ್ಲಿ ಮಿರ್ಜಾ ಸರ್ಕಾರ ಬಹಳ ಉಗ್ರರೂಪವನ್ನು 
ತಾಳಿತ್ತು . ಅದು ೧೯೨೮ನೇ ಜುಲೈ ೩೦ರಲ್ಲಿ ಎಷ್ಟು ತಟಸ್ಥವಾಗಿ ಜಡವಾಗಿತ್ತೊ ; 
೧೯೨೯ ನೇ ಆದಿ ಭಾಗದಲ್ಲಿ ಅಷ್ಟು ತೀವ್ರತೆಯಿಂದ ಕಾರ್ಯಕ್ರಮಗಳನ್ನು ಕೈಗೊಂಡಿತು. 
ದೇಶೀಯ ಸಂಸ್ಥಾನವಾದ ಮೈಸೂರಿನಲ್ಲಿ ಇಷ್ಟು ಉಗ್ರ ಕಾರ್ಯಗಳನ್ನು ಸರ್ಕಾರ 
ಯಾವತ್ತೂ ನಡೆಸಿರಲಿಲ್ಲ. ಅನೇಕ ಪತ್ರಿಕೆಗಳಿಗೆ ಸರ್ಕಾರ ಎಚ್ಚರಿಕೆಯ ನೋಟೀಸು 
ಗಳನ್ನು ಕಳುಹಿಸಿತು. ಅನೇಕ ಸಾರ್ವಜನಿಕರ ಮೇಲೆ ಬೇರೆ ಬೇರೆ ಮೊಖದ್ದಮೆಗಳನ್ನು 
ಹೂಡಿತು. ೧೯೨೯ರ ಮಧ್ಯದವರೆಗೂ ಸರ್ಕಾರದ ನೀತಿ ಹೀಗೆಯೇ ಇತ್ತು . 
- ವೆಂಕಟಕೃಷ್ಣಯ್ಯನವರು ಸರ್ಕಾರದ ಅಪ್ಪಣೆಯಂತೆ ತಮ್ಮ ಪತ್ರಿಕೆಗಳನ್ನು ನಿಲ್ಲಿಸಿ 
ಬಿಟ್ಟರು. ಅನೇಕ ಸಾರ್ವಜನಿಕರು ಸಂಸ್ಥಾನದ ಹೊರಗೂ ಒಳಗೂ ವೆಂಕಟಕೃಷ್ಣಯ್ಯ 
ನವರಿಗೆ ಸಹಾನುಭೂತಿಸೂಚಿಸಿ , ಸರ್ಕಾರವನ್ನು ಖಂಡಿಸಿದರು. 

೧೯೨೮ನೇ ಮಾರ್ಚ್ ತಿಂಗಳಿನಲ್ಲಿ ನಡೆದ ನ್ಯಾಯವಿಧಾಯಕ ಸಭೆಯಲ್ಲಿ ಪತ್ರಿಕಾ 
ಕಾನೂನನ್ನು ರದ್ದು ಮಾಡಬೇಕೆಂಬ ನಿರ್ಣಯ ಸರ್ವಾನುಮತದಿಂದ ಪಾಸಾಯಿತು. 
ಸರ್ಕಾರವೂ ಆ ಹಳೇ ಕಾನೂನನ್ನು ರದ್ದು ಮಾಡುವುದಾಗಿಯೂ , ಅದರ ಜಾಗದಲ್ಲಿ 
ಬೇರೆ ಉದಾರವಾದ ಪತ್ರಿಕಾ ನಿಯಮವನ್ನು ಜಾರಿಗೆ ತರುವುದಾಗಿಯೂ ಭರವಸೆಯ 
ತಿತು. ಇಂತಹ ಭರವಸೆ ಕೊಟ್ಟಿದ್ದರೂ , ಸರ್ಕಾರ ಆ ಹಳೇ ಕಾನೂನನ್ನು ಉಪಯೋಗಿಸಿ 
ವೃದ್ಧಪಿತಾಮಹರ ಪತ್ರಿಕೆಗಳನ್ನು ನಿಲ್ಲಿಸಿದ್ದಕ್ಕಾಗಿ ಬಹಳವಾಗಿ ಟೀಕಿಸಲಾಯಿತು. 
ಪತ್ರಿಕೆಗಳಲ್ಲಿ ಯಾವುದಾದರೂ ಆಕ್ಷೇಪಕರವಾದ ಲೇಖನ ಬಂದರೆ , ಅದನ್ನು ಒಬ್ಬ ಹೈ 
ಕೋರ್ಟ್ಜಡ್ಡರ'ಕ್ವಾಸಿ.ಜುಡಿಷಿಯಲ್ರ್ಎರಿ' ಗೆ ಗುರಿಪಡಿಸಿ, ಅವರ ತೀರ್ಮಾನ 
ದಂತೆ ನಡೆಯುವುದಾಗಿ ಸರ್ಕಾರದವರು ಆಶ್ವಾಸನೆ ಕೊಟ್ಟಿದ್ದರು ; ಈ ಆಶ್ವಾಸನೆಗೂ 
ಬೆಲೆ ಇಲ್ಲದಂತಾಯಿತೆಂದು ಟೀಕಿಸಲಾಯಿತು. 
- ವೆಂಕಟಕೃಷ್ಣಯ್ಯನವರು ಮಹಾರಾಜರಿಗೆ ಅಪೀಲು ಹಾಕಿದರು . ನಾಲೈದು ಸಾರಿ 
ಪ್ರೈವೆಟ್ ಸೆಕ್ರೆಟರಿಯವರೊಡನೆ ವೆಂಕಟಕೃಷ್ಣಯ್ಯನವರ ವಿಸ್ತಾರ ಭೇಟಿ ನಡೆಯಿತು. 
ಆದರೆ ಏನೂ ಪ್ರಯೋಜನವಾಗಲಿಲ್ಲ. 


ಎಂ . ವೆಂಕಟಕೃಷ್ಣಯ್ಯ 
- ವೆಂಕಟಕೃಷ್ಣಯ್ಯನವರು ಧೈರ್ಯಗೆಡದೆ “ ನೇಚರ್ ಕ್ಯೂರ್” ಎಂಬ ಪತ್ರಿಕೆಯನ್ನು 
ಆರಂಭಿಸಿ ಅದರಲ್ಲಿ ಪ್ರಕೃತಿಯ ಚಿಕಿತ್ಸೆ ವಿಧಾನ, ಆರೋಗ್ಯ ನಿಯಮಗಳು , ನೀತಿ 
ಜೀವನ, ಮುಂತಾದ ವಿಷಯಗಳನ್ನು ಬರೆಯುವುದಾಗಿ ತಿಳಿಸಿದರು. ಕೆಲವು ಲಾಯರು 
ಗಳ ಅಭಿಪ್ರಾಯದಂತೆ ಇಂಥ ಪತ್ರಿಕೆಗೆ ಸರ್ಕಾರದ ಅಪ್ಪಣೆ ಬೇಕಿಲ್ಲ ಎಂದು ತಿಳಿದು 
ವೆಂಕಟಕೃಷ್ಣಯ್ಯನವರು ಸರ್ಕಾರದ ಅಪ್ಪಣೆಕೇಳದೆ ಪ್ರಕಟಿಸಿದರು . ಇದು ದಿನಪತ್ರಿಕೆ. 
“ವೆಲ್ಸ್ ಆಫ್ ಮೈಸೂರ್ ” ಆಕಾರದ್ದು . ಇದು ೧೦ - ೧೫ ದಿನಗಳು ನಡೆಯಿತು. ಅಷ್ಟ 
ರಲ್ಲಿಯೇ ವೆಂಕಟಕೃಷ್ಣಯ್ಯನವರ ಮಿತ್ರರಾದ ಕೆಲವು ಸರ್ಕಾರಿ ಅಧಿಕಾರಿಗಳು ಬಂದು 
(ಇದು ಪತ್ರಿಕಾ ಕಾನೂನಿನ ಉಲ್ಲಂಘನೆಯಾದಂತಾಗುವುದು . ಇದಕ್ಕೆ ಸರ್ಕಾರ 
ಗಡೀಪಾರು ಶಿಕ್ಷೆ ವಿಧಿಸುವುದಕ್ಕೂ ಹೇಸುವುದಿಲ್ಲ. ನೀವು ಖಂಡಿತ ಪತ್ರಿಕೆ ನಿಲ್ಲಿಸಿಬಿಡಿ' 
ಎಂದು ಬಲಾತ್ಕರಿಸಿದರು. 
- ಮಿರ್ಜಾರವರ ಸರ್ಕಾರ ವೆಂಕಟಕೃಷ್ಣಯ್ಯನವರನ್ನು ಗಡೀಪಾರು ಮಾಡುವ 
ಸೂಚನೆಯಿದೆ ಎಂದು ಪೂನಾದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಕೆಲವು 
ಸದಸ್ಯರಿಗೆ ತಿಳಿಯಿತು. ಅವರು ವೆಂಕಟಕೃಷ್ಣಯ್ಯನವರಿಗೆ ತಂತಿ ಕಳುಹಿಸಿದರು, ಕಾಗದ 
ಬರೆದರು , “ ನಿಮಗೆ ನಾವು ಆಶ್ರಯ ಕೊಡುತ್ತೇವೆ. ಇಲ್ಲಿಗೆ ಬಂದುಬಿಡಿ' ಎಂಬುದಾಗಿ, 
ಆದರೆ , ಮುಂದೆ ಪರಿಸ್ಥಿತಿ ಪ್ರಬಲವಾಗದಂತೆ ವೆಂಕಟಕೃಷ್ಣಯ್ಯನವರು “ನೇಚರ್ 
ಕ್ಯೂರ್‌' ಪತ್ರಿಕೆಯನ್ನು ನಿಲ್ಲಿಸಿಬಿಟ್ಟರು. ಇದೇ ಇವರು ಪತ್ರಿಕೆಗಳನ್ನು ನಡೆಸಿದ 
ಕಡೆಯ ಅಂಕ , ಪುನಃ, ಅವರು ಬದುಕಿದ್ದ ವರೆಗೆ, ಯಾವ ಪತ್ರಿಕೆಯನ್ನೂ ಹೊರಡಿಸ 
ಲಿಲ್ಲ. ಒಂದೆರಡು ಸಾರಿ ತಮ್ಮ ಪತ್ರಿಕೆಗಳನ್ನು ಪುನರುಜೀವಗೊಳಿಸಲು ಸರ್ಕಾರಕ್ಕೆ 
ಬರೆದರು. ಆದರೆ, ಸರ್ಕಾರ ಅವರ ಕೋರಿಕೆಯನ್ನು ತಿರಸ್ಕರಿಸಿತು. 

ವೆಂಕಟಕೃಷ್ಣಯ್ಯನವರು ಇನ್ನು ಮುಂದೆ ಮೈಸೂರಿನ ಮತ್ತು ಹೊರಗಿನ ಪತ್ರಿಕೆಗಳಿಗೆ 
ಲೇಖನಗಳನ್ನು ಬರೆಯುತ್ತಿದ್ದರು. ಪುನಃ “ ಹಿತಬೋಧನೆ ” ಎಂಬ ಗ್ರಂಥಮಾಲೆಯನ್ನು 
ಆರಂಭಿಸಿ, ಕೆಲವು ತಿಂಗಳವರೆಗೆ ನಡೆಸಿದರು . 

ಅವರ ಪತ್ರಿಕೆಗಳನ್ನು ನಿಲ್ಲಿಸಿದ್ದು ಅವರ ಕೈ ಕಟ್ಟಿದಂತಾಗಿತ್ತು . ಅವರ ಆರೋಗ್ಯಕ್ಕೂ 
ಕುಂದಕವಾಯಿತೆಂದು ಹೇಳಬಹುದು. ಪತ್ರಿಕೆಗಳು ನಿಂತುಹೋದ ಮೇಲೆ ೪ ೧/ ೨ 
ವರ್ಷಗಳ ಕಾಲ ಅವರು ಬದುಕಿದ್ದರೂ , ಅವರ ಜೀವನ ಹಿಂದಿನಂತೆ ಬಹಳ ಲವಲವಿಕೆ 
ಯಿಂದ ಕೂಡಿರಲಿಲ್ಲ. 

೧೯೨೯ರಲ್ಲಿ ಬೆಂಗಳೂರಿನಲ್ಲಿ ಡಿ . ವಿ . ಗುಂಡಪ್ಪನವರು ಒಂದು ಕಾಂಗ್ರೆಸ್ ಅಧಿವೇಶನ 
ವನ್ನು ಏರ್ಪಡಿಸಿದ್ದರು. ಬೆಂಗಳೂರಿನ ನಾಗರಿಕರು ವೆಂಕಟಕೃಷ್ಣಯ್ಯನವರನ್ನು ಸಾರ್ವ 
ಜನಿಕ ಮೆರವಣಿಗೆಯಲ್ಲಿ ಸಭಾ ಮಂಟಪಕ್ಕೆ ಕರೆತಂದರು, ಅವರ ಅಧ್ಯಕ್ಷ ಭಾಷಣ 
ಸ್ಫೂರ್ತಿಯುತವಾಗಿತ್ತು . ಅವರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ದಿರ್ವಾ ರಂಗಾಚಾರ್ಲು 


ಎಂ . ವೆಂಕಟಕೃಷ್ಣಯ್ಯ 

* * 
ರವರ ಕಾಲದಲ್ಲಿ ಅಸೆಂಬ್ಲಿ ಸ್ಥಾಪನೆಯಾದ ಉದ್ದೇಶ ಮತ್ತು ಅದು ಬೆಳೆದುಕೊಂಡು 
ಬಂದ ಬಗೆ, ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ದೇಶದ ನಾನಾ ಮುಖ ಪ್ರಗತಿ ಇವುಗಳ 
ನ್ನೆಲ್ಲಾ ವಿಮರ್ಶಿಸಿದ್ದರು. ತಿಲಕ್ , ಗಾಂಧೀ ಮುಂತಾದವರು ಭಾರತೀಯ ಸ್ವರಾಜ್ಯ 
ಸ್ಥಾಪಿಸಲು ಜನರನ್ನು ಹೇಗೆ ತರಪೇತು ಮಾಡಿದರೆಂಬುದನ್ನೂ ವಿವರಿಸಿದ್ದರು. ಈಗ 
ಜನರಲ್ಲಿ ವಿದ್ಯಾಭ್ಯಾಸ ಹರಡಿದೆ ; ಅವರಿಗೆ ತಮ್ಮ ಹಕ್ಕು ಬಾಧ್ಯತೆಗಳ ಜ್ಞಾನ 
ಚೆನ್ನಾಗಿದೆ ; ಆದುದರಿಂದ ಪ್ರಜೆಗಳಿಗೆ ಸಲ್ಲಬೇಕಾದ ಜವಾಬ್ದಾರಿ ಸರ್ಕಾರವನ್ನು 
ಕೊಡಲೇಬೇಕು ಎಂಬಿವೇ ಮುಂತಾದ ವಿಚಾರಗಳನ್ನು ತಿಳಿಸಿದರು. 

೧೯೩೦ರಲ್ಲಿ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಿದಾಗ ಅವರಿಗೆ ಶುಭ 
ವನ್ನು ಕೋರಿ, ಮೈಸೂರು ನಗರದಲ್ಲಿ ನಡೆದ ಸಭೆಗಳಲ್ಲಿ ಭಾಷಣ ಮಾಡಿ ಜನರನ್ನು 
ಹುರಿದುಂಬಿಸಿದರು. 
- ಲಂಡನ್ನಿನಲ್ಲಿ ನಡೆದ ರೌಂಡ್ ಟೇಬಲ್ ಸಮ್ಮೇಳನಗಳ ವಿಷಯವಾಗಿ ಆಸಕ್ತಿ 
ವಹಿಸಿ ಅನೇಕ ಲೇಖನಗಳನ್ನು ಬರೆದರು. 


ಸಮಾಜ 
ಸುಧಾರಕ 


ವೆಂಕಟಕೃಷ್ಣಯ್ಯನವರ ಸಾರ್ವಜನಿಕ ಸೇವೆ ನಾನಾ ಮುಖವಾದುದು. ಆಗಿನಕಾಲ 
ದಲ್ಲಿ ಸಾರ್ವಜನಿಕ ಕೆಲಸಗಾರರಲ್ಲಿ ಕೆಲವರು ಎಲ್ಲಾ ತರಹದ ಕೆಲಸಗಳನ್ನೂ ಕೈಗೊಳ್ಳ 
ಬೇಕಾಗುತ್ತಿತ್ತು . ಇಂತಹ ಸ್ಥಿತಿಯಲ್ಲಿ ವೆಂಕಟಕೃಷ್ಣಯ್ಯನವರು ಉಪಾಧ್ಯಾಯರು 
ಪತ್ರಿಕೋದ್ಯೋಗಿಗಳು ರಾಜಕೀಯ ಮುಖಂಡರೂ ಆಗಿದ್ದರಲ್ಲದೆ, ಸಮಾಜ ಸೇವೆ 
ಮತ್ತು ಸುಧಾರಣಾ ಕಾರ್ಯಗಳಲ್ಲಿ ಪ್ರಮುಖ ಭಾಗವಹಿಸುತ್ತಿದ್ದರು. ಆಗ ಅನೇಕ 
ವಿಷಯಗಳಿಗೆ ನಮ್ಮ ದೇಶದಲ್ಲಿ ಇನ್ನೂ ಪ್ರಾರಂಭಕಾಲ ; ಹಾಗೆಯೇ ಸಮಾಜ ಸೇವೆ 
ಮತ್ತು ಸುಧಾರಣೆಗೂ ಪ್ರಾರಂಭಕಾಲ. 

ಬ್ರಿಟಿಷ್ ಇಂಡಿಯಾ ಸರ್ಕಾರ ಆಗ ನಮ್ಮ ಸಮಾಜ ಸುಧಾರಣಾ ಕಾರ್ಯಗಳಲ್ಲಿ 
ಕೈ ಹಾಕುತ್ತಿರಲಿಲ್ಲ . ಈ ವಿಷಯದಲ್ಲಿ ಭಿನ್ನಾಭಿಪ್ರಾಯವಿತ್ತು . ಪ್ರಖ್ಯಾತ ಮುಖಂಡ 
ರಾದ ಬಾಲಗಂಗಾಧರ ತಿಲಕರು ಪರದೇಶಿ ಸರ್ಕಾರ ನಮ್ಮ ಸಮಾಜ ಸುಧಾರಣೆಗಳಲ್ಲಿ 
ಕೈ ಹಾಕಕೂಡದು ಎಂದು ಹೇಳುತ್ತಿದ್ದರು. ಇವರ ಮಿತ್ರರಾದ ಅಗರ್‌ಕರ್‌ರವರು ಭಿನ್ನ 
ವಾದ ಅಭಿಪ್ರಾಯ ಹೊಂದಿದ್ದರು. ಬ್ರಿಟಿಷ್ ಸರ್ಕಾರ ಸಮಾಜ ಸುಧಾರಣಾ 
ಕಾನೂನುಗಳನ್ನು ಮಾಡಬೇಕೆಂಬುದು ಅವರ ಅಭಿಪ್ರಾಯವಾಗಿತ್ತು . ಇದಕ್ಕೆ ತಿಲಕರು 
“ ಸಾಮಾಜಿಕ ಸುಧಾರಣಾ ಕಾನೂನುಗಳನ್ನು ನಮಗೆ ಸ್ವರಾಜ್ಯ ಬಂದ ಮೇಲೆ 
ನೋಡಿಕೊಳ್ಳೋಣ' ಎಂದು ಉತ್ತರ ಹೇಳುತ್ತಿದ್ದರು. 
- ಮೈಸೂರು ರಾಜ್ಯ ಶ್ರೀರ್ವ ಮಹಾರಾಜರ ರಾಜ್ಯವಾದ್ದರಿಂದ ಇಲ್ಲಿ ಹೆಚ್ಚು 
ಸ್ವಾತಂತ್ರ ವಹಿಸಿ ಕೆಲವು ಸಮಾಜ ಸುಧಾರಣಾ ಕಾನೂನುಗಳನ್ನು ಜಾರಿಮಾಡಲು 
ಅವಕಾಶವಿತ್ತು . ಆದರೆ ಆಚಾರಶೀಲರ ಮನಸ್ಸನ್ನು ನೋಯಿಸಲು ಮೈಸೂರು ಸರ್ಕಾರಕ್ಕೆ 
ಇಷ್ಟವಿರಲಿಲ್ಲ. ಸಮಾಜ ಸುಧಾರಣೆಯಲ್ಲಿ ಆಸಕ್ತರಾದ ಸಾರ್ವಜನಿಕರು ಜನರಿಗೆ ಸಮಾಜ 
ಸುಧಾರಣೆ ವಿಷಯದಲ್ಲಿ ಶಿಕ್ಷಣಕೊಡುವ ಆವಶ್ಯಕತೆಯಿತ್ತು . ವೆಂಕಟಕೃಷ್ಣಯ್ಯನವರೂ , 
ಅವರ ಸ್ನೇಹಿತರೂ ಸಮಾಜ ಸುಧಾರಣೆಗಳ ವಿಷಯವನ್ನು ಪತ್ರಿಕೆಗಳಲ್ಲಿಯೂ , ಸಾರ್ವ 


೯೭ 


ಎಂ . ವೆಂಕಟಕೃಷ್ಣಯ್ಯ 
ಜನಿಕ ಸಭೆಗಳಲ್ಲಿಯೂ ಪ್ರಚಾರಮಾಡುತ್ತಾ ಬಂದರು . ಏನೂ ತಿಳಿಯದ ಜನಸಾಮಾ 
ನ್ಯರಿಗೆ ಹಿಂದಿನ ಸಮಾಜ ಪದ್ಧತಿಗಳಲ್ಲಿಯೇ ವಿಶ್ವಾಸ; ಹೊಸ ಸಂಗತಿಗಳನ್ನು ಹೇಳಿದರೆ 
ಏನೋ ಹಾಸ್ಯವಾಗಿ ತಿಳಿದುಕೊಳ್ಳುತ್ತಿದ್ದರು. ಆದರೆ ವೆಂಕಟಕೃಷ್ಣಯ್ಯನವರು ಸುಧಾ 
ರಣೆ ಕೆಲಸದಲ್ಲಿ ಹಿಂಜರಿಯಲಿಲ್ಲ. 
* ಅವರು ಸ್ತ್ರೀಯರು ವಿದ್ಯಾಭ್ಯಾಸ ಮಾಡಬೇಕು, ಗಂಡಸರಂತೆ ಸ್ತ್ರೀಯರು ದೊಡ್ಡ 
ದೊಡ್ಡ ಪರೀಕ್ಷೆಗಳನ್ನು ಪಾಸು ಮಾಡಬೇಕು ಎಂದು ಪ್ರಚಾರ ನಡೆಸುತ್ತಿದ್ದರು. 
ಪ್ರಾರಂಭದ ದಿನಗಳಲ್ಲಿ ತಂದೆತಾಯಿಗಳು ಮತ್ತು ಪೋಷಕರು ತಮ್ಮ ಹೆಣ್ಣು ಮಕ್ಕ 
ಳನ್ನು ಸ್ಕೂಲಿಗೆ ಕಳುಹಿಸುವುದಕ್ಕೆ ಹಿಂಜರಿಯುತ್ತಿದ್ದರು. 
- ಈ ಸ್ಥಿತಿಯಲ್ಲಿ ವೆಂಕಟಕೃಷ್ಣಯ್ಯನವರ ಪತ್ನಿ ಯವರಾದ ಪುಟ್ಟ ಲಕ್ಷಮ್ಮನವರೇ 
ಮುಂದೆ ಬಂದು, ಮಹಾರಾಣೀ ಸ್ಕೂಲಿನ ಉಪಾಧ್ಯಾಯಿನಿಯಾಗಿ, ಹೆಣ್ಣು ಮಕ್ಕಳಿಗೆ 
ಸ್ಕೂಲಿಗೆ ಬಂದು ಓದಲು ಪ್ರೋತ್ಸಾಹ ಕೊಡುತ್ತಿದ್ದರು. ಶ್ರೀ ವಿದ್ಯಾಭ್ಯಾಸದಲ್ಲಿ 
ಇವರು ಮುಂದಾಳುತನವನ್ನು ವಹಿಸಿದರೂ , ಪೂರ್ವಾಚಾರ ಸರಾಯಣರಾಗಿ ಪತಿಸೇವೆ 
ಮಾಡುತ್ತಾ , ಮಕ್ಕಳನ್ನು ಚೆನ್ನಾಗಿ ಪೋಷಿಸುತ್ತಲೂ ಇದ್ದರು. ಇವರು ಬಹಳ ಒಳ್ಳೆಯ 
ಉಪಾಧ್ಯಾಯಿನಿ ಎಂಬ ಹೆಸರು ಪಡೆದರು . 
- ೧೮೮೮ ನೇ ನವೆಂಬರ್ “ ಹಿತಬೋಧಿನಿ ” ಸಂಚಿಕೆಯಲ್ಲಿ ಮಹಾರಾಣಿ ಬಾಲಿಕಾ 
ಪಾಠಶಾಲೆಯ ೭ ನೇ ವಾರ್ಷಿಕೋತ್ಸವವನ್ನು ವಿವರಿಸಲಾಗಿದೆ. 

ಈ ಶಾಲೆ ಸ್ಥಾಪನೆಯಾದುದು ೧೮೮೦ ರಲ್ಲಿ. ಇದನ್ನು ಪ್ರಾರಂಭಿಸಿದವರು ವೆಂಕಟ 
ಕೃಷ್ಣಯ್ಯ ಮತ್ತು ಅಂಬಲ್ ನರಸಿಂಹಯ್ಯಂಗಾರ್ , ಆಗ ೧೪ ಬಾಲಕಿಯರು ಮಾತ್ರ 
ಇದ್ದರು. ೧೮೮೨ ರಲ್ಲಿ ದಿರ್ವಾ ರಂಗಾಚಾರ್ಲುರವರು ಈ ಶಾಲೆಯ ವಾರ್ಷಿಕೋ 
ತೃವದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು. ಸರ್ಕಾರದವರು ಎಷ್ಟೋ ಆವರ್ತಿ ಬಾಲಿಕಾ 
ಪಾಠಶಾಲೆಗಳನ್ನು ತೆರೆದರು ; ಆದರೆ , ಬಾಲಿಕೆಯರು ಇನ್ನೂ ಸೇರುತ್ತಿರಲಿಲ್ಲ. ಈ ಪಾಠ 
ಶಾಲೆಗಳನ್ನು ಮುಚ್ಚಬೇಕಾಗಿ ಬಂದಿತು. ಆದರೆ ವೆಂಕಟಕೃಷ್ಣಯ್ಯನವರು ಸ್ಥಾಪಿಸಿದ 
ಬಾಲಿಕಾ ಪಾಠಶಾಲೆ ಮಾತ್ರ ಕ್ರಮಕ್ರಮವಾಗಿ ಏಳಿಗೆ ಹೊಂದಿತು. ಏಳನೇ ವಾರ್ಷಿ 
ಕೋತ್ಸವದಲ್ಲಿ ಮಹಾರಾಜ ಚಾಮರಾಜ ಒಡೆಯರು ಸಭಾಧ್ಯಕ್ಷರಾಗಿದ್ದರು. ರೆಸಿಡೆಂ 
ಟರು, ದಿವಾನರು , ಇತರ ದೊಡ್ಡ ಮನುಷ್ಯರು ಆಗಮಿಸಿದ್ದರು. ಮಹಾರಾಜರು ಈ 
ಶಾಲೆಯ ಅಭಿವೃದ್ಧಿಯ ಬಗ್ಗೆ ದಿವಾನರ ಮೂಲಕ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತ 
ಪಡಿಸಿದರು. 

ಆಗ ಈ ಶಾಲೆಯಲ್ಲಿ ಒಟ್ಟು ೪೭೯ ವಿದ್ಯಾರ್ಥಿನಿಯರು ಇದ್ದರು. ವಿವರ ಈ ರೀತಿ 
ಇದೆ: ಹೈಸ್ಕೂಲಿನಲ್ಲಿ ೬ , ಮಿಡ್ಸ್ ಸ್ಕೂಲಿನಲ್ಲಿ ೬೨, ಅಪ್ಪರ್ ಪ್ರೈಮರಿಯಲ್ಲಿ ೧೪೫ , 
ಲೋಯರ್ ಪ್ರೈಮರಿಯಲ್ಲಿ ೬೯ , ಮಕ್ಕಳ ತರಗತಿಯ ಮೇಲ್ಬಾಗದಲ್ಲಿ ೨೬ , ಕೆಳಭಾಗ 


೯೮ 

ಎಂ . ವೆಂಕಟಕೃಷ್ಣಯ್ಯ 
ದಲ್ಲಿ ೧೨೦ , ಮನೆಯಲ್ಲಿ ಓದತಕ್ಕ ವಿದ್ಯಾರ್ಥಿನಿಯರು ೫೧ . ಗ್ರಾಮಾಂತರ ಪ್ರದೇಶ 
ಗಳಿಂದ ೧೪ ಜನ ವಿದ್ಯಾರ್ಥಿನಿಯರು ಈ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು. 
ಈ ಸಂಸ್ಥೆಗೆ ಡಿ. ಸುಬ್ಬಯ್ಯನವರು ಸೂಪರಿಂಟೆಂಡೆಂಟರಾಗಿದ್ದರು. 
- ಮದ್ರಾಸ್ ರವರ ರು ಈ ಪಾಠಶಾಲೆಯನ್ನು ನೋಡಿ ಬಹಳ ಸಂತೋಷಪಟ್ಟು , 
“ ಇಂಡಿಯಾ ದೇಶದಲ್ಲಿ ಇಂಥ ಶಾಲೆಗಳು ಬಹಳವಿಲ್ಲ, ಇದು ಬಹಳ ಪ್ರಗತಿ ಹೊಂದಿದೆ” 
ಎಂದು ಪ್ರಶಂಸೆ ಮಾಡಿದರು. 

ಈ ಪಾಠಶಾಲೆಯ ಕಾರ್ಯದರ್ಶಿಗಳು ನರಸಿಂಹಯ್ಯಂಗಾರ್ , ಇವರ ಸೇವೆಯನ್ನು 
ಅಧ್ಯಕ್ಷರು ಹೊಗಳಿದರು. ಲೇಡೀ ಡಫರ್ರಿರವರು ಈ ಶಾಲೆಯನ್ನು ಭೇಟಿಮಾಡಿದಾಗ 
ಆರೋಗ್ಯ ಶಾಸ್ತ್ರ ಕಲಿಸಲು ಇಲ್ಲಿ ಮಾಡಿರುವ ವ್ಯವಸ್ಥೆಯನ್ನು ಶ್ಲಾಘಿಸಿದರು. 
11 ಮಹಾರಾಜರು ಈ ಶಾಲೆಯಲ್ಲಿ ಉಪಾಧ್ಯಾಯಿನಿಯರನ್ನು ತಯಾರು ಮಾಡುವ 
ಆವಶ್ಯಕತೆಯನ್ನು ತಿಳಿಸಿದರು. ಶ್ರೀ ವಿದ್ಯಾಭ್ಯಾಸದ ಏಳಿಗೆಗೆ ಒಳ್ಳೆ ಉಪಾಧ್ಯಾಯಿನಿ 
ಯರೇ ತಳಹದಿ ಎಂದು ದಿರ್ವಾ ಶೇಷಾದ್ರಿ ಅಯ್ಯರ್ ಅವರೂ ತಿಳಿಸಿದರು . 
- ಮೈಸೂರು ನಗರದಲ್ಲಿ ಸ್ಥಾಪನೆ ಮಾಡಿದ ಬಾಲಿಕಾ ಪಾಠಶಾಲೆಯ ಮಾದರಿಯನ್ನೇ 
ಅನುಸರಿಸಿ ಮೇಲುಕೋಟೆ, ತುಮಕೂರು ಮುಂತಾದ ಊರುಗಳಲ್ಲಿ ಬಾಲಿಕಾ ಪಾಠ 
ಶಾಲೆಗಳನ್ನು ಸ್ಥಾಪಿಸಿದರೆಂದು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ವರದಿಯಿಂದ 
ತಿಳಿದು ಬರುತ್ತದೆ. 
( ಮಹಾರಾಣಿ ಬಾಲಿಕಾ ಪಾಠಶಾಲೆ ಕ್ರಮೇಣ ಮೈಸೂರಿನಲ್ಲಿರುವ ಮಹಾರಾಣಿ 
ಕಾಲೇಜಾಗಿ ಬೆಳೆಯಿತು. ಈ ಶಾಲೆಯ ವ್ಯವಸ್ಥೆಯನ್ನು ೧೮೯೧ ರಲ್ಲಿ ಸರ್ಕಾರ ವಹಿಸಿ 
ಕೊಂಡಿತು. ೧೧ ವರ್ಷಕಾಲ ವೆಂಕಟಕೃಷ್ಣಯ್ಯನವರ ಮತ್ತು ಅವರ ಮಿತ್ರರ 
( ನರಸಿಂಹಯ್ಯಂಗಾರ್ , ಪುಟ್ಟಣ್ಣ , ವೆಂಕಟಸ್ವಾಮಯ್ಯ , ಇತರರು) ಆಡಳಿತದಲ್ಲಿ ಈ 
ಶಾಲೆ ಬಹಳ ಅಭಿವೃದ್ಧಿ ಪಡೆಯಿತು. 
- ಹೀಗೆ ನೋಡುವಲ್ಲಿ , ಮೈಸೂರು ನಗರದಲ್ಲಿ ಸ್ತ್ರೀ ವಿದ್ಯಾಭ್ಯಾಸಕ್ಕಾಗಿ ಕೆಲಸ 
ಮಾಡಿದ ಮೂಲಪುರುಷರಲ್ಲಿ ವೆಂಕಟಕೃಷ್ಣಯ್ಯನವರು ಅಗ್ರಗಣ್ಯರು ಎಂಬುದು ಸ್ಪಷ್ಟ 
ವಾಗುತ್ತದೆ. 
- ಸ್ತ್ರೀಯರಿಗಾಗಿ ಸ್ಥಾಪಿತವಾದ ಸಂಸ್ಥೆಗಳಲ್ಲಿ ಆಟಪಾಟಗಳಿಗಾಗಿಯೂ ಏರ್ಪಾಡನ್ನು 
ಮಾಡಲಾಗಿತ್ತು . ಕೋಲಾಟ, ಜಡೆ ಕೋಲಾಟ, ಹೊಲಿಗೆ, ಕಸೂತಿ, ಮಣಿ ಹಾಕು 
ವುದು ಮುಂತಾದವುಗಳನ್ನು ಹೇಳಿಕೊಡಲಾಗುತ್ತಿತ್ತು . 
- ಪರಸ್ಥಳದಿಂದ ಬಂದ ವಿದ್ಯಾರ್ಥಿನಿಯರ ಅಶನ ವಸತಿಗಳಿಗಾಗಿ ಹಾಸ್ಟೆಲನ್ನು 
ವೆಂಕಟಕೃಷ್ಣಯ್ಯನವರು ಮಹಾರಾಣಿ ಕಾಲೇಜಿನ ಆಶ್ರಯದಲ್ಲಿ ಸ್ಥಾಪಿಸಿದ್ದರು. 
* ಬಾಲ ವಿಧವೆಯರ ಸಂರಕ್ಷಣೆಗಾಗಿಯೂ , ವಿದ್ಯಾಭ್ಯಾಸಕ್ಕಾಗಿಯೂ ಮೈಸೂರು 


ಎಂ . ವೆಂಕಟಕೃಷ್ಣಯ್ಯ 
ನಗರದಲ್ಲಿ ನರಸಿಂಹಯ್ಯಂಗಾರ್ಯರೂ ವೆಂಕಟಕೃಷ್ಣಯ್ಯನವರೂ ಒಂದು ವಿಡೋಸ್ 
ಹೋಮ್” ( ವಿಧವೆಯರ ಆಶ್ರಯಗೃಹ) ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ, ನಡೆಸಿ 
ಕೊಂಡು ಬಂದರು. ಪ್ರಾರಂಭ ದಿನಗಳಲ್ಲಿಯೇ ವಿದ್ಯಾರ್ಥಿನಿಯರ ಹಾಸ್ಟಲಿನಲ್ಲಿ ೩೩ 
ಹೆಣ್ಣು ಮಕ್ಕಳು, ವಿಡೋಸ್ ಹೋಂನಲ್ಲಿ ೨೦ ಸ್ತ್ರೀಯರು ಇದ್ದರು. 


ನಿನ್ನು ವರ್ಗದವರ , ಎಂದರೆ ಹರಿಜನರ , ವಿದ್ಯಾಭ್ಯಾಸಕ್ಕಾಗಿ ಪ್ರಾರಂಭದಲ್ಲಿ ಸರ್ಕಾರ 
ಏನೂ ಏರ್ಪಾಡು ಮಾಡಿರಲಿಲ್ಲ . ವೆಂಕಟಕೃಷ್ಣಯ್ಯನವರು ಅವರ ವಿದ್ಯಾಭ್ಯಾಸಕ್ಕಾಗಿ 
ಸಂಸ್ಥೆಗಳನ್ನು ಸ್ಥಾಪಿಸಿದರು. ಕ್ರಿಶ್ಚಿರ್ಯ ಮಿಷನರಿಗಳು ಅವರಿಗಾಗಿ ಕೆಲವು ಶಾಲೆ 
ಗಳನ್ನು ತೆರೆದರು. 
- ಪಂಚಮರನ್ನು ಮೇಲಕ್ಕೆ ಬೇಕು ಎಂಬ ಸಮಾಜ ಸುಧಾರಣಾ ಕಾರ್ಯ ಜನಾಂಗ 
ದಲ್ಲಿ ಬೆಳೆಯುತ್ತ , ಈ ಜಾತಿಯವರ ವಿಷಯದಲ್ಲಿ ಮೇಲುಜಾತಿಯವರು ಕರುಣೆ 
ಯನ್ನೂ ಪ್ರೀತಿಯನ್ನೂ ತೋರಿ, ಉದಾರ ಭಾವ ವಹಿಸುತ್ತ ಬಂದರು . 

ಪಂಚನಾ ಎಜುಕೇರ್ಷ ಲೀಗನ್ನು ೧೯೧೦ ರಲ್ಲಿ ಸ್ಥಾಪನೆ ಮಾಡಿ, ಅದರ ಮೂಲಕ 
ಹರಿಜನರ ವಿದ್ಯಾಭ್ಯಾಸವನ್ನು ಮುಂದರಿಸಿದರು . ಅವರಿಗೆ ಅನೇಕ ಮಹನೀಯರು 
ಸಹಾಯಕರಾಗಿ ನಿಂತರು. ಆರ್ . ಗೋಪಾಲಸ್ವಾಮಿ ಅಯ್ಯರ್ ಮುಖ್ಯ ಸಹಾಯಕ 
ರಾಗಿದ್ದರು. 

ಅಖಿಲ ಭಾರತದಲ್ಲಿ “ಸೋಷ್ಯಲ್ ರಿಫಾರಂ ” ಸಮ್ಮೇಳನಗಳು ನಡೆದು ಪಂಚಮರ 
ಸ್ಥಿತಿಯನ್ನು ಉತ್ತಮ ಪಡಿಸಬೇಕೆಂದು ಉತ್ತಮ ಜಾತಿಯ ಜನರಿಗೆ ಬೋಧನೆಯಾ 
ಯಿತು. ಮೈಸೂರು ರಾಜ್ಯದಲ್ಲಿಯೂ , ಮೈಸೂರು ನಗರದಲ್ಲಿಯೂ , ಇದರ ಪರಿಣಾಮ 
ಬಹಳ ಚೆನ್ನಾಗಿಯೇ ಆಯಿತು. ಮೈಸೂರು ನಗರದಲ್ಲಿ ಒಂದು ಪಂಚಮಾ ಬೋರ್ಡಿಂಗ್ 
ಸ್ಕೂಲು ಸ್ಥಾಪನೆಯಾಯಿತು; ಇದು ಕ್ರಮೇಣ ಪಂಚಮ ಇಂಡಸ್ಟ್ರಿಯಲ್ ಸ್ಕೂಲ್ 
ಆಯಿತು. ಆದಿಯಿಂದಲೂ ಈ ಸಂಸ್ಥೆಯ ಮುಖ್ಯ ಸದಸ್ಯರಾಗಿ ವೆಂಕಟಕೃಷ್ಣಯ್ಯನವರು 
ಬಹಳ ಸೇವೆ ಮಾಡಿದರು. 

ಗಾಂಧೀಜಿಯವರಿಂದ ಅಸ್ಪೃಶ್ಯತಾ ನಿವಾರಣಾ ಚಳುವಳಿ ಆರಂಭವಾದ ಮೇಲೆ, 
ಮೈಸೂರು ನಗರದಲ್ಲಿಯೂ ಈ ಉದ್ದೇಶಕ್ಕಾಗಿಯೇ ಒಂದು ಸಂಸ್ಥೆ ಸ್ಥಾಪನೆ 
ಯಾಯಿತು. ವೆಂಕಟಕೃಷ್ಣಯ್ಯನವರು ಈ ಸಂಸ್ಥೆಗೆ ಸದಸ್ಯರಾಗಿ ಅಸ್ಪೃಶ್ಯತಾ ನಿವಾ 
ರಣೆಯ ಬಗ್ಗೆ ಉನ್ನತ ಪ್ರಚಾರ ನಡೆಸಿದರು. 

ಈ ೧೯೧೮ ನೇ ನವೆಂಬರ್ ೨೯ ರಲ್ಲಿ ಸರ್ಕಾರ ಅತ್ಯಂತ ಮುಖ್ಯವಾದ ಒಂದು 
ಅಪ್ಪಣೆ ಹೊರಡಿಸಿತು. ಸರ್ಕಾರ ನಡೆಸುವ ಮತ್ತು ಸರ್ಕಾರದ ಸಹಾಯ ಪಡೆಯುವ 
ಎಲ್ಲಾ ಸ್ಕೂಲುಗಳಿಗೂ ಹರಿಜನ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಡ್ಡಿ ಇರಕೂಡದು ; 


೧೦೨ 

ಎಂ . ವೆಂಕಟಕೃಷ್ಣಯ್ಯ 
ಈ ಸ್ಥಾನಕ್ಕಾಗಿ ಹೆಮ್ಮೆ ಪಡುತ್ತೇನೆ.” 
- “ ಬ್ರಾಹ್ಮಣೇತರರನ್ನು ದ್ವೇಷಿಸುವ ಬ್ರಾಹ್ಮಣರೂ , ಬ್ರಾಹ್ಮಣರನ್ನು ದ್ವೇಷಿಸುವ 
ಬ್ರಾಹ್ಮಣೇತರರೂ ಇಬ್ಬರೂ ತಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳದಿರುವುದು ದುರದೃಷ್ಟ . 
ಅವರನ್ನು ಬಿಟ್ಟು ಇವರಿರಲಾರರು ; ಇವರನ್ನು ಬಿಟ್ಟು ಅವರಿರಲಾರರು . ಪಂಚಮರೂ 
ನಮಗೆ ಬೇಕು. ಅವರನ್ನು ಬಿಟ್ಟು ನಾವು ಇರಲು ಸಾಧ್ಯವೇ ? ಅವರನ್ನು ಮೇಲ 
ಕೆತ್ತುವುದು ನಮ್ಮ ಕರ್ತವ್ಯವಲ್ಲವೇ ? ೪೦ ವರ್ಷಗಳಿಂದ ಪಂಚಮರನ್ನು ಮೇಲ 
ಕೆತ್ತುವ ಕೆಲಸದಲ್ಲಿ ಆದಷ್ಟು ಆಸಕ್ತಿ ವಹಿಸಿ ನಾನು ಕೆಲಸಮಾಡುತ್ತಿದ್ದೇನೆ. 
ಈ ವಿಷಯವೇ ಅತಿ ಮುಖ್ಯವಾದುದು ”. 
* ಮುಖ್ಯವಾಗಿ, ವೆಂಕಟಕೃಷ್ಣಯ್ಯನವರದು ಪರೋಪಕಾರ ಜೀವನ, ಕಷ್ಟದಲ್ಲಿರುವವ 
ರನ್ನು ನೋಡಿದರೆ ಅವರ ಹೃದಯ ಕರಗಿಹೋಗುತ್ತಿತ್ತು . ಅವರ ಜೊತೆಯಲ್ಲಿ ತಾವೂ 
ಕಣ್ಣೀರುಹಾಕುತ್ತಿದ್ದರು. ಎಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಅನ್ನ ಹಾಕಿದ್ದಾರೆಯೋ , 
ಫೀಜು ಕೊಟ್ಟಿದ್ದಾರೆಯೋ , ಬಟ್ಟೆ ಹೊಲಿಸಿಕೊಟ್ಟಿದ್ದಾರೆಯೋ , ಪುಸ್ತಕಗಳನ್ನು ತೆಗಿಸಿ 
ಕೊಟ್ಟಿದ್ದಾರೆಯೋ ? 
- ಎಷ್ಟು ಜನ ವಿಧವೆಯರ ಕಣ್ಣೀರನ್ನು ನೋಡಿ ಮರುಗಿದ್ದಾರೆಯೋ ? ಸ್ವತಃ 
ಧನ ಸಹಾಯ ಮಾಡಿದ್ದಾರೆಯೋ ? ಸಂಸ್ಥೆಗಳಿಗೆಸೇರಿಸಿದ್ದಾರೆಯೋ ? 

ಎಷ್ಟು ಜನ ಬಡವರ ,ನೌಕರಿ ಇರುವವರು ಇಲ್ಲದವರ ಕಷ್ಟದಲ್ಲಿ ಮರುಗಿದ್ದಾರೆಯೋ ? 
ಎಷ್ಟು ಜನರಿಗೆ ಆದ ಅನ್ಯಾಯವನ್ನು ಸಹಿಸಲಾರದೆ ಸರ್ಕಾರಕ್ಕೆ ಅವರ ಬಗ್ಗೆ ಬರೆದಿ 
ದ್ದಾರೆಯೋ ? ಪತ್ರಿಕೆಗಳಲ್ಲಿ ಅವರ ಪಕ್ಷವನ್ನು ಹಿಡಿದು ವಾದಿಸಿದ್ದಾರೆಯೋ ? ಸಾರ್ವ 
ಜನಿಕ ವೇದಿಕೆ ಮೇಲೆಯೂ ಬಡವರಿಗಾಗಿ, ಕಷ್ಟದಲ್ಲಿರುವವರಿಗಾಗಿ , ಅನ್ಯಾಯಕ್ಕೆ 
ಸಿಕ್ಕಿದವರಿಗಾಗಿ, ಕಣ್ಣೀರು ಮತ್ತು ಕೂಗು, ಅಸೆಂಬ್ಲಿಯಲ್ಲಿಯೂ , ನ್ಯಾಯವಿಧಾಯಕ 
ಸಭೆಯಲ್ಲಿಯೂ ಅನ್ಯಾಯದ ಪ್ರತಿಭಟನೆ ಮತ್ತು ನ್ಯಾಯದೊರೆಯಬೇಕೆಂಬ ಹಠವಾದ. 
ಅವರ ಪತ್ರಿಕೆಗಳಂತೂ ಬಡವರ ಆಧಾರಿ, ಯಾರೇ ಆಗಲಿ, ಮಹಾರಾಣಿಯವರಿಂದ 
ಆದಿಯಾಗಿ ಸಾಮಾನ್ಯ ಪ್ರಜೆಯವರಿಗೂ , ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳು 
ನ್ಯಾಯದ ಆಧಾರ ಸ್ತಂಭಗಳು . ಅವರಿಗೆ ಅವರವರ ನ್ಯಾಯ, ಅವರಿಗೆ ಅವರವರ 
ಕರ್ತವ್ಯ , ಎಲ್ಲರಿಗೂ ಅವರವರಿಗೆ ತಕ್ಕ ಸೌಖ್ಯ, ಇದಕ್ಕಾಗಿ ವೆಂಕಟಕೃಷ್ಣಯ್ಯನವರು 
ಯಾವಜೀವವೂ ಶ್ರಮಿಸಿದರು . 


ಪತ್ರಿಕಾ 
( ಪಿತಾಮಹ 


ವೆಂಕಟಕೃಷ್ಣಯ್ಯನವರು ಮೈಸೂರಿನ ಪತ್ರಿಕಾ ಪಿತಾಮಹ ಎಂಬ ಪ್ರೀತಿಯ 
ಬಿರುದಿಗೆ ಅರ್ಹರು . ಅವರು ತಾವು ಉಪಾಧ್ಯಾಯರಾಗಿ ಜೀವನವನ್ನು ಪ್ರಾರಂಭಿಸಿದ 
ಒಂದೆರಡು ವರ್ಷಗಳಲ್ಲಿಯೇ ಪತ್ರಿಕಾಕರ್ತ ಜೀವನವನ್ನೂ ಆರಂಭಿಸಿದರು. ಅವರು 
ಉಪಾಧ್ಯಾಯ ಜೀವನವನ್ನು ಪ್ರವೇಶಿಸಲು ಹೇಗೆ ಸಿ. ರಂಗಾಚಾರ್ಲುರವರ ಉಪದೇಶ 
ಕಾರಣವೋ , ಹಾಗೆಯೇ ಪತ್ರಿಕಾ ಜೀವನವನ್ನು ಪ್ರವೇಶಿಸಲೂ ರಂಗಾಚಾರ್ಯರವರ 
ಉಪದೇಶವೇ ಕಾರಣ, ಎಂ .ಎಸ್ . ಪುಟ್ಟಣ್ಣ , ವಿ. ಪಿ . ಮಾಧವರಾವ್ , ಇವರುಗಳನ್ನೂ 
* ಪತ್ರಿಕಾ ಕರ್ತರಾಗಿ ' ಎಂದು ರಂಗಾಚಾರ್ಲುರವರು ಉಪದೇಶಿಸಿದರು . ಇವರ ಉಪ 
ದೇಶದಂತೆ ಎಂ . ಎಸ್ . ಪುಟ್ಟಣ್ಣನವರೂ ಪತ್ರಿಕೆ ನಡೆಸಲು ಆರಂಭಿಸಿದರು. ಆ ಕಾಲದಲ್ಲಿ, 
ಎಂದರೆ ೧೯ನೇ ಶತಮಾನದ ಅಂತ್ಯಭಾಗದಲ್ಲಿ ಮತ್ತು ೨೦ನೇ ಶತಮಾನದ ಆದಿ 
ಭಾಗದಲ್ಲಿ, ದೇಶದ ಮಹಾ ನಾಯಕರುಗಳು ಸಾಮಾನ್ಯವಾಗಿ ಉಪಾಧ್ಯಾಯರೂ , 
ಜೊತೆಗೆ ಪತ್ರಿಕಾಕರ್ತರೂ ಹಾಗೂ ರಾಜಕೀಯ ಮುಖಂಡರುಗಳೂ ಆಗಿರುತ್ತಿದ್ದರು. 

ಸ್ವಾತಂತ್ರ ಬಂದಮೇಲೆ ಪತ್ರಿಕೆಗಳು ದೊಡ್ಡ ದೊಡ್ಡ ಕೈಗಾರಿಕಾ ಸಂಸ್ಥೆಗಳ ಹಾಗೆ 
ನಡೆಯಲುತೊಡಗಿದುದರಿಂದ ಹಾಗೂ ವೃತ್ತಿಗಳು ಬಹಳವಾಗಿ ವಿಂಗಡವಾಗಿರುವುದ 
ರಿಂದ ತಮ್ಮ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಲು ಸಾಧ್ಯವಿಲ್ಲವಾಯಿತು. ಉಪಾಧ್ಯಾಯರು 
ಉಪಾಧ್ಯಾಯರೇ . ಪತ್ರಿಕಾಕರ್ತರು ಪತ್ರಿಕಾಕರ್ತರೇ , ರಾಜಕೀಯ ಮನುಷ್ಯರು ರಾಜ 
ಕೀಯ ಮನುಷ್ಯರೇ , ದೇಶದ ಸ್ವಾತಂತ್ರಾನಂತರ ಪತ್ರಿಕೆಗಳನ್ನು ಆಧುನಿಕ ರೀತಿ 
ಯಾಗಿ ನಡೆಸಲು ಬಹಳ ಬಂಡವಾಳ ಬೇಕು. ಪತ್ರಿಕೆಗಳ ಮುದ್ರಣ, ಹಂಚಿಕೆ 
ಮುಂತಾದವುಗಳನ್ನು ನಿರ್ವಹಿಸಲು ಪ್ರತ್ಯೇಕ ವ್ಯವಸ್ಥೆ ಬೇಕು. ಈಗ ಸಾಮಾನ್ಯವಾಗಿ 
ದೇಶಭಾಷಾ ಪತ್ರಿಕೆಗಳ ಪ್ರಚಾರ ಸಂಖ್ಯೆ ಇಷ್ಟು ಸಾವಿರ ಅಷ್ಟು ಸಾವಿರ ಎಂದು ಸಾವಿರ 
ಸಂಖ್ಯೆಯಲ್ಲಿ ಗಣಿನಬೇಕಾಗಿದೆ. ಈಗಿನ ಪತ್ರಿಕೆಗಳಿಗೆ ಜಾಹಿರಾತಿನ ಪುಷ್ಟಿಯೂ ಇದೆ. 
ಸುಲಭವಾಗಿ ಹೊಸ ಪತ್ರಿಕೆಗಳನ್ನು ಸ್ಥಾಪಿಸುವುದು ಸಾಧ್ಯವೇ ಇಲ್ಲ . ಪತ್ರಿಕೆಗಳನ್ನು 


೧೦೪ 

ಎಂ. ವೆಂಕಟಕೃಷ್ಣಯ್ಯ 
ಈಗ ಸ್ಥಾಪಿಸಬೇಕಾದರೆ ೧೦ ಲಕ್ಷ , ೨೦ ಲಕ್ಷ ರೂಪಾಯಿಗಳ ಬಂಡವಾಳ ಬೇಕು. 
ಸಣ್ಣ ಪತ್ರಿಕೆಗಳನ್ನು ಪ್ರಾರಂಭಿಸಿದರೂ ಅವು ಬಹಳ ಕಾಲ ಉಳಿಯುವುದಿಲ್ಲ. 

ಸ್ವರಾಜ್ಯ ಬಂದಮೇಲೆರಾಜಕೀಯವೇ ಪ್ರತ್ಯೇಕವಾಗಿ ಬಿಟ್ಟಿದೆ. ವಿಧಾನ ಸಭೆ, 
ವಿಧಾನ ಪರಿಷತ್ , ಲೋಕಸಭೆ, ರಾಜ್ಯಸಭೆ, ಈ ಸಭೆಗಳ ಸದಸ್ಯರು ಚುನಾಯಿತರಾಗಿ 
ಬಂದವರು ಪ್ರತ್ಯೇಕ ಪಾರ್ಟಿಗಳನ್ನು ಕಟ್ಟಿಕೊಂಡು ರಾಜಕೀಯ ನಡೆಸುತ್ತಾರೆ. ಎಲ್ಲಾ 
ವಿಷಯಗಳೂ ಪಾರ್ಟಿಗಳಲ್ಲಿ ಚರ್ಚಿತವಾಗುತ್ತವೆ. ಪಾರ್ಟಿಗಳ ತೀರ್ಮಾನದಂತೆ ಸದಸ್ಯರು 
ನಡೆಯುತ್ತಾರೆ, ಮತ್ತು ಭಾಷಣ ಮಾಡುತ್ತಾರೆ. ಕಾಂಗ್ರೆಸ್ ಪಾರ್ಟಿ, ಕಮ್ಯುನಿಸ್ಟ್ 
ಪಾರ್ಟಿ, ಸೋಷಲಿಸ್ಟ್ ಪಾರ್ಟಿ, ಸ್ವತಂತ್ರ ಪಾರ್ಟಿ, ಜನ ಸಂಘ, ದ್ರಾವಿಡ ಮುನ್ನೆ ಟ್ರ 
ಕಳಗಂ, ಎಂಬುದಾಗಿ ಅನೇಕ ಪಾರ್ತಗಳಿವೆ. ಆದುದರಿಂದ ಈಗ ರಾಜಕೀಯದಲ್ಲಿ 
ಪತ್ರಿಕೆಗಳಿಗಿಂತಲೂ ರಾಜಕೀಯ ಪಾರ್ಟಿಗಳು ಮುಂದಾಗಿವೆ. ಪತ್ರಿಕೆಗಳು ಹೊಸ 
ಕಾನೂನುಗಳನ್ನೂ , ಪಾರ್ಟಿಗಳ ನಡವಳಿಕೆಗಳನ್ನೂ , ಸರ್ಕಾರದ ಕೆಲಸಗಳನ್ನೂ ಟೀಕಿ 
ಸುತ್ತವೆ. ಈಗಿನ ಪತ್ರಿಕೆಗಳಲ್ಲಿ ರಾಜಕೀಯದ ಜೊತೆಗೆ, ವ್ಯಾಪಾರ, ಕೈಗಾರಿಕೆ, ತೆರಿಗೆ, 
ಸುಂಕ, ಬ್ಯಾಂಕುಗಳು, ಮುನಿಸಿಪಾಲಿಟಿ, ತಾಲ್ಲೂಕುಬೋರ್ಡ್, ಡಿಸ್ಟಿಕ್ಸ್ ಬೋರ್ಡ್, 
ವಿಶ್ವವಿದ್ಯಾಲಯ , ವಿದ್ಯಾ ಸಂಸ್ಥೆಗಳು , ವಿವಿಧಕ್ರೀಡೆಗಳು, ನಾಟಕ , ಸಂಗೀತ, ಸಿನಿಮಾ, 
ಚಿತ್ರಕಲೆ, ಇವೇ ಮುಂತಾದ ವಿಷಯಗಳಿಗೂ ಸ್ಥಳ ಕೊಡಬೇಕು. ಪತ್ರಿಕೆಗಳೆಂದರೆ 
ಸಮಗ್ರ ಸಂಸ್ಥೆ ಗಳು. ಒಂದು ಒಳ್ಳೆ ಪತ್ರಿಕೆಯನ್ನು ಓದಿದರೆ ಪ್ರಪಂಚದ ವಿದ್ಯ 
ಮಾನಗಳೆಲ್ಲಾ ವಿದಿತವಾಗುತ್ತದೆ. ಅಲ್ಲದೆ, ಈಗ ಪತ್ರಿಕೆಗಳ ಪುಟಸಂಖ್ಯೆ , ಆಕಾರ, 
ವೈವಿಧ್ಯತೆ, ಇವುಗಳನ್ನು ನೋಡಿದರೆ ಯಾವನೇ ಒಬ್ಬ ವಾಚಕನು ಪತ್ರಿಕೆಯ ಪ್ರಥಮ 
ಪುಟದಿಂದ ಕಡೆಯ ಪುಟದವರೆಗೆ ಎಲ್ಲವನ್ನೂ ಓದುತ್ತಾನೆ ಎನ್ನುವ ಹಾಗಿಲ್ಲ. ಅಲ್ಲದೆ, 
ವಾರ ಪತ್ರಿಕೆಗಳೂ , ಪಕ್ಷ ಪತ್ರಿಕೆಗಳೂ , ಮಾಸ ಪತ್ರಿಕೆಗಳೂ ಬೇರೆ ಬೇರೆ ವಿಷಯಗಳಿಗೆ 
ಮಾಸಲಾಗಿಯೇ ಇರುತ್ತವೆ. ಈಗಿನ ಪತ್ರಿಕೆಗಳು ಚಿತ್ರಗಳಿಂದ ತುಂಬಿರುತ್ತವೆ. 
ಹಾಗೆಯೇ ಈಗ ಪತ್ರಿಕೆಗಳ ಬೆಲೆಯೂ ಏರಿದೆ. 
- ಈಗಿನ ಪತ್ರಿಕೆಗಳ ವರಮಾನ, ವೆಚ್ಚ , ಕೆಲಸಮಾಡುವವರ ಸಂಖ್ಯೆ , ಯಂತ್ರೋಪ 
ಕರಣಗಳು, ಟಿಲಿ ಪ್ರಿಂಟರ್ , ಟೆಲಿರ್ಫೋ, ಟೆಲಿಗ್ರಾಫ್ , ರೇಡಿಯೋ ಫೋಟೋ , 
ಮುಂತಾದುವುಗಳನ್ನು ತೆಗೆದುಕೊಂಡರೆ ಅವು ಅಗಾಧವಾಗಿವೆ. ಇವು ಈಗಿನ ಪತ್ರಿಕೆ 
ಗಳ ವಿಶೇಷ. 

ವೆಂಕಟಕೃಷ್ಣಯ್ಯನವರ ಕಾಲದಿಂದ ಸ್ವಾತಂತ್ರ್ಯ ಬರುವವರೆಗೆ, ದೇಶದ ಅನೇಕ 
ರಾಷ್ಟ್ರ ನಾಯಕರು, ರಾಜಕೀಯ ಮುಖಂಡರು, ತಮ್ಮ ಬಾಹ್ಯ ಸಾರ್ವಜನಿಕ ಜೀವನದ 
ಜೊತೆಗೆ ತನ್ನದೇ ಆದ ಪತ್ರಿಕೆಗಳನ್ನು ನಡೆಸುತ್ತಿದ್ದರು. ರಾಜಾರಾಮ ಮೋಹನರಾಯ್ , 
ಭಾಲಗಂಗಾಧರ ತಿಲಕ್ , ಗೋಪಾಲಕೃಷ್ಣ ಗೋಖಲೆ, ಪಂಡಿತ ಮದನ ಮೋಹನ 


೧೦೫ 


- ಎಂ. ವೆಂಕಟಕೃಷ್ಣಯ್ಯ 
ಮಾಳವೀಯ, ಲಾಲಾ ಲಜಪತರಾಯ್ , ಬೆರ್ಸಿ ಚಂದ್ರ ಪಾಲ್ , ಸುರೇಂದ್ರನಾಥ 
ಬ್ಯಾನರ್ಜಿ, ಅರವಿಂದ ಘೋಷ್, ಜಿ, ಸುಬ್ರಹ್ಮಣ್ಯ ಅಯ್ಯರ್‌, ಆನಿ ಬೆಸೆಂಟ್ , 
ಸಿ. ಆರ್ , ದಾಸ್ , ಮೋತಿಲಾಲ್ ನೆಹರು, ಮಹಮದ್ ಆಲಿ, ಸಿ. ವೈ . ಚಿಂತಾಮಣಿ, 
ಸರ್ ಫಿರೋಜ್ ಷಾ ಮೆಹ್ವಾ , ಪಟ್ಟಾಭಿ ಸೀತಾರಾಮಯ್ಯ , ಟಿ. ಪ್ರಕಾಶಂ, ಸಿ. ರಾಜ 
ಗೋಪಾಲಾಚಾರಿ, ಸುಭಾಸ್ ಚಂದ್ರ ಬೋಸ್, ಗಾಂಧೀಜಿ ಇವರೆಲ್ಲರೂ ತಮ್ಮ ತಮ್ಮ 
ಸಂಪಾದಕತ್ವದಲ್ಲಿ ಪತ್ರಿಕೆಗಳನ್ನು ನಡೆಸುತ್ತಿದ್ದರು. ಜವಹರಲಾಲ್ ನೆಹರೂ ತಾವೇ 
ಸ್ವತಃ ಸಂಪಾದಕರಾಗದಿದ್ದರೂ ಒಂದು ಪತ್ರಿಕೆಯ ಮೇಲ್ವಿಚಾರಣೆ ನಡೆಸುತ್ತಿದ್ದರು. 
ಈ ಪತ್ರಿಕೆಗಳು ಅವರುಗಳ ರಾಜಕೀಯವನ್ನು ಪ್ರತಿಬಿಂಬಿಸುತ್ತಿದ್ದುವು ಹಾಗೂ 
ಪ್ರಚಾರ ಮಾಡುತ್ತಿದ್ದವು. 
- ಇದೇ ರೀತಿಯ ಸಂಪ್ರದಾಯ ಮೈಸೂರಿನಲ್ಲಿಯೂ ಇತ್ತು . ವೆಂಕಟಕೃಷ್ಣಯ್ಯ 
ನವರ ಪತ್ರಿಕೆಗಳೆಲ್ಲವೂ ಅವರ ರಾಜಕೀಯವನ್ನು ಪ್ರಚಾರ ಮಾಡುತ್ತಿ ದ್ದು ವು. ಆದುದ 
ರಿಂದ ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳ ವಿಷಯವನ್ನು ಪ್ರಸ್ತಾಪಿಸುವಾಗ, ಅವರ 
ರಾಜಕೀಯವೂ ಅದರಲ್ಲಿ ಸೇರಿಕೊಂಡೇ ಬರುತ್ತದೆ. ಅವರ ಪತ್ರಿಕೆಗಳು ಅವರ ರಾಜ 
ಕೀಯದ ಕೈ ಗೊಂಬೆಗಳಾಗಿದ್ದವು. ಅವರ ರಾಜಕೀಯದ ಏರಿಳಿತದಂತೆಯೇ ಅವರ 
ಪತ್ರಿಕೆಗಳ ಏರಿಳಿತವೂ ಇತ್ತು . ಆಗಿನ ಕಾಲದ ರಾಜಕೀಯ ಜನಸೇವೆ ಮಾತ್ರವೇ 
ಹೊರತು , ಈಗಿನ ಹಾಗೆ ಯಾವ ಪ್ರತಿಫಲವೂ ಅದಕ್ಕೆ ಇರಲಿಲ್ಲ. ಸ್ವಾತಂತ್ರ್ಯ ಬರುವ 
ವರೆಗೆ ದೇಶೀಯ ಪತ್ರಿಕೆಗಳೆಲ್ಲಾ ಆಗಿನ ಸರ್ಕಾರಕ್ಕೆ ವಿರೋಧವಾಗಿಯೇ ಇದ್ದ ವು. 
ಡೆಮಾಕ್ರಸಿ ಇಲ್ಲದ ಕಡೆ, ಪತ್ರಿಕೆಗಳೇ ವಿರೋಧ ಪಕ್ಷ. . 
- ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳ ಹಣಕಾಸಿನ ಸ್ಥಿತಿಶೋಚನೀಯ . ತಾವೇ ಹಣ 
ಹಾಕಿ ನಡೆಸುತ್ತಿದ್ದರು. ಆಗ ಅನೇಕ ದೇಶೀಯ ಪತ್ರಿಕೆಗಳ ಸ್ಥಿತಿಯೂ ಇದೇ ಆಗಿತ್ತು . 
ವೆಂಕಟಕೃಷ್ಣಯ್ಯನವರು ತಮ್ಮ ಜೀವಮಾನದಲ್ಲಿ ೬೦ ವರ್ಷಗಳಿಗಿಂತ ಜಾಸ್ತಿಯಾಗಿ 
ರಾಜಕೀಯದಲ್ಲಿದ್ದರು ಮತ್ತು ಪತ್ರಿಕೆ ನಡೆಸುತ್ತಿದ್ದರು. ಅವರದು ಬಡತನ. ಅವರ 
ಪತ್ರಿಕೆಗಳದೂ ಬಡತನ, ಅವುಗಳನ್ನು ನಡೆಸಿಕೊಂಡು ಹೋಗುವುದೇ ಕಷ್ಟವಾಗಿತ್ತು . 
ಪತ್ರಿಕೆಗಳನ್ನು ಉಚಿತವಾಗಿ ಓದಬೇಕೆಂದು ಅಪೇಕ್ಷಿಸುವವರೇ ಜಾಸ್ತಿ . ಚಂದಾದಾರ 
ರಾದವರು ಚಂದಾ ಸರಿಯಾಗಿ ಕೊಡುತ್ತಿರಲಿಲ್ಲ. ಈ ಸ್ಥಿತಿಯಲ್ಲಿಯೇ ಅವರ ಪತ್ರಿಕೆಗಳು 
ಕಡೆಯವರೆಗೂ ನಡೆಯುತ್ತಿದ್ದವು. 

ವೆಂಕಟಕೃಷ್ಣಯ್ಯನವರು ಮೈಸೂರಿನಲ್ಲಿ ಪತ್ರಿಕೆಗಳನ್ನು ಆರಂಭಿಸಿದ ಕಾಲದಲ್ಲಿಯೇ , 
ಸ್ವಲ್ಪ ಹೆಚ್ಚು ಕಡಿಮೆ , ಬ್ರಿಟಿಷ್ ಇಂಡಿಯಾದಲ್ಲಿಯೂ ಪತ್ರಿಕೆಗಳು ಆರಂಭವಾದವು. 
ಬಹು ಪತ್ರಿಕೆಗಳು ೧೮೭೦ - ೧೮೮೦ರಲ್ಲಿ ಆರಂಭವಾದವು. ೧೮೭೦ರಲ್ಲಿ ಕಲ್ಕತ್ತಾದ 
( ಅಮೃತ ಬಜಾರ ಪತ್ರಿಕೆ', ಅಲಹಾಬಾದಿನ 'ಸಿ ನೀರ್ ', ಲಾಹೋರಿನ ' ಸಿವಿಲ್ 


೧೦೬ 

ಎಂ . ವೆಂಕಟಕೃಷ್ಣಯ್ಯ 
ಅಂಡ್ ಮಿಲಿಟರಿ ಗೆಜೆಟ್ ”, ಅಲಹಾಬಾದಿನ ಇಂಡಿರ್ಯ ಪೀಪಲ್ ', ಲಾಹೋರಿನ 
* ಟ್ರಿರ್ಬ್ಯೂ', ಮದ್ರಾಸಿನ ' ಹಿಂದೂ ' ( ೧೮೭೩ ), ಪೂನಾದ 'ಕೇಸರಿ' ಮತ್ತು 
ಮರಾಠಾ' ( ೧೮೮೧) , ಮದ್ರಾಸಿನ ' ಮದ್ರಾಸ್ ಸ್ಟಾಂಡಡ್ ' ಮತ್ತು ' ಇಂಡಿರ್ಯ 
( ಪೇಟ್ರಿಯಟ್?, ಕಲ್ಕತ್ತಾದ“ ಹಿಂದೂ ಪೇಟ್ರಿಯಟ್ ', ಪೂನಾದ' ಜ್ಞಾನ ಪ್ರಕಾಶ್ 
ಮದ್ರಾಸಿನ ' ಸ್ವದೇಶವಿತ್ರ್ರ' ಮುಂತಾದ ಪತ್ರಿಕೆಗಳು ಉದಯಿಸಿದವು. 

ಆಗ ಮೈಸೂರಿಗೆ ಮದ್ರಾಸಿನ ಪತ್ರಿಕೆಗಳು ಬರುತ್ತಿದ್ದು ವು. ಮೈಸೂರಿನ ವಿಷಯ 
ಗಳ ಬಗ್ಗೆ ಅವು ಬಹಳ ಆಸಕ್ತಿ ವಹಿಸಿ ವಿಮರ್ಶೆ ಮಾಡುತ್ತಿದ್ದು ವು. . 
- ಆಗ, ಬೆಂಗಳೂರಿನಲ್ಲಿ ಭಾಷ್ಯಾಚಾರ್ಯ ಎಂಬುವರು 'ಕರ್ಣಾಟಕ ಪ್ರಕಾಶಿಕಾ' 
ಎಂಬ ಪತ್ರಿಕೆಯನ್ನು ನಡೆಸುತ್ತಿದ್ದರು. ಕೆಲವು ಕಾಲವಾದ ಮೇಲೆ ಮೈಸೂರು 
ಸ್ಟಾಂಡರ್ಡ್' ಮತ್ತು ' ನಡೆಗನ್ನಡಿ' ಎಂಬ ಪತ್ರಿಕೆಗಳನ್ನು ಶ್ರೀನಿವಾಸಯ್ಯಂಗಾರ್ 
ಮತ್ತು ಗೋಪಾಲಯ್ಯಂಗಾರ್ ಎಂಬ ಇಬ್ಬರು ಸಹೋದರರು ನಡೆಸುತ್ತಿದ್ದರು. 


- ಮೈಸೂರು ನಗರದಲ್ಲಿ ಕ್ರಿಸ್ತ ಮಿಷನರಿಗಳು ವೃತ್ತಾಂತ ಪತ್ರಿಕೆ' ಯನ್ನು ನಡೆಸು 
ತಿದ್ದರು. ಯಜಮಾನ್ ಬಸಪ್ಪನವರು 'ಮೈಸೂರ್ ಸ್ಟಾರ್' ಎಂಬ ಪತ್ರಿಕೆಯನ್ನು 
ಸ್ಥಾಪಿಸಿದರು. ಆದರೆ ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳು ಪ್ರಧಾನವಾಗಿದ್ದವು. ಅವರು 
ಮೊದಲು ಸಂಪಾದಕರಾದದ್ದು 'ಹಿತಬೋಧಿನಿ ' ಎಂಬ ಪತ್ರಿಕೆಗೆ 

೧೮೮೩ರಲ್ಲಿ ಎಂ . ಎಸ್ . ಪುಟ್ಟಣ್ಣನವರೂ , ಎಂ . ಬಿ. ಶ್ರೀನಿವಾಸಯ್ಯಂಗಾರ್ಯರೂ 
ವಿದ್ಯಾರ್ಥಿಗಳ ಉಪಯೋಗಕ್ಕಾಗಿ “ ಹಿತಬೋಧಿನಿ ' ಎಂಬ ಕನ್ನಡ ಮಾಸ ಪತ್ರಿಕೆ 
ಯನ್ನು ಸ್ಥಾಪಿಸಿದರು. ಒಂದು ವರ್ಷ ನಡೆಸಿದ ಮೇಲೆ ಇವರು ಆ ಪತ್ರಿಕೆಯನ್ನು 
ವೆಂಕಟಕೃಷ್ಣಯ್ಯನವರಿಗೆ ವಹಿಸಿದರು. 

೧೮೮೭ನೇ ಅಕ್ಟೋಬರ್ “ ಹಿತಬೋಧಿನಿ ” ಸಂಚಿಕೆಯಲ್ಲಿ ಸಂಪಾದಕರು ವಾಚಕರಿಗೆ 
ಕೆಳಗಿನ ರೀತಿ ಪ್ರಾರ್ಥನೆ ಮಾಡಿದರು : 

“ ಈ ' ಹಿತಬೋಧಿನಿ' ಪತ್ರಿಕೆ ಪ್ರಾರಂಭವಾಗಿ ಕಳೆದ ತಿಂಗಳಿಗೆ ನಾಲ್ಕು ವರ್ಷ 
ಗಳಾದುವು. ಈ ಪತ್ರಿಕೆಗಳು ಮೊದಲು ಒಂದೂ ಇರಲಿಲ್ಲ. ನನ್ನ 'ಹಿತಬೋಧಿನಿ' 
ಪತ್ರಿಕೆಯನ್ನು ಮು || ರಾ || ಎಂ . ಎಸ್ . ಪುಟ್ಟಣ್ಣ , ಬಿ. ಎ., ಯವರೂ , ಎಂ . ಬಿ. 
ಶ್ರೀನಿವಾಸಯ್ಯಂಗಾರ್ , ಬಿ. ಎ ., ಯವರೂ ಯಾವ ಉದ್ದೇಶದಿಂದ ಪ್ರಾರಂಭ ಮಾಡಿ 
ದರೋ ಆ ಉದ್ದೇಶವು ದಿನೇ ದಿನೇ ಕೈಗೂಡುತ್ತ ಬಂದಿರುತ್ತದೆ. 

“ ನಮ್ಮ ದೇಶವು ಪೂರ್ವದಲ್ಲಿ ಅತ್ಯುತ್ಕೃಷ್ಟ ದೆಸೆಯಲ್ಲಿದ್ದು ಈಗ ಕ್ಷೀಣ ದೆಸೆಗೆ 
ಬಂದಿರುವುದಕ್ಕೂ ಅತಿ ಹೀನ ಸ್ಥಿತಿಯಲ್ಲಿದ್ದ ಯೂರೋಪ್ ಖಂಡದ ದೇಶಗಳು ಈಗ 


೧೦೭ 


ಎಂ . ವೆಂಕಟಕೃಷ್ಣಯ್ಯ 
ನಾವು ನೋಡುವಂಥ ವೃದ್ಧಿ ಸ್ಥಿತಿಗೆ ಬಂದಿರುವುದಕ್ಕೂ , ಈಗ ನಾವು ಪ್ರತ್ಯಕ್ಷವಾಗಿ 
ನೋಡುತ್ತಿರುವ ತಂತೀ ವರ್ತಮಾನ, ಟಪಾಲು, ರೈಲುಗಳು , ಹೊಗೆ ಜಹಾಜು, ಹೊಗೆ 
ಯಂತ್ರಗಳು ಮುಂತಾದ ಉತ್ಕೃಷ್ಟವಾದ ಪ್ರಮೇಯಗಳು , ಜನಗಳಿಗೆ ಅಸಂಖ್ಯಾತ 
ವಾದ ಅನುಕೂಲಗಳು ಉಂಟಾಗುವುದಕ್ಕೂ , ದಿನೇ ದಿನೇ ನಾಗರಿಕತೆ ಹಬ್ಬುವುದಕ್ಕೂ 
ನನ್ನು ಪೂರ್ವದೇಶಗಳಲ್ಲಿ ಇಲ್ಲದಿರುವ ಭೌತಿಕ ಶಾಸ್ತ್ರಾದಿ ಪಾಶ್ಚಿಮಾತ್ಯ ಶಾಸ್ತ್ರಗಳೇ 
ಮುಖ್ಯ ಕಾರಣಗಳಾಗಿರುತ್ತವೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ | ಯಸ್ಯ ನಾಸ್ತ್ರಂಧ 
ಏವ ಸಃ|| ( ಅಂದರೆ ಶಾಸ್ತ್ರ ಸರ್ವರಿಗೂ ಕಣ್ಣಿನಂತಹುದು. ಅದಿಲ್ಲದವನು ಕುರು 
ಡನೇ ಸರಿ ) ಎಂಬ ಪ್ರಮಾಣವನ್ನನುಸರಿಸಿ ಇಂತಹ ಪ್ರಯೋಜನಕಾರಿಗಳಾದ ಪಾಶ್ಚಿ 
ಮಾತ್ಯ ಶಾಸ್ತ್ರಗಳನ್ನು ಹೂಣ ವಿದ್ಯಾಬಲವಿಲ್ಲದರಿಗೆ ತಿಳಿಯಪಡಿಸುವುದು ಮುಖ್ಯ 
ವೆಂದೆಣಿಸಿ, ಸಾಧ್ಯವಾದ ಮಟ್ಟಿಗೂ ಈ ಶಾಸ್ತ್ರ ವಿಷಯಗಳನ್ನೂ , ಆಗಾಗ್ಗೆ ನಡೆಯುವ 
ಸರ್ಕಾರಿ ಏರ್ಪಾಡುಗಳನ್ನೂ ಸ್ವದೇಶ ಅನ್ಯ ದೇಶ ವೃತ್ತಾಂತಗಳನ್ನೂ ಕುಟುಂಬ 
ವರ್ತಮಾನಗಳನ್ನೂ ಅವಕಾಶಾನುಗುಣವಾಗಿ ವಿವರಿಸುತ್ತಾ ಬಂದಿರುತ್ತೇವೆ. 
5 “ ಮll ಗಳಾದ ಕೆ. ಶಾಮಯ್ಯಂಗಾರ್ , ಕೆ. ವೆಂಕಟಸ್ವಾಮಿ , ಬಿ. ಎ ., ಎಂ . ರಂಗಾ 
ಚಾರ್ , ಎಂ . ಎಸ್ . ಪುಟ್ಟಣ್ಣ , ಬಿ.ಎ ., ಬಿ. ರಾಮಸ್ವಾಮಿ , ಬಿ.ಎ ., ಎಚ್ . ವಿ . 
ನಂಜುಂಡಯ್ಯ , ಎಂ . ಎ., ಬಿ.ಎಲ್ ., ಎಂ . ಗಣೇಶ್ ಸಿಂಗ್ , ಎ . ಸಿ . ಸುಬ್ಬರಾವ್ , 
ಬಿ. ಎ., ಎಸ್ . ಕೃಷ್ಣರಾವ್ , ಎಂ . ಕೃಷ್ಣಯ್ಯಂಗಾರ್ , ರ್ಎ , ರಾಮಾಶಾಸ್ತ್ರಿ , 
ಶೇಷಾಚಾರ್ , ಆ , ಆನಂದಾಳ್ವಾರ್ ಮುಂತಾದವರ ಹೆಸರುಗಳನ್ನು ಉಲ್ಲೇಖಿಸಿ, 
ಅವರುಗಳು ಪತ್ರಿಕೆಗೆ ಲೇಖನಗಳನ್ನು ಬರೆದು ಕೊಡುತ್ತಿರುವುದಕ್ಕಾಗಿ ಎಂ . ವೆಂಕಟ 
ಕೃಷ್ಣಯ್ಯನವರು ಕೃತಜ್ಞತೆ ಅರ್ಪಿಸುತ್ತಾರೆ. ” 
* ಈ ಪತ್ರಿಕೆಯನ್ನು ವೆಂಕಟಕೃಷ್ಣಯ್ಯನವರು ನಡೆಸಿಕೊಂಡು ಹೋದುದಲ್ಲದೆ, 
“ ಮೈಸೂರ್‌ ಹೆರಲ್ಸ್ ' ( ಆಂಗ್ಲ ವಾರಪತ್ರಿಕೆ) 'ವೃತ್ತಾಂತ ಚಿಂತಾಮಣಿ' ( ಕನ್ನಡ 
ವಾರಪತ್ರಿಕೆ) ಗಳನ್ನೂ ಹೊರಡಿಸಿ ನಡೆಸಿಕೊಂಡು ಬಂದರು. ವಿದ್ಯಾದಾಯಿನಿ ” ಎಂಬ 
ವಿದ್ಯಾರ್ಥಿ ಪತ್ರಿಕೆಯನ್ನು ಬಾಪು ಸುಬ್ಬರಾಯರು ಆರಂಭಿಸಿದ ಮೇಲೆ, “ ಹಿತ 
ಬೋಧಿನಿ ' ಯನ್ನು, ಒಂದೇ ರೀತಿಯ ಎರಡು ಪತ್ರಿಕೆಗಳು ಬೇಡ ಎಂದು ನಿಲ್ಲಿಸ 
ಲಾಯಿತು. .. 

ವೆಂಕಟಕೃಷ್ಣಯ್ಯನವರು ತಮ್ಮ ಪತ್ರಿಕೆಗಳಲ್ಲಿ ದಿನದಿನದ ದೇಶೀ ವಿದೇಶೀ ವೃತ್ತಾಂತ 
ಗಳನ್ನೂ , ಪ್ರಮುಖ ವಿಷಯಗಳ ಮೇಲೆ ಟೀಕೆಟಿಪ್ಪಣಿಗಳನ್ನೂ ಅಗ್ರಲೇಖನಗಳನ್ನೂ 
ಪ್ರಕಟಿಸುತ್ತಿದ್ದರು. ಸರ್ಕಾರ ಮತ್ತು ಪ್ರಜೆಗಳ ಸಂಬಂಧ, ಸರ್ಕಾರದ ಕರ್ತವ್ಯ , 
ಪ್ರಜೆಗಳ ಅಧಿಕಾರ ಇವುಗಳನ್ನು ತಿಳಿಸುತ್ತಿದ್ದರು. ರಾಜ್ಯಶಾಸ್ತ್ರ , ಅರ್ಥಶಾಸ್ತ್ರ , 
ವಿಜ್ಞಾನ ಇವುಗಳಿಗೆ ಸಂಬಂಧಿಸಿದ ವಿಶೇಷ ಲೇಖನಗಳನ್ನು ಪ್ರಕಟಿಸುತ್ತಿದ್ದರು. ಸ್ತ್ರೀ 


೧೦೮ 

ಎಂ . ವೆಂಕಟಕೃಷ್ಣಯ್ಯ 
ವಿದ್ಯಾಭ್ಯಾಸ, ಬಾಲ್ಯ ವಿವಾಹ ನಿಷೇಧ, ಪಾನನಿರೋಧ, ಅನಾಥರಕ್ಷಣೆ , ಹರಿಜನರ 
( ಆಗ ಆದಿಕರ್ಣಾಟಕರು, ಪಂಚಮರು ಎಂದು ಕರೆಯುತ್ತಿದ್ದರು) ಅಭ್ಯುದಯ 
ಇವೇ ಮುಂತಾದ ಸಾಮಾಜಿಕ ಸುಧಾರಣಾ ಅಂಶಗಳನ್ನೂ ಬರೆಯುತ್ತಿದ್ದರು. 

ಪ್ರಜಾಭಿಪ್ರಾಯದಂತೆ ಸರ್ಕಾರ ನಡೆಯಬೇಕೆಂದು ಪುನಃ ಪುನಃ ಒತ್ತಿ ಬರೆಯು 
ತಿದ್ದರು. ತಾವು ಪ್ರತಿಪಾದಿಸುವ ತತ್ವಗಳಿಗೆ ಉದಾಹರಣೆಯಾಗಿ , ಇಂಗ್ಲೆಂಡಿನ 
ಮತ್ತು ಅಮೆರಿಕದ ಚರಿತ್ರೆಯಿಂದ ಅನೇಕ ಅಂಶಗಳನ್ನು ತಿಳಿಸುತ್ತಿದ್ದರು. ನಮ್ಮ ಜನ 
ನಿಸ್ಸಹಾಯರಾಗಿರಬಾರದು ; ಸ್ವಪ್ರಯತ್ನದಿಂದ ಪ್ರಗತಿಯನ್ನು ಸಾಧಿಸಬೇಕು ; 
ರಾಜಕೀಯದಲ್ಲಿ ಒಗ್ಗಟ್ಟಾಗಿ ಸಭೆಗಳನ್ನೂ , ಸಮ್ಮೇಳನಗಳನ್ನೂ ನಡೆಸಿ , ಪ್ರಜೆಗಳು 
ತಮ್ಮ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ತಿಳಿಸಿ, ಅವುಗಳಂತೆ ಸರ್ಕಾರಿ 
ಅಧಿಕಾರಿಗಳು ನಡೆಯುವಂತೆ ಒತ್ತಾಯ ಮಾಡಬೇಕು ಎಂದು ಬರೆಯುತ್ತಿದ್ದರು. 
ಮಗು ಅಳದೆ ತಾಯಿಯ ಹಾಲು ಕೊಡುವುದಿಲ್ಲ ; ಹಾಗೆಯೇ , ಪ್ರಜೆಗಳು ಒದ್ದಾಡಿ 
ರಗಳೆ ಮಾಡಿದ ಹೊರತು ಸರ್ಕಾರ ಅಲ್ಲಾಡುವುದಿಲ್ಲ ಎಂದು ಹೇಳುತ್ತಿದ್ದರು. 
ಇಂಗ್ಲೆಂಡಿನಲ್ಲಿ ಮತ್ತು ಅಮೆರಿಕಾದಲ್ಲಿ ಅಷ್ಟು ಚುರುಕು ಸರ್ಕಾರ ಇರುವುದಕ್ಕೆ ಅಲ್ಲಿನ 
ಜನರೇ ಕಾರಣ ; ಜನರಂತೆ ಸರ್ಕಾರ ; ಜನರು ಚುರುಕಿನವರಾದರೆ ಚುರುಕು ಸರ್ಕಾರ ; 
ಜನರು ಆಲಸ್ಯರಾದರೆ ಆಲಸ್ಯ ಸರ್ಕಾರ ; ಜನರು ಯಾವ ಸರ್ಕಾರಕ್ಕೆ ಅರ್ಹರೋ ಅಂಥ 
ಸರ್ಕಾರ ದೊರೆಯುತ್ತದೆ; ಮೈಸೂರಿನಲ್ಲಿಯೂ ಪ್ರಜೆಗಳು ಚುರುಕಾಗಿ ಹೋರಾಡಿ 
ಒಳ್ಳೆಯ ಸರ್ಕಾರವನ್ನು ಏರ್ಪಡಿಸಬೇಕು ಎಂದು ವೆಂಕಟಕೃಷ್ಣಯ್ಯನವರು ತಮ್ಮ 
ಪತ್ರಿಕೆಗಳಲ್ಲಿ ಪದೇ ಪದೇ ಬರೆಯುತ್ತಿದ್ದರು. 
- ಪತ್ರಿಕೆಗಳಿರುವುದು ಸರ್ಕಾರವನ್ನು ಟೀಕಿಸುವುದಕ್ಕೆ ; ಆದುದರಿಂದ ಅವು ಆ ಕರ್ತವ್ಯ 
ವನ್ನು ಮಾಡುತ್ತಿರಬೇಕು ; ಅಧಿಕಾರಿಗಳು ಅಧಿಕಾರದಲ್ಲಿದ್ದಾಗ ಮತ್ತರಾಗಿ ಪ್ರವರ್ತಿಸು 
ವುದುಂಟು. ಅಧಿಕಾರ ಮದ್ಯದಂತೆ ಮತ್ತು ತರುತ್ತದೆ ; ಅಂತಹವರನ್ನು ಎಚ್ಚರಿಸಿ 
ಕರ್ತಿನ್ನು ಖರಾಗುವಂತೆ ಮಾಡುವುದು ಪತ್ರಿಕೆಗಳ ಕರ್ತವ್ಯ ಎಂದು ಬರೆಯು 
ತಿದ್ದರು. ಅವರಿಗೆ ಬಹಳ ಮುಪ್ಪು ಬಂದ ಮೇಲೆ ಪತ್ರಿಕೆ ನಡೆಸುತ್ತಿದ್ದಾಗಲೂ 
ಅಧಿಕಾರ ಮತ್ತರಾದ ಅಧಿಕಾರಿಗಳನ್ನು ಎಚ್ಚರಿಸುವುದೇ ಅವರ ಕರ್ತವ್ಯವಾಗಿತ್ತು . 

ಅವರು ಸರಳವೂ , ಸುಲಲಿತವೂ ಆದ ಭಾಷೆಯಲ್ಲಿ ಲೇಖನಗಳನ್ನು ಬರೆಯುತ್ತಿದ್ದರು. 
ತಾವು ಬರೆಯುತ್ತಿರುವುದು ಸಾಮಾನ್ಯ ಜನರು ಓದುವುದಕ್ಕಾಗಿ; ಆದುದರಿಂದ ವಿಷಯ 
ಗಳನ್ನು ಬಹಳ ಸುಲಭವಾಗಿ ಬರೆಯಬೇಕು ಎಂಬುದು ಅವರ ನೀತಿ, ಯಾವುದನ್ನು 
ಬರೆಯಬೇಕಾದರೂ ನೇರವಾದ ರೀತಿಯಲ್ಲಿ ಬರೆಯುತ್ತಿದ್ದರು. ಅವರದು ಸಾಹಿತಿಗಳ 
ಆಲಂಕಾರಿಕ ಭಾಷೆಯಲ್ಲ. ಅವರ ಪತ್ರಿಕೆಗಳು ವಯಸ್ಕರ ಶಿಕ್ಷಣ ಶಾಲೆಗಳಿಂತಿದ್ದು ವು. 
ಸಾಧ್ಯವಾದ ಮಟ್ಟಿಗೆ ಮೃದು ಮಧುರವಾದ ಭಾಷೆಯಲ್ಲಿಯೇ ಅವರು ಸರ್ಕಾರ 


CO 


ಎಂ . ವೆಂಕಟಕೃಷ್ಣಯ್ಯ 

೧೦೯ 
ವನ್ನು ಟೀಕಿಸುತ್ತಿದ್ದರು. ಸಮಯ ಬಂದರೆ ಉಗ್ರವಾದ ಭಾಷೆಯನ್ನು ಉಪಯೋಗಿಸಲು 
ಹಿಂಜರಿಯುತ್ತಿರಲಿಲ್ಲ. ಅವರ ಬರವಣಿಗೆಗಳಿಂದ ಆಗಿನ ಕೆಲವು ದಿವಾನರಿಗೂ , ಅಧಿಕಾರಿ 
ಗಳಿಗೂ ಕೆಲವು ಸಾರಿ ಅತೃಪ್ತಿ ಅಸಮಾಧಾನಗಳುಂಟಾಗುತ್ತಿ ದ್ದು ವು . ಕೆಲವು ಅಧಿಕಾರಿ 
ಗಳು ಅವರಿಗೆ ಬಹಳ ಕಿರುಕುಳಕೊಟ್ಟಿದ್ದೂ ಉಂಟು. ಆದರೂ , ಅವರು ನಿರ್ದಾಕ್ಷಿಣ್ಯ 
ವಾಗಿ ಮತ್ತು ನಿರ್ಭಯವಾಗಿ ತಮ್ಮ ಕರ್ತವ್ಯವನ್ನು ಮುಂದುವರಿಸಿದರು. 

ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳು ಆಕಾರದಲ್ಲಿಯೂ , ಪುಟದಲ್ಲಿಯೂ , ಸಣ್ಣ 
ದಾಗಿದ್ದರೂ ಜನಕ್ಕೆ ಬಹಳ ಉಪಕಾರ ಮಾಡುತ್ತಿದ್ದು ವು. ಸಂಕಟ ಬಂದವರಿಗೆಲ್ಲಾ 
ವೆಂಕಟಕೃಷ್ಣಯ್ಯನವರೂ , ಅವರ ಪತ್ರಿಕೆಗಳೂ “ ವೆಂಕಟರಮಣ ”, ಬಡ ಜನರ ಕಷ್ಟ 
ನಷ್ಟ ಗಳನ್ನು ಬಹಿರಂಗ ಪಡಿಸಿ, ಅಧಿಕಾರಿಗಳ ಗಮನಕ್ಕೆ ತಂದು, ಪರಿಹಾರ ಕಲ್ಪಿಸು 
ವುದೇ ಅವರ ದಿನಂಪ್ರತಿಯ ಕೆಲಸ. ಕೆಟ್ಟ ನಡತೆಯ, ದುರಾಚಾರದ, ಅಹಂಕಾರದ 
ಅಧಿಕಾರಿಗಳ ದುರ್ಭಾಷೆಗಳನ್ನೂ , ದುಷ್ಕಾರ್ಯಗಳನ್ನೂ ಹೊರಹಾಕಿ, ಅವರಿಗೆ ಬಂದೋ 
ಬಸ್ತು ಮಾಡಿಸುವುದೇ ಅವರ ನಿತ್ಯ ಕಾರ್ಯ, 
- ಅವರಿಗೆ ಪತ್ರಿಕೆ ನಡೆಸುವುದರಲ್ಲಿ ಬಹಳ ಸಹಾಯ ಮಾಡಿದವರೆಂದರೆ ಹಂಪಾಪುರದ 
ನರಸಿಂಗರಾಯರು, ಎಚ್ . ಕೃಷ್ಣರಾಯರು ಮತ್ತು ಎಂ . ಎಸ್. ಪುಟ್ಟಣ್ಣನವರು . 

ದಿವಾನರಾದ ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್, ಕೃಷ್ಣ ಮೂರ್ತಿಗಳ ಕಾಲದಲ್ಲಿ 
ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳು ಉಜ್ವಲ ಸೇವೆ ಮಾಡಿದವು. 
- ದಿರ್ವಾ ಮಾಧವರಾಯರ ಕಾಲದಲ್ಲಿ, ೧೯೦೮ರಲ್ಲಿ, ವೃತ್ತ ಪತ್ರಿಕಾ ಶಾಸನ ಜಾರಿಗೆ 
ಬಂದ ಮೇಲೆ, ಆ ಉಗ್ರ ಶಾಸನದ ಜಾರಿಗೆ ವಿರೋಧವಾಗಿ, ಇತರ ದೇಶೀಯ ಪತ್ರಿಕೆ 
ಗಳಂತೆ, ವೆಂಕಟಕೃಷ್ಣಯ್ಯನವರೂ ತಮ್ಮ ಪತ್ರಿಕೆಗಳನ್ನೆಲ್ಲಾ ನಿಲ್ಲಿಸಿಬಿಟ್ಟರು. ಇದು 
ನಡೆದದ್ದು ೧೯೦೮ರಲ್ಲಿ . 


- ವೆಂಕಟಕೃಷ್ಣಯ್ಯನವರು ಪತ್ರಿಕಾ ಸ್ವಾತಂತ್ರ್ಯಕ್ಕಾಗಿಯೂ ಪ್ರಜೆಗಳ ಹಕ್ಕು 
ಬಾಧ್ಯತೆಗಳಿಗಾಗಿಯೂ ದಿರ್ವಾ ಮಾಧವರಾಯರೊಡನೆ ಹೋರಾಡುತ್ತಿದ್ದ ಕಾಲ 
ದಲ್ಲಿಯೇ , ಅವರಿಗೆ ವೈಯಕ್ತಿಕವಾಗಿಕೌಟುಂಬಿಕವಾಗಿ ಅನೇಕ ದುಃಖ ಪ್ರಸಂಗಗಳು 
ಒದಗಿದವು. ೧೯೦೮ರಲ್ಲಿ ವೆಂಕಟಕೃಷ್ಣಯ್ಯನವರು ತಮ್ಮ ಪತ್ರಿಕೆಗಳನ್ನು ನಿಲ್ಲಿಸಿದ್ದಲ್ಲದೆ, 
ಹಣದ ಕೊರತೆಯಿಂದ ಮುದ್ರಣಾಲಯವನ್ನೂ ಕೆಲವು ಕಾಲ ಮುಚ್ಚ ಬೇಕಾಯಿತು. 
ಕೆಲವು ಪ್ರಕರಣಗಳಲ್ಲಿ ವೆಂಕಟಕೃಷ್ಣಯ್ಯನವರು ಪ್ರಜೆಗಳ ಏಕಮಾತ್ರ ಮುಖಂಡರಾಗಿ 
ದಿವಾನರನ್ನು ಎದುರಿಸಬೇಕಾಗಿ ಬಂದುದರಿಂದ, ಅವರನ್ನು ದಿವಾನರು ಗಡೀಪಾರು 
ಮಾಡಬೇಕೆಂದು ಆಲೋಚಿಸಿದ್ದರು. ಮಹಾರಾಜರು ಒಪ್ಪದಿದ್ದ ಕಾರಣ , ದಿವಾನರು 


೧೧6 

ಎಂ . ವೆಂಕಟಕೃಷ್ಣಯ್ಯ 
ಆ ಆಲೋಚನೆಯನ್ನು ವಾಪಸ್ಸು ತೆಗೆದುಕೊಂಡರು. ಆದರೂ , ವೆಂಕಟಕೃಷ್ಣಯ್ಯನವರಿಗೆ 
ದೇಹಕ್ಷೇಶ ಮತ್ತು ಮನಃಕ್ಷೇಶ ತಪ್ಪಲಿಲ್ಲ. 
- ದಿರ್ವಾ ಆನಂದರಾಯರು ದಿವಾನರಾಗಿದ್ದ ಕಾಲದಲ್ಲಿ, ವೆಂಕಟಕೃಷ್ಣಯ್ಯನವರು 
ತಮ್ಮ ಪತ್ರಿಕೆಗಳನ್ನು ಪುನಃ ಪ್ರಾರಂಭಿಸಿದರು. ಇಂಗ್ಲಿಷ್ ವಾರ ಪತ್ರಿಕೆಯಾದ 
“ಮೈಸೂರ್ ಪೇಟ್ರಿಯಟ್ ಮತ್ತು ಕನ್ನಡ ವಾರಪತ್ರಿಕೆಯಾದ “ ಸಾಧಿ ” ಪತ್ರಿಕೆ 
ಗಳು ಚೆನ್ನಾಗಿ ಬೆಳೆಯುತ್ತ ಬಂದವು. ದಿರ್ವಾ ಆನಂದರಾಯರ ಕಾಲದಲ್ಲಿ ಪತ್ರಿಕೆ 
ಗಳಿಗೂ ಸರ್ಕಾರಕ್ಕೂ ಅಷ್ಟೇನೂ ಘರ್ಷಣೆಗಳಾಗಲಿಲ್ಲ. 
- ದಿರ್ವಾ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ವೆಂಕಟಕೃಷ್ಣಯ್ಯನವರು “Wealth of 
Mysore ” ಎಂಬ ಆಂಗ್ಲ ದಿನಪತ್ರಿಕೆಯನ್ನೂ “ಸಂಪದಭ್ಯುದಯ ” ಎಂಬ ಕನ್ನಡ ದಿನ 
ಪತ್ರಿಕೆಯನ್ನೂ ಆರಂಭಿಸಿದರು . 

ಇದೇ ಕಾಲದಲ್ಲಿ ಡಿ. ವಿ . ಗುಂಡಪ್ಪನವರು “ ಕರ್ನಾಟಕ ” ಎಂಬ ಆಂಗ್ಲ ವಾರ 
ಪತ್ರಿಕೆಯನ್ನೂ , “ ಜನಜೀವನ ” ಎಂಬ ಕನ್ನಡ ವಾರಪತ್ರಿಕೆಯನ್ನೂ ಬೆಂಗಳೂರಿನಲ್ಲಿ 
ಪ್ರಭಾವಶಾಲಿಯಾಗಿ ನಡೆಸುತ್ತಿದ್ದರು. ಸರ್ಕಾರದವರ ಪ್ರೋತ್ಸಾಹದಿಂದಲೇ ಸಿ. 
ಹಯವದನ ರಾಯರು “ Mysore Economic Journal ” ಎಂಬ ಮಾಸಪತ್ರಿಕೆ 
ಯನ್ನೂ , ಹನುಮಂತೇಗೌಡರು “ ಅರ್ಥಸಾಧಕ ಪತ್ರಿಕೆ” ಎಂಬ ಪಕ್ಷಪತ್ರಿಕೆಯನ್ನೂ 
ಆರಂಭಿಸಿ ನಡೆಸುತ್ತಿದ್ದರು. 

ದಿವಾನರು ಪ್ರಗತಿಶೀಲರಾದ್ದರಿಂದ ವೃತ್ತ ಪತ್ರಿಕೆಗಳ ಏಳಿಗೆಗೆ ಅವರು ಪ್ರೋತ್ಸಾಹ 
ವಿತ್ತರು. ಅವರ ಕಾಲದಲ್ಲಿ ಮೈಸೂರು ಪತ್ರಿಕಾ ಶಾಸನ ಸುಪ್ತವಾಗಿತ್ತು ಎಂದು 
ಹೇಳಬಹುದು. ಪತ್ರಿಕೆಗಳು ಸಹ ಸರ್ಕಾರದ ಪ್ರಗತಿಗಾಮಿಯಾದ ಆರ್ಥಿಕ ಸುಧಾರಣೆ 
ಗಳನ್ನು ಪೋಷಿಸುತ್ತ ಬಂದವು. ಆ ಕಾಲದಲ್ಲಿ ಪ್ರಪಂಚದ ಮೊದಲನೇ ಘೋರಯುದ್ಧ 
ನಡೆಯುತ್ತಿತ್ತು . ಅದರ ಸಮಾಚಾರಗಳನ್ನು ಮೈಸೂರಿನ ಪತ್ರಿಕೆಗಳೂ ಪ್ರಕಟಿಸುತ್ತ 
ಬಂದು, ಅವುಗಳ ಪ್ರಚಾರಬಲವೂ ಹೆಚ್ಚಿತು. ಪತ್ರಿಕೆಗಳನ್ನು ಓದುವವರ ಸಂಖ್ಯೆಯ 
ಬೆಳೆಯಿತು. ದಿವಾನರು ಲೈಬ್ರರಿಗಳನ್ನೂ , ವಾಚನಾಲಯಗಳನ್ನೂ ಸ್ಥಾಪಿಸಬೇಕೆಂದು 
ಪ್ರಚಾರ ನಡೆಸಿದರು. ವಾಚನಾಲಯಗಳಲ್ಲಿ ಪತ್ರಿಕೆಗಳನ್ನು ತರಿಸಿಕೊಂಡು ಓದಿ, ಜನ 
ಜ್ಞಾನ ಸಂಪಾದನೆ ಮಾಡಲಾರಂಭಿಸಿದರು . ಇದೇ ಕಾಲದಲ್ಲಿ ಅಸ್ಪೃಶ್ಯತಾ ನಿವಾರಣೆ, 
ನಿಮ್ಮ ವರ್ಗದವರ ಉದ್ದಾರ ಬಲಗೊಂಡು, ಪತ್ರಿಕೆಗಳು ಹಿಂದಿನ ಅನಾಚಾರಗಳನ್ನು 
ಖಂಡನೆ ಮಾಡುತ್ತ ಬಂದವು. ವೆಂಕಟಕೃಷ್ಣಯ್ಯನವರು ತಮ್ಮ ಪತ್ರಿಕೆಗಳಲ್ಲಿ ಈ 
ವಿಚಾರಗಳಿಗೆ ಹೆಚ್ಚು ಗಮನಕೊಡುತ್ತಿದ್ದರು. 

ಈ ದಿವಾನರ ಕಾಲದಲ್ಲಿಯೇ ಆರಂಭವಾದ ಬ್ರಾಹ್ಮಣ- ಬ್ರಾಹ್ಮಣೇತರ ವಿವಾದ 
ಮೈಸೂರಿನ ಪತ್ರಿಕೆಗಳಲ್ಲಿ ಕಂಡುಕೊಂಡವು. ವೆಂಕಟಕೃಷ್ಣಯ್ಯನವರು ಬ್ರಾಹ್ಮಣರು, 


ಎಂ . ವೆಂಕಟಕೃಷ್ಣಯ್ಯ 

೧೦ಗೆ 
ಅವರು ಬ್ರಾಹ್ಮಣ ಪಕ್ಷಪಾತಿ ಮತ್ತು ಬ್ರಾಹ್ಮಣೇತರ ವಿರೋಧಿಎಂದು ಬ್ರಾಹ್ಮಣೇತರ 
ಮುಖಂಡರು ಮತ್ತು ಅವರ ಪತ್ರಿಕೆಗಳು ಪ್ರಚಾರ ಮಾಡ ತೊಡಗಿದವು. ವೆಂಕಟಕೃಷ್ಣ 
ಯ್ಯನವರು ಇದನ್ನು ಅಲ್ಲಗೆಳೆಯುತ್ತ ಬಂದರು. 

ಹೀಗೆ ವಿಶ್ವೇಶ್ವರಯ್ಯನವರ ದಿರ್ವಾಗಿರಿಯ ಅಂತ್ಯದ ವೇಳೆಗೆ ಮೈಸೂರಿನ ಸಾರ್ವ 
ಜನಿಕ ವಾತಾವರಣ ಬಹಳ ಕದಡಿತ್ತು . 

ಸರದಾರ್ ಎಂ . ಕಾಂತರಾಜೇ ಅರಸರು ದಿವಾನಗಿರಿಗೆ ಬರುವ ವೇಳಗೆ ಇಂಡಿಯಾದ 
ಹೊಸ ರಾಜಕೀಯ ಸುಧಾರಣೆಗಳ ವಾತಾವರಣ ಪತ್ರಿಕೆಗಳ ಗಮನವನ್ನು ಬಹಳ 
ವಾಗಿ ಸೆಳೆದಿತ್ತು . ಮೈಸೂರಿನ ಪತ್ರಿಕೆಗಳೂ ಹಳೆಯ ಪ್ರಪಂಚದಿಂದ ಹೊಸ 
ಪ್ರಪಂಚಕ್ಕೆ ಬರುತ್ತಿದ್ದವು. ಆಗ ವೆಂಕಟಕೃಷ್ಣಯ್ಯನವರಿಗೆ ೭೫ ವರ್ಷವಾಗಿತ್ತು ; 
ಅವರ ಪತ್ರಿಕಾ ಜೀವನ ತಡೆಯಿಲ್ಲದೆ ನಡೆದುಕೊಂಡು ಬರುತ್ತಿತ್ತು . 


ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳಿಗೆ ಪ್ರಕಟನೆಗಾಗಿ ಅನೇಕ ಲೇಖನಗಳು ಬರುತ್ತಿ 
ದ್ದು ವು. ಅವುಗಳಲ್ಲಿ ಸಂಪಾದಕರಿಗೆ ಪತ್ರ ಗಳು ” ( Letters to the Editor ) ಎಂಬ 
ರೀತಿಯವು ಮುಖ್ಯವಾದವು. ಇದರಲ್ಲಿ ಕೆಲವರು ತಮ್ಮ ಹೆಸರು ವಿಳಾಸವನ್ನು ಕೊಡು 
ತಿದ್ದರು. ಕೆಲವರು ತಮ್ಮ ಹೆಸರು ವಿಳಾಸಗಳನ್ನು ಪ್ರಕಟಿಸಬಾರದೆಂದು ಸಂಪಾದಕರಿಗೆ 
ಬರೆಯುತ್ತಿದ್ದರು. ಕೆಲವರು ತಮ್ಮ ಹೆಸರು ವಿಳಾಸಗಳನ್ನು ಪ್ರಕಟಿಸಲು ಅನುಮತಿ 
ಈಯುತ್ತಿದ್ದರು. ಇವರು ಪ್ರಕಟನೆಗಾಗಿ ಕಳುಹಿಸುವ ಅಭಿಪ್ರಾಯಗಳು ಸಂಪಾದಕರ 
ದಲ್ಲ, ಲೇಖಕರದೇ . ಆದರೂ ಈ ಲೇಖನಗಳಲ್ಲಿ ಮಾನನಷ್ಟಕರವಾದ ಅಥವಾ ರಾಜ 
ದ್ರೋಹಕರವಾದ ಅಂಶಗಳಿದ್ದರೆ ಅವುಗಳ ಜವಾಬ್ದಾರಿ ಸಂಪಾದಕರು, ಮುದ್ರಕರು 
ಇವರಿಗೂ ಇರುತ್ತಿತ್ತು . ಆದುದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ವೆಂಕಟಕೃಷ್ಣಯ್ಯ 
ನವರು ಲೇಖನಗಳನ್ನು ಶೋಧಿಸಿ, ತಿದ್ದಿ ಪ್ರಕಟಿಸುತ್ತಿದ್ದರು. 
- ಪತ್ರಿಕೆಗಳು ಇರುವುದು ಸಂಪಾದಕರ ಲೇಖನಗಳನ್ನು ಪ್ರಕಟಿಸುವುದಕ್ಕೆ ಮಾತ್ರವಲ್ಲ . 
ಕಾನೂನಿಗೆ ವಿರೋಧವಲ್ಲದ ಅಭಿಪ್ರಾಯಗಳನ್ನು ಇತರರು ಪ್ರಕಟಿಸಲು ಇಚ್ಛಿಸಿದರೆ 
ಅವುಗಳನ್ನು ಪ್ರಕಟಿಸಬೇಕಾದದ್ದು ಸಂಪಾದಕರ ಧರ್ಮ. ಇದು ಪತ್ರಿಕಾ ಸ್ವಾತಂ 
ತ್ರದ ಮುಖ್ಯ ಭಾಗ. 

ಪತ್ರಿಕೆಗಳಲ್ಲಿ ಸಂಪಾದಕರ ಅಭಿಪ್ರಾಯಗಳಲ್ಲದೆ ಅವುಗಳನ್ನು ವಿರೋಧಿಸುವವರಿಗೂ 
ಅವಕಾಶವಿರಬೇಕು. ಈ ಪತ್ರಿಕಾ ಸ್ವಾತಂತ್ರ ಧರ್ಮವನ್ನು ಅವರು ಯಾವಜೀವವೂ 
ಪರಿಪಾಲಿಸುತ್ತಿದ್ದರು. ತಮ್ಮ ಅಭಿಪ್ರಾಯಕ್ಕೆ ವಿರೋಧವಾದ ಅಭಿಪ್ರಾಯಗಳನ್ನು 
ಪ್ರಕಟಿಸುವ ಸಂದರ್ಭದಲ್ಲಿ, “ ಇವು ಸಂಪಾದಕರ ಅಭಿಪ್ರಾಯವಲ್ಲ ; ಲೇಖಕರ ಅಭಿ 


೧೧೨ 

ಎಂ . ವೆಂಕಟಕೃಷ್ಣಯ್ಯ 
ಪ್ರಾಯ ” ಎಂಬ ಒಂದು ಟಿಪ್ಪಣಿ ಇರುತ್ತಿತ್ತು . 
- ದಿರ್ವಾ ಶೇಷಾದ್ರಿ ಅಯ್ಯರ್ ಅವರ ಕಾಲದಿಂದ ಹಿಡಿದು ಸರ್ ಮಿರ್ಜಾ ಇಸ್ಮಾ 
ಯಿಲರ ಕಾಲದವರೆಗೆ ಅವರು ನಡೆಸುತ್ತಿದ್ದ ಪತ್ರಿಕೆಗಳಲ್ಲಿ ಈ ಧರ್ಮವನ್ನು ವೆಂಕಟ 
ಕೃಷ್ಣಯ್ಯನವರು ನಿರ್ದುಷ್ಟವಾಗಿ ಪರಿಪಾಲಿಸುತ್ತಿದ್ದರು. ಸಂಪಾದಕೀಯ ಲೇಖನಗಳೂ 
ಲೇಖಕರ ಲೇಖನಗಳೂ ಅನೇಕವೇಳೆ ಅಧಿಕಾರಿಗಳಿಗೆ ಸರಿಬೀಳುತ್ತಿರಲಿಲ್ಲ, ಆದರೇನು 
ಮಾಡುವುದು ? ಪತ್ರಿಕಾ ಧರ್ಮವಿರುವುದೇ ಹಾಗೆ. ಇಂತಹ ಅಸಮಾಧಾನಗಳ 
ದೊಡ್ಡ ಪಟ್ಟಿಯನ್ನೇ ಕೊಡಬಹುದು. ತಮ್ಮ ಪತ್ರಿಕೆಗಳನ್ನು ಅಧಿಕಾರಿಗಳ ನೀತಿ 
ಯನ್ನು ತಿದ್ದ ಲೂ ಉಪಯೋಗಿಸುತ್ತಿದ್ದರು. 
- ಕೆಲವುಸ್ನೇಹಿತರ ಲೇಖನಗಳನ್ನು ಪ್ರಕಟಿಸಿದ್ದರಿಂದ ಅವರ ಮೇಲೆಯೂ , ಅವರ 
ಪತ್ರಿಕೆಗಳ ಮೇಲೆಯೂ ಕೋರ್ಟುಮೊಕದ್ದಮೆಗಳಾದ ಪ್ರಸಂಗಗಳು ಬೇಕಾದಷ್ಟಿವೆ. 
ಇಂತಹ ಲೇಖನಗಳಿಂದ ಅವರಿಗೆ ಸರ್ಕಾರದಿಂದ ಹಿಂಸೆಯಾದ ಪ್ರಸಂಗಗಳೂ ಬೇಕಾ 
ದಷ್ಟಿವೆ. ಆದರೂ , ಅವರು ಯಾವಾಗಲೂ ಹಿಂದು ಮುಂದು ನೋಡದೆ ತನ್ನ ಸ್ನೇಹಿತರ 
ಲೇಖನಗಳನ್ನು ಸಾರ್ವಜನಿಕ ಹಿತಕ್ಕಾಗಿ ಪ್ರಕಟಿಸಿಬಿಡುತ್ತಿದ್ದರು. 

ಅವರ ಕಾಲದಲ್ಲಿ ಮೈಸೂರಿನಲ್ಲಿ, ಕಾಂಗ್ರೆಸಿನಂತಹ, ಸ್ವತಂತ್ರ ರಾಜಕೀಯ ಪಾರ್ಟಿ 
ಯಾವುದೂ ಇರಲಿಲ್ಲ. ಸರ್ಕಾರ ಅಧಿಕಾರಿಗಳ ಸರ್ಕಾರ, ಅದೊಂದು ಬ್ಯೂರಾಕ್ರಸಿ 
ಯಾಗಿತ್ತು . ಅದನ್ನು ಅಂಕುಶದಲ್ಲಿಡಲು ಬಲವಾದ ವಿರೋಧಪಕ್ಷವಿರಲಿಲ್ಲ. ಈ ವಿರೋಧ 
ಪಕ್ಷದ ಕಾರ್ಯವನ್ನೆಲ್ಲಾ ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳೂ , ಇತರ ಸ್ವತಂತ್ರ 
ಪತ್ರಿಕೆಗಳೂ ಮಾಡಬೇಕಾಗಿತ್ತು . ಆಗ ಜನರಿಗೆ ಬಾಯಿ ಎಂದರೆ ಪತ್ರಿಕೆಗಳೇ , ತಮ್ಮ 
ದೂರುಗಳನ್ನೂ , ಅಹವಾಲುಗಳನ್ನೂ ಪತ್ರಿಕೆಗಳ ಮೂಲಕವೇ ಹೇಳಿಕೊಳ್ಳಬೇಕಾಗಿತ್ತು . 
ವಿಷಯ ಒಂದೇ ಆದರೂ , ಅದನ್ನು ಬೇರೆ ಬೇರೆ ರೀತಿಯಾಗಿ ಲೇಖಕರು ಪತ್ರಿಕೆಗಳಿಗೆ 
ಬರೆಯುತ್ತಿದ್ದರು. ರಾಜಕೀಯ ರಂಗವೇ ಇಲ್ಲದಿರುವಾಗ ಪತ್ರಿಕೆಗಳೇ ರಾಜಕೀಯ ರಂಗ 
ವಾಗಿ ಪರಿಣಮಿಸುತ್ತಿದ್ದು ವು. ಆದುದರಿಂದ ವೆಂಕಟಕೃಷ್ಣಯ್ಯನವರು ಆಗಿನ ಕಾಲದ 
ಪತ್ರಿಕೆಗಳ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಅರಿತು, ಲೇಖಕರ ಲೇಖನಗಳನ್ನು 
ಹೇರಳವಾಗಿ ಪ್ರಕಟಿಸುತ್ತಿದ್ದರು. ಲೇಖನಗಳನ್ನು ಬರೆಯಲು ಬರದವರು ಅನೇಕರು 
ದಿನ ಪ್ರತಿ ಅವರ ಬಳಿ ಬಂದು, ಆಗುತ್ತಿದ್ದ ತೊಂದರೆಗಳನ್ನು ಹೇಳಿಕೊಳ್ಳುತ್ತಿದ್ದರು. 
ಆ ವಿಷಯಗಳನ್ನು ಕೂಡ ತಾವೇ ಬರೆದು, ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತಿದ್ದರು. . 
- ಹೊರಗಿನಿಂದ ಬಂದ ಪತ್ರಿಕೆಗಳನ್ನೆಲ್ಲಾ ಓದಿ ಅಥವಾ ಓದಿಸಿ ಮುಖ್ಯಾಂಶಗಳನ್ನು 
ಗುರುತು ಮಾಡುತ್ತಿದ್ದರು ಮತ್ತು ಮಾಡಿಸುತ್ತಿದ್ದರು. ಆ ಪೈಕಿ ಯಾವುದಾದರೂ 
ತಮ್ಮ ಪತ್ರಿಕೆಗಳಿಗೆ ಅರ್ಹವಾಗಿದ್ದರೆ, ಅದನ್ನು ಕೂಡಲೇ ಕನ್ನಡದ ಅನುವಾದ ಮಾಡಿ 
ತಮ್ಮ ಪತ್ರಿಕೆಗೆ ಪ್ರಕಟಣೆಗೆ ಕೊಡುತ್ತಿದ್ದರು. ತನ್ನ ಸ್ನೇಹಿತರಿಗೆ ಕೆಲವು ಹೊರಗಿನ 


ಎಂ . ವೆಂಕಟಕೃಷ್ಣಯ್ಯ 

೧೧೩ 
ಪತ್ರಿಕೆಗಳನ್ನು ಓದಿ ತಮಗೆ ಮುಖ್ಯವೆಂದು ತೋರಿದ್ದನ್ನು ಗುರ್ತುಮಾಡಬೇಕೆಂದು 
ಹೇಳಿಕಳುಹಿಸುತ್ತಿದ್ದರು. ಆ ಪತ್ರಿಕೆಗಳು ಹಿಂತಿರುಗಿ ಬಂದಮೇಲೆ ಆ ಗುರ್ತಾದ ಭಾಗ 
ಗಳನ್ನು ನೋಡುತ್ತಿದ್ದರು, ಮತ್ತು ಆವಶ್ಯಕವೆಂದು ಕಂಡರೆ ಅವನ್ನು ತಮ್ಮ ಪತ್ರಿಕೆ 
ಗಳಿಗೆ ಬರೆಸುತ್ತಿದ್ದರು. 

ಯಾವುದಾದರೂ ಹೊಸ ಪುಸ್ತಕಗಳು ಬಂದಾಗಲೂ ಈ ರೀತಿಯಾಗಿಯೇ ಅವರು 
ಮಾಡುತ್ತಿದ್ದರು. ತಾವೇ ಓದುತ್ತಿದ್ದರು ಮತ್ತು ತಮ್ಮ ಸ್ನೇಹಿತರಿಗೆ ಓದುವುದಕ್ಕೆ ಕಳು 
ಹಿಸುತ್ತಿದ್ದರು. ಅವರು ಗುರ್ತುಮಾಡಿದ ಭಾಗಗಳನ್ನು ಇವರು ನೋಡಿ ಅವುಗಳಲ್ಲಿ 
ಉಪಯುಕ್ತವಾದದ್ದನ್ನು ತಮ್ಮ ಪತ್ರಿಕೆಗಳಿಗೆ ಬರೆಯಿಸುತ್ತಿದ್ದರು. 

ಸರಿಯಾದ ಸುದ್ದಿಯನ್ನು ಪ್ರಕಟಿಸಿ ತಪ್ಪೇನಾದರೂ ಆದರೆ ತನ್ನ ತಪ್ಪನ್ನು ಒಪ್ಪಿ 
ಕೊಂಡು ಕ್ಷಮಾಪಣೆಯನ್ನು ಪ್ರಕಟಿಸುತ್ತಿದ್ದರು. ಇದು ಸತ್ಯವಾದ ಪತ್ರಿಕೆಗಳ ಧರ್ಮ. 
- ೧೯೨೨ರಿಂದ ೧೯೩೩ರ ವರೆಗಿನ ಬ್ಯಾನರ್ಜಿ ಮತ್ತು ಮಿರ್ಜಾ ಕಾಲದಲ್ಲಿಯೂ , 
ವೆಂಕಟಕೃಷ್ಣಯ್ಯನವರು ಪತ್ರಿಕಾ ಕಾನೂನು ವಜಾ ಆಗಬೇಕೆಂದೂ ಮಿಲ್ಲರ್ 
ಕಮಿಟಿಯ ಆರ್ಡರು ರದ್ದಾಗಬೇಕೆಂದೂ ತಮ್ಮ ಪತ್ರಿಕೆಗಳಲ್ಲಿ ವಾದಿಸುತ್ತಲೇ ಇದ್ದರು. 
ಮೈಸೂರು ದೇಶದ ಬಾಲಕ ಬಾಲಕಿಯರಿಗೆ ಉಚಿತ ವಿದ್ಯಾಭ್ಯಾಸ ದೊರೆಯಬೇಕೆಂದೂ 
ವಾದಿಸುತ್ತ ಬಂದರು . 

ದಿರ್ವಾ ಬ್ಯಾನರ್ಜಿ ಇವರ ವಿಷಯದಲ್ಲಿ ಬಹಳ ಗೌರವದಿಂದಲೇ ನಡೆದುಕೊಳ್ಳು 
ತಿದ್ದರು. ಈ ಕಾಲದಲ್ಲಿಯೇ ಬ್ರಿಟಿಷ್ ಇಂಡಿಯಾದಲ್ಲಿ ಅಸಹಕಾರ ಚಳುವಳಿ ಆರಂಭ 
ವಾಗಿ, ಅದರ ಗಾಳಿ ಮೈಸೂರಿನಲ್ಲಿಯೂ ಬೀಸುತ್ತಿತ್ತು . ಇಂಡಿರ್ಯ ನ್ಯಾಷನಲ್ 
ಕಾಂಗ್ರೆಸ್ಸಿನ ಶಾಖೆ ಮೈಸೂರಿನಲ್ಲಿಯೂ ಸ್ಥಾಪನೆಯಾಗಿ ಗಾಂಧೀಜಿಯವರ ರಚನಾತ್ಮಕ 
ಕಾರ್ಯಗಳು ಆಚರಣೆಗೆ ಬಂದವು. ವೆಂಕಟಕೃಷ್ಣಯ್ಯನವರು ಬಹಳ ವೃದ್ಧಾಪ್ಯದಲ್ಲಿಯೂ 
ಗಾಂಧೀಜಿಯವರ ಚಳುವಳಿಗೆ ತಮ್ಮ ನೈತಿಕ ಬೆಂಬಲವನ್ನು ಕೊಡುತ್ತಾ ಬಂದರು. 
ಸರ್ಕಾರದ ಆಡಳಿತದಲ್ಲಿನ ನ್ಯೂನತೆಗಳನ್ನು ತನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸುತ್ತ ಬಂದರು. 
ಆಗಾಗ್ಗೆ ಸರ್ಕಾರದ ಆಗ್ರಹಕ್ಕೆ ಗುರಿಯಾಗುತ್ತಿದ್ದರು. 


ಉನ್ನತ ಜೀವಿ 


ಸಾರ್ವಜನಿಕ ಜೀವನದಲ್ಲಿರುವವರಿಗೆ ವೈಯಕ್ತಿಕ ಜೀವನವಿಲ್ಲವೆಂದು ಹೇಳುವ 
ವಾಡಿಕೆ. ವೆಂಕಟಕೃಷ್ಣಯ್ಯನವರು ತಮ್ಮ ಜೀವನದ ಪ್ರತಿಯೊಂದು ದಿನವನ್ನೂ 
ಸಾರ್ವಜನಿಕರಿಗಾಗಿಯೇ ಕಳೆದರು ಎಂದರೆ ಅತಿಶಯೋಕ್ತಿಯಲ್ಲ. 

ತಮ್ಮ ೨೫ - ೩೦ ವಯಸ್ಸಿನಿಂದ ಕೊನೆಯವರೆಗೆ ಅವರು ತಮ್ಮ ಸ್ಕೂಲಿಗಾಗಿಯೋ , 
ಪತ್ರಿಕೆಗಳಿಗಾಗಿಯೋ , ಅನಾಥಾಲಯಕ್ಕಾಗಿಯೋ ಪ್ರಜಾಪ್ರತಿನಿಧಿ ಸಭೆ, ನ್ಯಾಯ 
ವಿಧಾಯಕ ಸಭೆ, ಮೈಸೂರು ನಗರದ ಪೌರಸಭೆ ಇನ್ನೂ ಇತರ ಸಂಸ್ಥೆಗಳ ಏಳಿಗೆ 
ಗಾಗಿಯೋ , ತನ್ನ ಕಾಲವನ್ನು ವಿನಿಯೋಗಿಸಿದರು. ಅವರ ವೃದ್ಧಾಪ್ಯದಲ್ಲಿ ಬೆಳಿಗ್ಗೆ 
ಎದ್ದಾಗಿನಿಂದ ರಾತ್ರಿವರೆಗೆ ಏನಾದರೂ ಸಾರ್ವಜನಿಕ ಕೆಲಸ ಮಾಡುತ್ತಲೇ ಇರುತ್ತಿ 
ದ್ದರು. ವಿಶ್ರಾಂತಿ ಎಂಬುದು ಇವರಿಗಿರಲಿಲ್ಲ. ಒಂದು ಕೆಲಸ ಬೇಜಾರಾದರೆ ಆ ಕೆಲಸ 
ಬಿಟ್ಟು ಬೇರೆ ಇನ್ನೊಂದು ಕೆಲಸ ಮಾಡುತ್ತಿದ್ದರು. Rest is change of occupa 
tion . ಬರೀ ವಿಶ್ರಾಂತಿ ಎಂದರೆ ತುಕ್ಕು ಹಿಡಿಯುವುದು (rest is rust) ಎಂದು ಅವರು 
ಅರ್ಥ ಮಾಡುತ್ತಿದ್ದರು. ಅವರಿಗೆ ಸೋಮಾರಿತನವಾಗಲಿ, ಪಾಲುಮಾರಿಕೆಯಾಗಲೀ 
ಇರಲಿಲ್ಲ. ಈಗ ಮಾಡುವ ಕೆಲಸವನ್ನು ಈಗಲೇ ಮಾಡಬೇಕು, ಅದನ್ನು ಮುಂದಕ್ಕೆ 
ಹಾಕಬಾರದು ಎಂದು ಆ ಕೆಲಸವನ್ನು ಆಗಲೇ ಮಾಡುತ್ತಿದ್ದರು. ಮಧ್ಯಾಹ್ನದ ಹೊತ್ತು 
ನಿದ್ರೆ ಮಾಡುತ್ತಿರಲಿಲ್ಲ, ಮಧ್ಯಾಹ್ನ ಊಟ ಮಾಡಿಕೊಂಡು ಬಂದ ಕೂಡಲೇ 
ಟಪಾಲನ್ನು ನೋಡಿಕಾಗದಗಳಿಗೆ ಆಗಲೇ ಉತ್ತರ ಬರೆದು ಪೋಸ್ಟ್ ಮಾಡಿಸುತ್ತಿದ್ದರು. 
ಬಂದ ಕಾಗದಗಳಿಗೆ ಅಂದಂದೇ ಉತ್ತರ ಬರೆಯುವ ಪದ್ಧತಿ ಅವರದಾಗಿತ್ತು . ಪತ್ರ 
ವ್ಯವಹಾರದಲ್ಲಿ ಅವರಷ್ಟು ಕ್ರಮ ಪದ್ದತಿಯನ್ನು ಅನುಸರಿಸುವವರು ಬಹಳ ಅಪರೂಪ. 

ಅವರ ಬಳಿ ಅನೇಕರು ಶಿಫಾರಸುಗಳಿಗೆ ಬರುತ್ತಿದ್ದರು. ಯಾರಿಗೂ ಅವರು ಇಲ್ಲ 
ವೆನ್ನುತ್ತಿರಲಿಲ್ಲ . ಎಲ್ಲರಿಗೂ ಯಾವ ಶಿಫಾರಸು ಕಾಗದ ಬೇಕೋ ಅದನ್ನು ಕೊಡು 
ತಿದ್ದರು. ಅವರವರ ಅದೃಷ್ಟದ ಪ್ರಕಾರ ಈ ಶಿಫಾರಸಿನ ಫಲ ಆ ಮನುಷ್ಯರಿಗೆ 


೧೧೫ 


ಎಂ . ವೆಂಕಟಕೃಷ್ಣಯ್ಯ 
ದೊರೆಯುತ್ತಿತ್ತು . ಅವರ ಶಿಫಾರಸಿನಿಂದ ಫಲಹೊಂದಿ, ಅನೇಕರು, ಅವರ ಹೆಸರು 
ಹೇಳಿಕೊಂಡು, ಮನೆಯಲ್ಲಿ ದೀಪ ಹಚ್ಚುತ್ತಿದ್ದರು. 
- ಅವರು ಒಂದು ಅನಾಥಾಲಯವನ್ನು ನಡೆಸುತ್ತಿದ್ದರು. ಅದು ಈಗಲೂ ಮೈಸೂರು 
ನಗರದಲ್ಲಿ ಚೆನ್ನಾಗಿ ನಡೆಯುತ್ತಿದೆ. ಈ ಸಂಸ್ಥೆ ಸುಬ್ಬರಾಯನ ಕೆರೆಯ ಏರಿಯ ಮೇಲಿದೆ . 
ದೊಡ್ಡ ಮಹಡಿ ಕಟ್ಟಡ, ಅನೇಕ ವಿದ್ಯಾರ್ಥಿಗಳ ಅಶನ ವಸತಿಗಳಿಗೆ ಏರ್ಪಾಡಿದೆ. 
- ಈ ಅನಾಥಾಲಯ ೧೮೯೬ಕ್ಕಿಂತ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ. 
ಪ್ರಾರಂಭದಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಬಂಗಲೆಯ ಹಿಂಭಾಗದ ಒಂದು ಕಟ್ಟಡದಲ್ಲಿ 
ನಡೆಯುತ್ತಿತ್ತು . ಈಗ ಆ ಕಟ್ಟಡದಲ್ಲಿ ಮಹಾರಾಣಿ ಬಾಲಿಕಾ ಪಾಠಶಾಲೆ ಇದೆ. 
ಈ ಅನಾಥಾಲಯವನ್ನು ವಿಶ್ವೇಶ್ವರಾನಂದ ಸರಸ್ವತಿ ಎಂಬ ಸನ್ಯಾಸಿ ನಡೆಸುತ್ತಿದ್ದರು. 
೧೮೯೬ರಲ್ಲಿ ಈ ಸನ್ಯಾಸಿ ಇದನ್ನು ವೆಂಕಟಕೃಷ್ಣಯ್ಯನವರಿಗೆ ವಹಿಸಿ ಕೊಟ್ಟು ಇದನ್ನು 
ಮುಂದೆ ನಡೆಸಿಕೊಂಡು ಬರಬೇಕೆಂದು ಕೇಳಿಕೊಂಡರು . ಇದನ್ನು ನಡೆಸಲು ವೆಂಕಟ 
ಕೃಷ್ಣಯ್ಯನವರು ಒಂದು ಸಮಿತಿ ಸ್ಥಾಪಿಸಿದರು . ಈಗ ಇರುವ ಕಟ್ಟಡಕ್ಕೆ ನಿವೇಶನವನ್ನು 
ದೊರಕಿಸಿಕೊಳ್ಳಲು ಮತ್ತು ಅದನ್ನು ಕಟ್ಟಲು ಬಹಳ ಕಷ್ಟ ಪಟ್ಟರು. ಅವರು ಬದುಕಿರು 
ನವರೆಗೂ ಅದರ ಕಾರ್ಯದರ್ಶಿಯಾಗಿ ಕೆಲಸ ನಡೆಸಿಕೊಂಡು ಬಂದರು . ಅಂಬಳೆ 
ಸುಬ್ರಹ್ಮಣ್ಯ ಅಯ್ಯರ್ ಅವರು ಅಧ್ಯಕ್ಷರಾಗಿದ್ದರು. 
- ವೆಂಕಟಕೃಷ್ಣಯ್ಯನವರ ಮರಣದ ಅನಂತರ ಪ್ರಸಿದ್ಧ ಲಾಯರ್ ಸಿ. ನರಸಿಂಹಯ್ಯ 
ನವರು ಇದರ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಿದ್ದರು. 

ಅನಾಥಾಲಯದ ವಿದ್ಯಾರ್ಥಿಗಳಿಗೆ ಧರ್ಮ ಮತ್ತು ನೀತಿಯ ಉಪದೇಶವನ್ನು 
ಕೊಡಿಸಲು ಅನೇಕ ಯತಿವರ್ಯರ ಮತ್ತು ಪಂಡಿತೋತ್ತಮರ ಉಪನ್ಯಾಸಗಳನ್ನು 
ನಡೆಸುತ್ತಿದ್ದರು. 
- ಅವರ ಪರೋಪಕಾರದ ಉದಾಹರಣೆಗಳು ಬೇಕಾದಷ್ಟಿವೆ. ಯಾರಾದರೂ ಅವರ 
ಬಳಿಗೆ ಬಂದು ಸಹಾಯ ಕೇಳಿದರೆ , ನಾಸ್ತಿ ಎನ್ನುವುದು ಅವರ ಸ್ವಭಾವವಲ್ಲ. ನಾಳೆಗಿ 
ದೆಯೋ , ಇಲ್ಲವೋ ನೋಡುತ್ತಿರಲಿಲ್ಲ. ಕಬೀರದಾಸರಂತೆ ತಮ್ಮ ಹತ್ತಿರ ಇದ್ದುದನ್ನು 
ಕೊಟ್ಟು ಬಿಡುತ್ತಿದ್ದರು. 
6 ದಿರ್ವಾ ರಂಗಚಾರ್ಲುರವರ ಕಾಲದಲ್ಲಿ ಸ್ಥಾಪಿತವಾದ ಟೌನ್ ಹಾಲಿನ ಮಹಡಿಯ 
ಮೇಲೆ ಇರುವ ಲಿಟರರಿ ಯೂನಿರ್ಯ ಎಂಬ ಸಂಸ್ಥೆಯ ಮೇಲ್ವಿಚಾರಣೆಯನ್ನು ಆ 
ಸಂಸ್ಥೆಯ ಅಧ್ಯಕ್ಷರಾಗಿ ತಾವು ಬದುಕಿರುವವರೆಗೂ ನೋಡಿಕೊಳ್ಳುತ್ತಿದ್ದರು. ಇದರಲ್ಲಿ 
ಒಂದು ಲೈಬ್ರರಿ ಇದೆ, ವಾಚನಾಲಯ ಇದೆ. ಈ ಸಂಸ್ಥೆಯ ಆಶ್ರಯದಲ್ಲಿ ಸಭೆಗಳೂ , 
ಗೋಷ್ಠಿಗಳೂ ನಡೆಯುತ್ತವೆ. 

ಪದ್ಯಾಲಯವನ್ನು ಬಿಟ್ಟ ಮೇಲೆ ಅವರು ಕೆಲವು ದಿವಸ ಸೀತಾವಿಲಾಸ ಅಗ್ರಹಾರ 


೧೧೬ 

ಎಂ . ವೆಂಕಟಕೃಷ್ಣಯ್ಯ 
ದಲ್ಲಿ ಬಾಡಿಗೆ ಮನೆಯಲ್ಲಿದ್ದರು. ಆ ಬಾಡಿಗೆ ಮನೆಯಲ್ಲಿಯೂ ಕೆಲವು ವಿದ್ಯಾರ್ಥಿ 
ಗಳನ್ನಿಟ್ಟುಕೊಂಡು ಅವರಿಗೆ ಅನ್ನ ಹಾಕುತ್ತಿದ್ದರು. ಅವರು ಲಕ್ಷ್ಮಿಪುರದಲ್ಲಿ ತಮ್ಮ 
ಹೊಸ ಮನೆಗೆ ಬಂದ ಮೇಲೆ ತಾವು ಒಂದು ಕೊಠಡಿಯಲ್ಲಿದ್ದು ಕೊಂಡಿದ್ದರು. ಪಕ್ಕ 
ದಲ್ಲಿಯೇ ತಮ್ಮ ಕೃಷ್ಣರಾಜ ವಾಣೀವಿಲಾಸ ಪ್ರೆಸ್ಸನ್ನು ನಡೆಸುತ್ತಿದ್ದರು. ಪತ್ರಿಕೆ 
ಗಳನ್ನೂ ಅಲ್ಲಿಯೇ ನಡೆಸುತ್ತಿದ್ದರು. ಕೆಲವು ವಿದ್ಯಾರ್ಥಿಗಳಿಗೆ ವಾಸ ಮಾಡಲು ಕೊಠಡಿ 
ಗಳನ್ನೂ ಕೊಟ್ಟಿದ್ದರು. 


ಅವರು ಬೆಳಿಗ್ಗೆ ೫ ಗಂಟೆಗೇ ಎದ್ದು ಲೇಖನ ಬರೆಯಿಸಿ, ೬ ಗಂಟೆ ಹೊತ್ತಿಗೆ ಸ್ನಾನ 
ಗೃಹಕ್ಕೆ ಹೋಗುತ್ತಿದ್ದರು. ಅವರು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳು 
ತಿದ್ದರು. ತಮ್ಮ ಮಲಕೊಶವನ್ನು ಯಾವಾಗಲೂ ಶುದ್ದವಾಗಿಡುತ್ತಿದ್ದರು. ಸ್ನಾನ 
ವಾದ ಮೇಲೆ ಶುದ್ಧವಾದ ಬಟ್ಟೆ ಹಾಕಿಕೊಂಡು ತನ್ನ ಕೊಠಡಿಯ ಹೊರಗಡೆ 
ಆಸನದಲ್ಲಿ ಬಂದು ಕೂಡುತ್ತಿದ್ದರು. ಸಂಚಾರಕ್ಕೆ ಕೆಲವು ಮಿತ್ರರು ಕಾರು ತರುತ್ತಿದ್ದರು. 
ಅದಿಲ್ಲದೆ ಹೋದರೆ ಎತ್ತು ಕಟ್ಟಿದ ತನ್ನ ಪೆಟ್ಟಿಗೆ ಗಾಡಿಯನ್ನು ಉಪಯೋಗಿಸು 
ತಿದ್ದರು. ಬೆಳಿಗ್ಗೆ ೧೧ ಗಂಟೆಯವರೆಗೆ ಕೊಠಡಿಯ ಹೊರಗೇ ಕುಳಿತುಕೊಂಡು 
ಬರೆಸುತ್ತಿದ್ದರು. ಮಧ್ಯೆ ಮಧ್ಯೆ ಯಾರಾದರೂ ಬರುತ್ತಲೇ ಇರುತ್ತಿದ್ದರು. ಅವರು 
ಬರುತ್ತಲೇ ಬರೆಸುವುದನ್ನು ನಿಲ್ಲಿಸಿ , ಅವರೊಡನೆ ಮಾತನಾಡಿ ಕಳುಹಿಸುತ್ತಿದ್ದರು. 
ದಿವಾನರುಗಳೂ , ದೊಡ್ಡ ಅಧಿಕಾರಿಗಳೂ , ಸಾರ್ವಜನಿಕ ಮಹನೀಯರೂ ಅವರನ್ನು 
ಅಲ್ಲಿಯೇ ನೋಡುತ್ತಿದ್ದರು. 
- ಅವರ ಮಿತ್ರ ಡಾ . ಆರ್ಮುಗಂರವರು ಆಗಾಗ್ಗೆ ಬರುತ್ತಿದ್ದರು. ಮನೆಯ ಕಾಂಪೌಂಡಿ 
ನಲ್ಲಿ ಅವರೊಡನೆ ತಿರುಗಾಡುತ್ತ ಮಾತನಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮೈಸೂರಿನ 
ಅನೇಕ ದೊಡ್ಡ ರಾಜಕೀಯ ವಿಷಯಗಳು ಚರ್ಚೆಯಾಗುತ್ತಿದ್ದವು ಎಂದು ಕಾಣು 
ಇದೆ. ವಿನೋದವಾಗಿಯೂ ಸ್ವಲ್ಪ ಕಾಲ ಕಳೆಯುತ್ತಿದ್ದರು. 
- ಕೆಲವು ಸಾರಿ, ಮಿರ್ಜಾ ಇಸ್ಮಾಯಿಲ್‌ರವರು ತಾವು ಮಹಾರಾಜರ ಪ್ರೈವೆಟ್ 
ಸೆಕ್ರೆಟರಿಯಾಗಿದ್ದಾಗಲೂ , ದಿರ್ವಾಗಿರಿಯ ಪ್ರಾರಂಭ ದಿನಗಳಲ್ಲಿಯೂ , ಈ ಕಾಂಪೌಂಡಿ 
ನೊಳಕ್ಕೆ ಬಂದು ವೆಂಕಟಕೃಷ್ಣಯ್ಯನವರೊಡನೆ ಮಾತನಾಡಿಕೊಂಡು ಹೋಗುತ್ತಿದ್ದರು. 
- ವೈಸ್ - ಛಾನ್ಸಲರ್‌ ಡಾ . ಬ್ರಜೇಂದ್ರನಾಥ ಸೀಲರು, ಬಿ. ಎಂ . ಶ್ರೀಕಂಠಯ್ಯನವರು, 
ರ್ಎ , ಎಸ್ . ಸುಬ್ಬರಾಯರು, ಎಸ್ . ಹಿರಣ್ಣಯ್ಯನವರು, ಡಾ . ಮೈಲ್ವಾಘನಂ 
ಅವರು , ಸಿ . ಆರ್ . ರೆಡ್ಡಿಯವರು, ಇನ್ನೂ ಅನೇಕರು ಈ ಕಾಂಪೌಂಡಿನಲ್ಲಿ ವೆಂಕಟ 
ಕೃಷ್ಣಯ್ಯನವರನ್ನು ಸಂದರ್ಶಿಸಿ ಮಾತನಾಡಿಕೊಂಡು ಹೋಗುತ್ತಿದ್ದರು. 


ಎಂ. ವೆಂಕಟಕೃಷ್ಣಯ್ಯ 

೧೧೭ 
ಅವರು ಬೆಳಿಗ್ಗೆ ೧೧ ಗಂಟೆಗೆ ತನ್ನ ಎತ್ತಿನ ಪೆಟ್ಟಿಗೆ ಗಾಡಿಯಲ್ಲಿ ಊಟಕ್ಕೆ ಹೋಗು 
ತಿದ್ದರು. 

ಅಲ್ಲಿಂದ ಮಧ್ಯಾಹ್ನ ೨ - ೨. ೩೦ ಗಂಟೆಯ ಹೊತ್ತಿಗೆ ಮನೆಗೆ ಬಂದು ತಮ್ಮ ಕೊಠಡಿ 
ಯಲ್ಲಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದರಿಸುತ್ತಿದ್ದರು. ಸಾಮಾನ್ಯವಾಗಿ ಪತ್ರಿಕಾ 
ಕೆಲಸ. ಸಾಯಂಕಾಲ “ ವಾಕಿಂಗ್ ” ( ಗಾಳಿಸವಾರಿ)ಹೋಗಿಬರುತ್ತಿದ್ದರು. ಮಾಟಿಂಗು 
ಗಳು ಏನಾದರೂ ಇದ್ದರೆ ಮುಂಚೆಗೆ ಮುಂಚೆಯೇ ತನ್ನ ಪೆಟ್ಟಿಗೆ ಗಾಡಿಯಲ್ಲಿ ಆ 
ಮಾಟಿಂಗಿಗೆ ಹೋಗಿ ಬರುತ್ತಿದ್ದರು. 
- ರಾತ್ರಿ ಬಂದಮೇಲೆ, ಪುನಃ ಸ್ನಾನಗೃಹಕ್ಕೆ ಹೋಗಿ ತಮ್ಮ ದೇಹಬಾಧೆಯನ್ನು 
ತೀರಿಸಿಕೊಂಡು ಬಂದು, ಇಷ್ಟವಿದ್ದರೆ ಮಿತವಾಗಿ ಆಹಾರ ಸ್ವೀಕರಿಸಿ, ಮಲಗುತ್ತಿದ್ದರು. 

ಅವರು ಚಿಕ್ಕ ವಯಸ್ಸಿನಿಂದಲೂ ಬೆಳಿಗ್ಗೆ ಮತ್ತು ಸಾಯಂಕಾಲ ಬಹಳ ದೂರ 
ಬಿರುಸಾಗಿ ವಾಕಿಂಗ್ ಹೋಗುತ್ತಿದ್ದರು. ಅನೇಕ ದಿನಗಳವರೆಗೆ ಚಾಮುಂಡಿ ಬೆಟ್ಟ 
ವನ್ನು ಹತ್ತುವುದು ಮತ್ತು ಇಳಿಯುವುದು ಅವರ ಬೆಳಗಿನ ಸಾಧನೆಯಾಗಿತ್ತು . ಆದುದ 
ರಿ೦ದಲೇ ಬದುಕಿರುವವರೆಗೂ ಗಟ್ಟಿಯಾಗಿ ಆರೋಗ್ಯವಾಗಿ ಇದ್ದರು. ಅವರಿಗೆ ತಲೆ 
ನೋವು, ನೆಗಡಿ, ಕೆಮ್ಮು ಅಪರೂಪ. ವೃದ್ಧಾಪ್ಯದಲ್ಲಿ ವಯೋಧರ್ಮಕ್ಕನುಗುಣವಾಗಿ 
ಯಾವಾಗಲೋ ಒಂದೊಂದು ಸಲ ಅವರಿಗೆ ನೆಗಡಿ ಕೆಮ್ಮು ಕಾಣಿಸಿಕೊಳ್ಳುತ್ತಿತ್ತು , 
- ಇವರಿಗೆ ಎಂಭತ್ತು - ತೊಂಭತ್ತು ವರ್ಷ ವಯಸ್ಸಾಗಿದ್ದರೂ ಬೆನ್ನು ಬಗ್ಗಿರಲಿಲ್ಲ . 
ನೆಟ್ಟಗೆ ನಡೆಯುತ್ತಿದ್ದರು. ಕೈನಡುಗುತ್ತಿರಲಿಲ್ಲ. ಕಣ್ಣು ಚೆನ್ನಾಗಿ ಕಾಣುತ್ತಿತ್ತು . ಕಿವಿ 
ಚೆನ್ನಾಗಿ ಕೇಳುತ್ತಿತ್ತು . ಜ್ಞಾಪಕಶಕ್ತಿ ಚೆನ್ನಾಗಿತ್ತು . ಜೀವನದಲ್ಲಿ ಆಸಕ್ತಿ ವಹಿಸಿ, 
ಸಮಯೋಚಿತವಾಗಿ ವಿನೋದವಾಗಿ ಮಾತನಾಡುತ್ತಿದ್ದರು. ಇಂತಹ ವಯಸ್ಸಿನಲ್ಲಿಯೂ 
ಇವರ ಮನಸ್ಸು ಮಕ್ಕಳ ಮನಸ್ಸಿನಂತೆ ಹಗುರವಾಗಿತ್ತು , 

ಅವರು ತಮ್ಮ ಮನಸ್ಸನ್ನು ಯಾವಾಗಲೂ ಪ್ರಸನ್ನ ವಾಗಿಟ್ಟುಕೊಳ್ಳಲು ಪ್ರಯತ್ನಿ ಸು 
ತಿದ್ದರು. ಸುಖದಲ್ಲಿ ವಿಶೇಷವಾಗಿ ಉತ್ಸಾಹ ತೋರದೆ, ದುಃಖದಲ್ಲಿ ವಿಶೇಷವಾಗಿ 
ಕುಗ್ಗದೆ ತಮ್ಮ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಟು ಕೊಳ್ಳುತ್ತಿದ್ದರು. 
- ೧೯೨೯ರಲ್ಲಿ ಅವರ ಪತ್ರಿಕೆಗಳನ್ನು ಮಿರ್ಜಾ ಸರ್ಕಾರ ನಿಲ್ಲಿಸಿಬಿಟ್ಟ ಮೇಲೆ ವೆಂಕಟ 
ಕೃಷ್ಣಯ್ಯನವರು ಶಾಂತಿಯನ್ನು ಕಳೆದುಕೊಳ್ಳದೆ ಇನ್ನೂ ನಾಲ್ಕು ವರ್ಷಗಳವರೆಗೆ, 
೧೯೩೩ನೇ ನವೆಂಬರ್ ೮ರಲ್ಲಿ ತಮ್ಮ ಇಹಲೋಕ ಯಾತ್ರೆ ಮುಗಿಯುವವರೆಗೆ, ಸಾರ್ವ 
ಜನಿಕ ಕಾರ್ಯದಲ್ಲಿ ನಿರತರಾಗಿಯೇ ಇದ್ದರು. 
- ಅವರು ಮೃತರಾಗಿ ೩೫ ವರ್ಷಗಳಾದಾಗ್ಯೂ ಅಂತಹವರು ಇನ್ನೊಬ್ಬರು ಮೈಸೂರಿ 
ನಲ್ಲಿ ಇದುವರೆಗೂ ಹುಟ್ಟಿಲ್ಲ. ಅವರ ಸಮಕಾಲೀನರಾದ ವಿಶ್ವೇಶ್ವರಯ್ಯನವರು ಅಖಿಲ 
ಭಾರತ ಖ್ಯಾತಿಯನ್ನು ಪಡೆದರು. ಆದರೆ ಅವರು ಬಹುಕಾಲ ಸರ್ಕಾರದ ಸೇವೆಯಲ್ಲಿದ್ದರು 


೧೧೮ 

ಎಂ . ವೆಂಕಟಕೃಷ್ಣಯ್ಯ 
ಮತ್ತು ಅನುಕೂಲಸ ರಾಗಿದ್ದರು. ಅವರ ದಾರಿಯೇ ಬೇರೆ.. 
- ಅವರ ಮಿತ್ರರಾದ ಎಚ್ . ವಿ . ನಂಜುಂಡಯ್ಯನವರು ಅಸಾಧಾರಣ ಪ್ರತಿಭಾಶಾಲಿ 
ಗಳು ಮತ್ತು ಕರ್ತವ್ಯದಕರು. ಮೈಸೂರು ದಿವಾನಗಿರಿ ಸ್ವಲ್ಪದರಲ್ಲಿಯೇ ಇವರಿಗೆ 
ತಪ್ಪಿ ಹೋಯಿತು. ಮೈಸೂರು ಚೀಫ್ ಕೊರ್ಟಿನ ಚೀಫ್ ಜಸ್ಟಿ ಸರಾಗಿದ್ದರು. ಮೈಸೂರು 
ವಿಶ್ವವಿದ್ಯಾಲಯದ ಪ್ರಥಮ ವೈಸ್ ಛಾನ್ಸಲರಾಗಿದ್ದರು. ಇವರು ಅನೇಕ ವ್ಯಾವಹಾರಿಕ 
ಗ್ರಂಥಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲಿ ಅರ್ಥಶಾಸ್ತ್ರವನ್ನು ಬರೆದವರಲ್ಲಿ ಇವರೇ 
ಮೊದಲು. ಇವರ ಕೀರ್ತಿಯೂ ಅಪಾರವಾದುದು . 

ವೆಂಕಟಕೃಷ್ಣಯ್ಯನವರು, ವಿಶ್ವೇಶ್ವರಯ್ಯನವರು, ನಂಜುಂಡಯ್ಯನವರು ಇವರು 
ಮೂವರೂ ಪರಸ್ಪರ ಮಿತ್ರರು. ಒಬ್ಬರಿಗೊಬ್ಬರುಪ್ರೊತ್ಸಾಹಕರಾಗಿದ್ದರು. ಒಬ್ಬೊಬ್ಬ 
ರದು ಒಂದೊಂದು ದಾರಿ. ಆದರೆ , ಸಾರ್ವಜನಿಕ ಜೀವನದಲ್ಲಿಯೂ ಪರೋಪಕಾರ 
ದಲ್ಲಿಯೂ , ಜೀವನದ ಕಷ್ಟಗಳನ್ನು ಎದುರಿಸುವುದರಲ್ಲಿಯೂ ವೆಂಕಟಕೃಷ್ಣಯ್ಯನವರಿಗೆ 
ಸಮಾನರು ಯಾರೂ ಇರಲಿಲ್ಲ. ಅವರು ತಮ್ಮ ಕಾಲದ ಮೈಸೂರಿನ ಅತ್ಯಂತ ಶ್ರೇಷ್ಠ 
ವ್ಯಕ್ತಿ ಎಂದರೆ ಅತಿಶಯೋಕ್ತಿಯಲ್ಲ, ಅವರು ನಿಜವಾಗಿಯೂ ಆದರ್ಶಪುರುಷರು. 


೩ . 
ವೆಂಕಟಕೃಷ್ಣಯ್ಯನವರ ೮೨ನೇ ವಯಸ್ಸಿನಲ್ಲಿ ಮೈಸೂರು ನಗರದಲ್ಲಿ ಅವರ 
ಜಯಂತ್ಯುತ್ಸವ ನಡೆಯಿತು. ಬಿಡಾರಂ ಕೃಷ್ಣಪ್ಪನವರು ಬಾಯಿ ತುಂಬ ಹೊಗಳಿದರು. 
ಲೋಕಹಿತೈಷಿ ಅಂಬಳೆ ಅಣ್ಣಯ್ಯ ಪಂಡಿತರು " ಇವರಂತಹವರನ್ನು ನಾವು ಏನೆಂದು 
ಹೊಗಳೋಣ? ಇವರು ತನು, ಮನ, ಧನವನ್ನು ಪರೋಪಕಾರಕ್ಕೆ ವಿನಿಯೋಗಿಸಿ 
ದ್ದಾರೆ. ಇವರ ಪ್ರತಿಯೊಂದು ರಕ್ತಕಣವೂ ದಯಾರಸದಿಂದ ತುಂಬಿದೆ. ಇವರನ್ನು 
ಇನ್ನು ಮುಂದೆ ' ದಯಾಸಾಗರ ' ಎಂದು ಕರೆಯೋಣ” ಎಂದರು . 
- ೧೯೨೭ರಲ್ಲಿ, ಇವರ ೮೩ನೇ ಹುಟ್ಟಿದ ಹಬ್ಬದ ದಿನ ಮೈಸೂರಿನ ರಂಗಾಚಾರ್ಲು 
ಭವನಲ್ಲಿ ನಾಗರಿಕರು ಅವರನ್ನು ಸನ್ಮಾನಿಸಿದರು. ರಾವ್ ಬಹದ್ದೂರ್ ಎಂ . ಸಿ. ರಂಗ 
ಯ್ಯಂಗಾರ್ಯರು ಅಧ್ಯಕ್ಷತೆ ವಹಿಸಿದ್ದರು. ಕನ್ನಡ ದೇಶದ ನಾನಾ ಭಾಗಗಳಿಂದಲೂ 
ಬೊಂಬಾಯಿನಿಂದಲೂ , ಮದ್ರಾಸಿನಿಂದಲೂ ಶುಭ ಸಂದೇಶಗಳು ಬಂದಿದ್ದ ವು. 
ಮೈಸೂರಿನಲ್ಲಿ ಅಧಿಕಾರದಲ್ಲಿದ್ದಾಗ ಇವರ ವಿರೋಧಿಗಳಾಗಿದ್ದ ಡಾ . ಸಿ. ಆರ್ . ರೆಡ್ಡಿಯ 
ವರು “ ವೆಂಕಟಕೃಷ್ಣಯ್ಯನವರು ಮೈಸೂರಿನಲ್ಲಲ್ಲದೆ ಬ್ರಿಟಿಷ್ ಇಂಡಿಯಾದಲ್ಲಿ ಹುಟ್ಟಿದ್ದಿ 
ದ್ದರೆ, ಇವರ ಕಾರ್ಯ ಕ್ಷೇತ್ರ ಬ್ರಿಟಿಷ್ ಇಂಡಿಯಾ ಆಗಿದ್ದಿದ್ದರೆ, ಇವರು ಲೋಕ. 
ಮಾನ್ಯ ಬಾಲ ಗಂಗಾಧರ ತಿಲಕರಂತೆ ಕೀರ್ತಿಶಾಲಿಗಳಾಗುತ್ತಿದ್ದರು. ಇವರದು ವಿಶಾಲ 
ಹೃದಯ , ವಜದಂತಹ ದೃಢತೆ, ಇವರ ಕೂಡಹೋರಾಡಿದ ನನಗೇ ಗೊತ್ತು ಇವರ 


ಎಂ . ವೆಂಕಟಕೃಷ್ಣಯ್ಯ 

೧೧೯ 
ಯೋಗ್ಯತೆ, ವಜ್ರ ವಜ್ರವನ್ನು ತಿಕ್ಕುವಂತಿತ್ತು , ಇವರೊಡನೆ ಹೋರಾಟ” ಎಂದು 
ಸಂದೇಶ ಕಳುಹಿಸಿದ್ದರು. 
- ೧೯೨೮ ರಲ್ಲಿ ಮೈಸೂರು ನಗರಕ್ಕೆ ಮೈಸೂರು ವಿಶ್ವವಿದ್ಯಾಲಯದ ಭಾಷಣವನ್ನು 
ಕೊಡಲು ಬಂದಾಗ ರೆಡ್ಡಿಯವರು ವೆಂಕಟಕೃಷ್ಣಯ್ಯನವರ ಲಕ್ಷ್ಮೀಪುರದ ನಿವಾಸಕ್ಕೆ 
ಬಂದು , ತಾತಯ್ಯನವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ವೆಂಕಟಕೃಷ್ಣಯ್ಯ 
ನವರು ರೆಡ್ಡಿ ಯವರ ಬೆನ್ನು ಸವರಿ “ ಏಳಿ ” ಎಂದರು. ಇದು ಅವರ ಮಹಿಮೆಯನ್ನು 
ಪ್ರಕಾಶಿಸುತ್ತದೆ. 
- ವೆಂಕಟಕೃಷ್ಣಯ್ಯನವರ ಕ್ಷಮಾಗುಣವನ್ನು ಎಷ್ಟೆಂದು ವರ್ಣಿಸಿದರೂ ಸಾಲದು. 
ಅವರ ಪ್ರೆಸ್ಸಿನಿಂದ ಸಾಮಾನುಗಳನ್ನೂ , ಹಣವನ್ನೂ ಕದ್ದು ಕೊಂಡು ಹೋಗುವವರು 
ಕೆಲವರಿದ್ದರು. ಅವರು ಕದ್ದು ಕೊಂಡುಹೋದುದು ಪತ್ತೆಯಾಗುತ್ತಿತ್ತು . ಕದ್ದವರನ್ನು 
ಹಿಡಿದುಕೊಂಡು ಬಂದು ಮುಂದೆ ನಿಲ್ಲಿಸಿದಾಗ, ಕ್ಷಣಕಾಲಕೋಪವನ್ನು ತೋರಿಸಿ, ಆ 
ಮೇಲೆ ಅವರನ್ನು ಕ್ಷಮಿಸಿ, ಕಳುಹಿಸಿ ಬಿಡುತ್ತಿದ್ದರು. ತಮ್ಮ ಕೆಲಸಗಾರರೇ ಆಗಿದ್ದರೆ 
ಅವರನ್ನು ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಿದ್ದರು. ಯಾರಾದರೂ ವೆಂಕಟಕೃಷ್ಣಯ್ಯ 
ನವರನ್ನು “ ನೀವು ಹೀಗೆ ಮಾಡಬಾರದು. ಕೆಟ್ಟ ಕೆಲಸ ಮಾಡಿದವರಿಗೆ ಶಿಕ್ಷೆ ಕೊಡ 
ಬೇಕು. ಅವರನ್ನು ಪುನಃ ಕೆಲಸಕ್ಕೆ ಸೇರಿಸಿಕೊಳ್ಳಬಾರದು ” ಎಂದು ಹೇಳಿದರೆ, “ ದೇವರು 
ಹೀಗೆ ಮಾಡುತ್ತಾನೆಯೇ ? ” ಎಂದು ಉತ್ತರ ಹೇಳಿ, ಸಮ್ಮನಿರುತ್ತಿದ್ದರು, “ಕ್ಷಮಾ 
ಗುಣ ದೇವರ ಗುಣ, ಮನುಷ್ಯರ ತಪ್ಪನ್ನು ಅವನು ಕ್ಷಮಿಸುತ್ತಾನೆ. ಹಾಗೆಯೇ ನಾವೂ 
ಮಾಡಬೇಕು” ಎಂಬುದು ಅವರ ನೀತಿಯಾಗಿತ್ತು . 

ವೆಂಕಟಕೃಷ್ಣಯ್ಯನವರ ವಿಶೇಷ ಗುಣವೆಂದರೆ ಅವರ ಆಧುನಿಕತೆ. ಪ್ರಪಂಚದ 
ಇತರ ಭಾಗಗಳಲ್ಲಿ ನಡೆಯುತ್ತಿರುವ ಮಾನವನ ಉನ್ನತಿಯನ್ನು ಕಂಡು, ಓದಿ ತಿಳಿದು 
ಕೊಂಡು, ಮೈಸೂರಿನಲ್ಲಿಯೂ ಅಂತಹ ಉನ್ನತಿ ಉಂಟಾಗಬೇಕೆಂದು ಪ್ರಯತ್ನಿ ಸಿದರು. 
* ವೈದಿಕರಾಗಿ ಹುಟ್ಟಿದ ಅವರು ವೈದಿಕಧರ್ಮವನ್ನೇ ಅನುಸರಿಸಿ, ವೈದಿಕ ವಿದ್ಯೆ 
ಯನ್ನೇ ಕಲಿತು, ತಮ್ಮ ಜೀವಮಾನವನ್ನು ನಡೆಸಿದ್ದರೆ ಅವರ ಹೆಸರು ಇಷ್ಟು ಪ್ರಕಾ 
ಶಕ್ಕೆ ಬರುತ್ತಿತ್ತೇ ? ಅವರ ಕಾಲದಲ್ಲಿ ಮೈಸೂರು ನಗರದಲ್ಲಿ ಉದ್ದಾಮ ಸಂಸ್ಕೃತ 
ಪಂಡಿತರಿದ್ದರು, ವೇದ ಘನಪಾಠಿಗಳಿದ್ದರು, ತರ್ಕ ವ್ಯಾಕರಣಾದಿ ಶಾಸ್ತ್ರಗಳನ್ನು 
ಕರತಲಾಮಲಕ ಮಾಡಿಕೊಂಡವರಿದ್ದರು, ವೇದಾಂತ ಶಿರೋಮಣಿಗಳಿದ್ದರು. ಆದುದ 
ರಿಂದ ಅದೇ ಪ್ರಾಚೀನವಿದ್ಯೆಯಲ್ಲಿ ಮುಂದುವರಿದಿದ್ದರೆ, ಆ ಪಂಡಿತರ ಸಂಗ್ತಿಯಲ್ಲಿ 
ವೆಂಕಟಕೃಷ್ಣಯ್ಯನವರೂ ಸೇರುತ್ತಿದ್ದರು. 

ಬಾಲ್ಯದಲ್ಲಿ ಕೆಲವು ವರ್ಷಕಾಲ ಪ್ರಾಚೀನ ವಿದ್ಯೆಯ ದಾರಿಯನ್ನು ತುಳಿದರು. 
ಆದರೆ ಅದರಿಂದ ತಮಗೂ ಅಷ್ಟೇನೂ ಪ್ರಯೋಜನವಿಲ್ಲ ಮತ್ತು ಲೋಕಕ್ಕೂ ಹೆಚ್ಚು 


೧೨೦ 

ಎಂ . ವೆಂಕಟಕೃಷ್ಣಯ್ಯ 
ಸೇವೆ ಮಾಡುವುದಕ್ಕಾಗುವುದಿಲ್ಲ ಎಂದು ತಿಳಿದ ಮೇಲೆ, ಆಧುನಿಕ ಇಂಗ್ಲಿಷ್ 
ವಿದ್ಯಾಭ್ಯಾಸದ ಕಡೆಗೆ ತಿರುಗಿ, ಅದರ ಸ್ವತಂತ್ರ ಮನೋಭಾವದಿಂದ ಪ್ರೇರಿತರಾದರು . 
ತನ್ನ ಜೀವನವನ್ನು ಈ ನೂತನ ಸ್ವತಂತ್ರ ದಾರಿಗೆ ತಿರುಗಿಸಿದರು. ಮೆಟ್ರಿಕ್ಯುಲೇರ್ಷ 
ಪರೀಕ್ಷೆಯಾದ ಮೇಲೆ, ಅವರು ಅಪೇಕ್ಷೆ ಪಟ್ಟಿದ್ದರೆ, ದಿವಾನ್ ರಂಗಾಚಾರ್ಲುರವರು 
ಅವರಿಗೆ ಒಳ್ಳೆ ನೌಕರಿ ಕೊಡಿಸುತ್ತಿದ್ದರು. ಆದರೆ ಅವರ ಶಕ್ತಿಯನ್ನು ಕಂಡು ರಂಗಾ 
ಚಾರ್ಲುರವರು ಅವರನ್ನು ಖಾಸಗೀ ವಿದ್ಯಾಲಯದ ಉಪಾಧ್ಯಾಯ ಕೆಲಸಕ್ಕೆ ಸೇರಿಸಿ 
ದರು. ಆಗಿನ ಕಾಲದಲ್ಲಿ ಖಾಸಗೀ ವಿದ್ಯಾಲಯದ ಉಪಾಧ್ಯಾಯರಿಗೆ ಪತ್ರಿಕೋ 
ದ್ಯೋಗಿಯಾಗಲು ಮತ್ತು ಅಸೆಂಬ್ಲಿ ಮುಂತಾದ ಸಂಸ್ಥೆಗಳ ಸದಸ್ಯರಾಗಲು ಯಾವ 
ನಿರ್ಬಂಧವೂ ಇರಲಿಲ್ಲ. ಇದರಿಂದ ವೆಂಕಟಕೃಷ್ಣಯ್ಯನವರು ಸಾರ್ವಜನಿಕ ಜೀವನ 
ವನ್ನು ಪ್ರವೇಶಿಸಿ ಸೇವೆಮಾಡಲು ಅವಕಾಶವಾಯಿತು. ಅವರು ಅನೇಕ ಹೊಸ ಹೊಸ 
ವಿಷಯಗಳನ್ನು ತಿಳಿದುಕೊಂಡು ತಮ್ಮ ಪತ್ರಿಕೆಗಳಲ್ಲಿ ಪ್ರಚಾರಮಾಡುತ್ತ ಬಂದರು. 
ಆಗಿನ ಕಾಲದಲ್ಲಿ ದಿವಾನರನ್ನಾಗಲೀ , ಸರ್ಕಾರವನ್ನಾ ಗಲೀ ಟೀಕಿಸುವುದೆಂದರೆ ವಿದ್ಯಾ 
ನಂತರಿಗೂ ಕೂಡ ಹೆದರಿಕೆ. ಅದರಲ್ಲಿಯೂ ಹೆಸರುವಾಸಿಯಾದವರೂ , ಅತ್ಯಂತ 
ಸಮರ್ಥರೂ , ಪ್ರಜ್ಞಾಶಾಲಿಗಳೂ , ಆಗಿದ್ದ ದಿರ್ವಾ ಶೇಷಾದ್ರಿ ಅಯ್ಯರ್ ಅವರೊಡನೆ 
ಮೈಸೂರು ಜನಗಳಿಗಾಗಿ ಕಾದಾಡುವುದೆಂದರೆ ಬಹಳ ಎದೆಗಾರಿಕೆ ಬೇಕಿತ್ತು . ವೆಂಕಟ 
ಕೃಷ್ಣಯ್ಯನವರು ಬಹಳ ಧೈರ್ಯದಿಂದಲೂ , ವಿವೇಕದಿಂದಲೂ ಈ ಸಾರ್ವಜನಿಕ 
ಸೇವೆಯನ್ನು ಮಾಡುತ್ತಿದ್ದು ದರಿಂದ, ಜನರು ಅವರನ್ನು ತಮ್ಮ ಏಕಮಾತ್ರ ಮುಖಂಡ 
ರನ್ನಾಗಿ ಭಾವಿಸಿ, ಗೌರವಿಸುತ್ತಿದ್ದರು. 


ರಾಜಕೀಯದ ಜೊತೆಗೆ, ಸಮಾಜ ಸುಧಾರಣಾ ಕಾರ್ಯಗಳನ್ನೂ ಅವರು ಮಾಡು 
ತಿದ್ದರು. ಹಳೆಯ ದಾರಿಯನ್ನು ಬಿಟ್ಟು ಹೊಸ ದಾರಿಯಲ್ಲಿನಡೆಯಬೇಕೆಂದರೆ ಜನರಿಗೆ 
ಸಮಾಜದ ಹೆದರಿಕೆ. ಆದುದರಿಂದ ಇಂತಹ ಕಾಲದಲ್ಲಿ ಜಡವಾಗಿದ್ದ ಸಮಾಜವನ್ನು 
ಲಕ್ಷಿಸದೆ ಮುಂದುವರಿಯಬೇಕಾದರೆ ಬಹಳ ಧೈರ್ಯಬೇಕು. ವೆಂಕಟಕೃಷ್ಣಯ್ಯನವರು 
ಈ ಕಾರ್ಯವನ್ನು ಬಹಳ ಧೈರ್ಯವಾಗಿ ಮಾಡಿದರು. ಅಂಬಲ್ ನರಸಿಂಹಯ್ಯಂಗಾರ್ , 
ಸಿ. ಶ್ರೀನಿವಾಸರಾವ್ , ಸಿ. ವಾಸುದೇವರಾವ್ ಮುಂತಾದವರು ಈ ಕಾರ್ಯದಲ್ಲಿ 
ವೆಂಕಟಕೃಷ್ಣಯ್ಯನವರಿಗೆ ಬಹಳ ಬೆಂಬಲವಿತ್ತರು. 

ಸರ್ಕಾರದವರು ಮಿಲ್ಲರ್ ಕಮಿಟಿ ಆರ್ಡರನ್ನು ಹೊರಡಿಸಿದ ಮೇಲೆ, ಬ್ರಾಹ್ಮಣ 
ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಬಹಳ ತೊಂದರೆಯಾಯಿತು. ಆಗ ಅವರು, ರಿಟೈರ್ಡ್ 
ಚೀಫ್ ಇಂಜನಿಯರ್ ಕರ್ಪೂರ್ ಶ್ರೀನಿವಾಸರಾಯರು, ಇನ್ನೂ ಅನೇಕ ಜನ ಮಹ 


ಎಂ . ವೆಂಕಟಕೃಷ್ಣಯ್ಯ : 

೧೨೧ 
ನೀಯರು ಬ್ರಾಹ್ಮಣ ವಿದ್ಯಾರ್ಥಿ ಸಂಘ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ, ನಿಧಿಯನ್ನು 
ವಸೂಲು ಮಾಡಿದರು. ಇದರ ಶಾಖೆಗಳನ್ನು ಮೈಸೂರು ನಗರ , ಶಿವಮೊಗ್ಗ, 
ಚಿತ್ರದುರ್ಗ ಮುಂತಾದ ಡಿಸ್ಟಿಕ್ಸ್ ಹೆಡ್ ಕ್ವಾರ್ಟರುಗಳಲ್ಲಿ ತೆರೆಯಲಾಯಿತು. 
- ಇನ್ನೂ ಅನೇಕ ಸಂಸ್ಥೆಗಳ ಸ್ಥಾಪನೆಗೆ ಸಹಾಯ ಮಾಡಿದರು. ಉತ್ತರ ಕ್ರಿಯಾದಿ 
ಗಳಿಗೆ ಸಹಾಯ ಮಾಡಲು ಬ್ರಾಹ್ಮಣ ಧರ್ಮ ಸಹಾಯ ಸಭೆಯನ್ನು ತೆರೆದರು. ಇದಕ್ಕೆ 
ರಿಟೈರ್ಡ್ ಛೀಫ್ ಇಂಜನಿಯರ್ ಸುಬ್ಬರಾಯರು ಅಧ್ಯಕ್ಷರಾದರು. ಇದೇ ರೀತಿಯ 
ಸಭೆಗಳು ಬೆಂಗಳೂರು ನಗರದಲ್ಲಿಯೂ ಇತರ ಕಡೆಯಲ್ಲಿಯೂ ಕ್ರಮೇಣ ಸ್ಥಾಪಿತ 
ವಾದುವು. 

ಬೆಂಗಳೂರಿನಲ್ಲಿಯೂ , ಮೈಸೂರಿನಲ್ಲಿಯೂ ೧೯೩೨ರಲ್ಲಿ ಪತ್ರಿಕೋದ್ಯೋಗಿಗಳ 
ಸಂಘಗಳು ಸ್ಥಾಪನೆಯಾದುವು. ಬೆಂಗಳೂರು ನಗರದ ಸಂಘಕ್ಕೆ ಶ್ರೀ ಡಿ.ವಿ . ಗುಂಡಪ್ಪ 
ನವರು ಅಧ್ಯಕ್ಷರಾಗಿದ್ದರು. ಈ ಸಂಘಗಳ ಸ್ಥಾಪನೆಗೂ ಪೋಷಣೆಗೂ ವೆಂಕಟಕೃಷ್ಣಯ್ಯ 
ನವರು ಬಹಳ ಸಹಾಯ ಮಾಡಿದರು . 

ಕನ್ನಡ ಭಾಷೆಯ ಏಳಿಗೆಗಾಗಿ , ೧೯೧೫ರಲ್ಲಿ ದಿರ್ವಾ ವಿಶ್ವೇಶ್ವರಯ್ಯನವರಿಂದ 
ಬೆಂಗಳೂರು ನಗರದಲ್ಲಿ ಕರ್ಣಾಟಕ ಸಾಹಿತ್ಯ ಪರಿಷತ್ ಎಂಬ ಸಂಸ್ಥೆ ಸ್ಥಾಪನೆಯಾ 
ಯಿತು. ಇದಕ್ಕೆ ಕರ್ಪೂರ್ ಶ್ರೀನಿವಾಸರಾಯರು ಅಧ್ಯಕ್ಷರಾಗಿದ್ದರು. ಇದರ ಸ್ಥಾಪನೆ 
ಯಲ್ಲೂ ವೆಂಕಟಕೃಷ್ಣಯ್ಯನವರು ಭಾಗವಹಿಸಿ, ಇಂಗ್ಲಿಷಿನಿಂದ ವಿಜ್ಞಾನ, ಅರ್ಥಶಾಸ್ತ್ರ , 
ಸಮಾಜಶಾಸ್ತ್ರ ಮುಂತಾದ ವಿಷಯಗಳನ್ನು ಕನ್ನಡಕ್ಕೆ ಸರಳವಾದ ಸುಲಭವಾದ ರೀತಿ 
ಯಲ್ಲಿ ಜನಸಾಮನ್ಯರಿಗೆ ತಿಳಿಯುವಂತೆ ಅನುವಾದ ಮಾಡಬೇಕೆಂದು ಉಪದೇಶಿ 
ಸಿದರು . “ ನಮ್ಮ ದೇಶದ ಪ್ರಾಚೀನ ವಿದ್ಯೆಯ ಮೇಲೆ ಪುಸ್ತಕಗಳು ಕನ್ನಡದಲ್ಲಿ ಬೇಕಾ 
ದಷ್ಟಿವೆ. ಈಗ ನಮಗೆ ಬೇಕಾಗಿರುವುದು ಹೊರಗಿನ ಜ್ಞಾನ, ಅದರ ಮೇಲೆ ಕನ್ನಡದಲ್ಲಿ 
ಪುಸ್ತಕಗಳನ್ನು ಬರೆಯಬೇಕು”, ಎಂದು ಸೂಚಿಸಿದರು. ೧೯೨೨ರಲ್ಲಿ ದಾವಣಗೆರೆಯಲ್ಲಿ 
ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ದು ಉಪಯುಕ್ತ ಸಲಹೆಗಳನ್ನು 
ಕೊಟ್ಟರು. 
- ಅವರು ಸ್ವತಃ ಇಂಗ್ಲಿಷ್ ಪುಸ್ತಕಗಳಿಂದ ವಿಷಯಗಳನ್ನು ಸಂಗ್ರಹಿಸಿ ಕನ್ನಡದಲ್ಲಿ 
ಅನೇಕ ಪುಸ್ತಕಗಳನ್ನು ಬರೆದರು. ಅವುಗಳಲ್ಲಿ ಕೆಲವನ್ನು ಇಲ್ಲಿ ಹೆಸರಿಸಿದೆ: ಬೂಕರ್ ಟಿ. 
ವಾಷಿಂಗ್ಟನ್ , ಪರಂತಪವಿಜಯ , ಅರ್ಥಸಾಧನ, ಹರಿಶ್ಚಂದ್ರ ಚರಿತ್ರೆ , ಚೋರಗ್ರಹಣ 
ತಂತ್ರ , ಆರೋಗ್ಯ ನಿದಾನ ಪ್ರಕಾಶಿಕ, ದೇಶಾಭಿಮಾನ, ಹಿತಬೋಧಿನಿ, ಧನಾರ್ಜನೆಯ 
ಕ್ರನ , ಟೆಲಿಮಾಕಸ್ಸನ ಸಾಹಸ ಚರಿತ್ರೆ (ಮೂರು ಭಾಗಗಳು ), ವಿದ್ಯಾರ್ಥಿಕರ ಭೂಷಣ 
( ರ್ಜಾ ಟಾಡ್ ರವರ Students' Manual ಗ್ರಂಥದ ಆಧಾರ) (ಮೂರು ಭಾಗಗಳು ) . 
ಅವರು ಎಷ್ಟೋ ಇಂಗ್ಲಿಷ್ ಪುಸ್ತಕಗಳಿಗೆ ಕನ್ನಡದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಬರೆದರು . 


೧೨೨ 

ಎಂ . ವೆಂಕಟಕೃಷ್ಣಯ್ಯ 
- ಮೈಸೂರಿನ ಜನ ಜೀವನವನ್ನು ನವೀನತೆಯ ದಾರಿಗೆ ತಿರುಗಿಸಿದ ಮಹಾಶಯರಲ್ಲಿ 
ವೆಂಕಟಕೃಷ್ಣಯ್ಯನವರದು ಅಗ್ರ ಪಂಕ್ತಿಯಲ್ಲಿ ಅಗ್ರಸ್ಥಾನ. ತಮ್ಮ ವೈಯಕ್ತಿಕ ಜೀವನ 
ದಲ್ಲಿ ಈ ನವೀನತೆಗೆ ಪ್ರಾಮುಖ್ಯ ಸ್ಥಾನ ಕೊಟ್ಟಿದ್ದರು. 

ವೆಂಕಟಕೃಷ್ಣಯ್ಯನವರು ಸಾಯುವ ಮುನ್ನ ತಮ್ಮ ಮೊಮ್ಮಕ್ಕಳಿಗೆ ಹೀಗೆ ಹೇಳಿದರು: 
“ ನನ್ನ ಪತ್ರಿಕೆಗಳನ್ನು ಸರ್ಕಾರದವರು ನಿಲ್ಲಿಸಿದರು. ನಾನು ಪುನಃ ಅವುಗಳನ್ನು 
ನಡೆಸಲು ಸರ್ಕಾರದ ಅನುಮತಿ ಕೇಳಿದ್ದೇನೆ. ಅದು ಬರಬಹುದು. ನೀವು ಆ ಪತ್ರಿಕೆ 
ಗಳನ್ನು ನಡೆಸಿಕೊಂಡು ಹೋಗಿ. ಇಷ್ಟರಲ್ಲಿಯೇ ಸರ್ಕಾರ ಪತ್ರಿಕಾ ಶಾಸನವನ್ನು 
ರದ್ದು ಮಾಡುವ ಸೂಚನೆಯೂ ಇದೆ. ” 

೧೯೩೩ರ ಹೊತ್ತಿಗೆ ಅವರ ದೇಹಸ್ಥಿತಿ ಬಹಳ ಕ್ಷೀಣವಾಗಿತ್ತು . ೧೯೩೩ನೇ ನವಂಬರ್ 
ತಿಂಗಳಿನಲ್ಲಿ ಅವರು ಒಂದು ದಿವಸ ಸಾಯಂಕಾಲ ಒಂದು ಸಭೆಗೆ ನಡೆದುಕೊಂಡು 
ಹೋಗುತ್ತಿದ್ದಾಗ ದೊಡ್ಡ ಮಳೆ ಬಂದು , ನೆನೆದುಬಿಟ್ಟರು. ಅದೇ ಕಾರಣವಾಗಿ 
ಕಾಯಿಲೆ ಮಲಗಿದವರು ಪುನಃ ಏಳಲಿಲ್ಲ. ಶ್ರೀ ಕೃಷ್ಣರಾಜೇಂದ್ರ ಆಸ್ಪತ್ರೆಯಲ್ಲಿ 
ಆರ್ಮುಗಂ ವಾರ್ಡಿಗೆ ಇವರನ್ನು ಸೇರಿಸಲಾಯಿತು. ಅತ್ಯಂತ ಉತ್ತಮವಾದ ಚಿಕಿತ್ಸೆ 
ಯನ್ನು ಮಾಡಿದಾಗ್ಯೂ , ದೈವ ಸಂಕಲ್ಪ ಬೇರೆಯಾಗಿತ್ತು . ೧೯೩೩ನೇ ಇಸವಿ ನವೆಂಬರ್ 
೮ನೇ ತಾರೀಕು ಪ್ರಾತಃಕಾಲ ತನ್ನ ೯೦ನೇ ವಯಸ್ಸಿನಲ್ಲಿ ವೆಂಕಟಕೃಷ್ಣಯ್ಯನವರು 
ಇಹಲೋಕವನ್ನು ತ್ಯಜಿಸಿದರು. ಮೈಸೂರಿನ ಒಬ್ಬ ಮಹಾಪುರುಷ ಇಲ್ಲದಂತಾಯಿತು. 
ಇಡೀ ಸಂಸ್ಥಾನವೇ ಕಣ್ಣೀರಿಟ್ಟಿತು. 
- ವೆಂಕಟಕೃಷ್ಣಯ್ಯನವರ ಮರಣ ಒಂದು ದೊಡ್ಡ ಜೀವನದ ಕಡೆಯ ಪರದೆಯನ್ನು 
ಎಳೆಯಿತು. ಒಂದು ದೊಡ್ಡ ಕಾಲಮಾನವೇ ಗತಿಸಿ ಹೋದಂತಾಯಿತು. 
- ಬಾಲ್ಯದ ೧೦ ವರ್ಷಗಳನ್ನು ಬಿಟ್ಟರೆ, ೮೦ ವರ್ಷಗಳು ವೆಂಕಟಕೃಷ್ಣಯ್ಯನವರದು 
ತಿಳಿವಳಿಕೆಯ ಜೀವನ. ಇದರಲ್ಲಿ ೭೦ ವರ್ಷ ಕ್ಕಿಂತಲೂ ಹೆಚ್ಚಾಗಿ ಸಾರ್ವಜನಿಕ ಜೀವನ; 
ಪೂರ್ಣ ಚೇತನ ಜೀವನ ; ಧೀರ ಜೀವನ; ಪರೋಪಕಾರ ಜೀವನ ; ಗಂಧದ ಕಟ್ಟಿಗೆ 
ಯನ್ನು ತೇದಂತೆ ತಮ್ಮ ಜೀವನವನ್ನು ತೇದು ಪರಿಮಳವನ್ನು ಹರಡಿದವರು. .. 

ಇಂತಹವರು ಬಹಳ ಸಂಖ್ಯೆಯಲ್ಲಿ ಹುಟ್ಟುವುದಿಲ್ಲ. ವೆಂಕಟಕೃಷ್ಣಯ್ಯನವರು ಗತಿಸಿದ 
ಮೇಲೆ ಅಂದಿನಿಂದ ಇಂದಿನವರೆಗೂ ಅವರಿಗೆ ಸಮನಾದವರು ಮೈಸೂರು ನಗರದಲ್ಲಿ 
ದೇಶದಲ್ಲೇ ಬರಲಿಲ್ಲ. ಅವರು ಬದುಕಿದ್ದಾಗಲೇ ಅವರ ಸರಿಸಮನಾಗಿದ್ದವರು ಯಾರೂ 
ಇರಲಿಲ್ಲ. ಇಂತಹ ಮಹಾ ಪುರುಷರನರು. 


. . 


.. .... 


. 


ಅನುಬಂದ 


. ... 


ತಾತಯ್ಯನವರ ಕಾಂಗ್ರೆಸ್ ಅಧ್ಯಕ್ಷ ಭಾಷಣ 
ಬೆಂಗಳೂರು ನಗರದ ಮೆಜೆಸ್ಟಿಕ್ ಥಿಯೇಟರಿನಲ್ಲಿ ೧೯೨೯ನೇ ಮೇ ೫ರಲ್ಲಿ ಮೈಸೂರು 
ಸ್ಟೇಟ್ ಕಾಂಗ್ರೆಸ್ಸಿನ ಎರಡನೇ ಅಧಿವೇಶನ ನಡೆಯಿತು. ಇದರ ಉದ್ಘಾಟನೆಯನ್ನು 
ಸೇಲಮ್ಮಿನ ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ವಿಜಯರಾಘವಾಚಾರ್ಯರವರು ನೆರವೇರಿಸಿ 
ದರು. ಎಂ . ವೆಂಕಟಕೃಷ್ಣಯ್ಯನವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷ 
ಭಾಷಣದ ಕೆಲವು ಭಾಗಗಳಿವು : 

ಪ್ರಭುತ್ವವಾಡತಕ್ಕವರಿಗೆ ಕೀರ್ತಿ ಬರಬೇಕಾದರೆ ಮಂತ್ರಿಗಳೇ ಮೊದಲಾದ ಅಧಿ 
ಕಾರಿಗಳು ಶ್ರದ್ದೆಯಿಂದ ಕೆಲಸಮಾಡಬೇಕು.... ಅನ್ನ ವಸ್ತ್ರಗಳಿಗಿಲ್ಲದವರು ನ್ಯಾಯವಾದ 
ಮಾರ್ಗದಿಂದ ಅನ್ನ ವಸ್ತ್ರಗಳನ್ನು ಸಂಪಾದಿಸಿಕೊಳ್ಳು ವುದು ಸಾಧ್ಯವಾದರೆ ನ್ಯಾಯಸ್ಥರಾ 
ಗಿರುವರು, ಅದು ಅಸಾಧ್ಯವಾದರೆ ಹೇಗಾದರೂ ಹಿಟ್ಟಿಗೂ ಬಟ್ಟೆಗೂ ಸಂಪಾದಿಸಿ 
ಕೊಳ್ಳುವ ಪ್ರಯತ್ನವನ್ನು ಮಾಡುವರು. ಅನ್ನ ವಸ್ತ್ರಗಳಿಗೆ ಏರ್ಪಾಡನ್ನು ಮಾಡದೆ , 
“ ನೀನು ಹರಿಶ್ಚಂದ್ರನಾಗು' ಎಂದು ಹೇಳಿದರೆ , ಹಾಗಾಗತಕ್ಕವರೇ ಕೋಟಿಗೆ ಒಬ್ಬರು 
ಸಿಕ್ಕುವುದೂ ಕಷ್ಟ . ಎಲ್ಲರೂ ಮನಃಪೂರ್ವಕವಾಗಿ ಉದ್ಯೋಗವನ್ನು ಮಾಡಿ, ತಮ್ಮ 
ಅನ್ನ ವಸ್ತ್ರಗಳಿಗೆ ಬೇಕಾದ್ದನ್ನು ಸಂಪಾದಿಸಿಕೊಂಡು ಸರ್ಕಾರದವರು ಮಾಡಬೇಕಾದ 
ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನದ ಕೆಲಸಕ್ಕೂ ಬೇಕಾದಷ್ಟು ದ್ರವ್ಯವು ಒದಗುವಂತೆ 
ಮಾಡುವುದು ಕಷ್ಟವಲ್ಲ.... ನಮ್ಮ ಮಾತೃಭೂಮಿಯು ಕೆಲಸ ಮಾಡತಕ್ಕವರಿಗೆ ಕಲ್ಪ 
ವೃಕ್ಷವಾಗಿಯೂ ಕಾಮಧೇನುವಾಗಿಯೂ ಪರಿಣಮಿಸುವಂತೆ ಮಾಡುವುದು ಕಷ್ಟವಲ್ಲ . 
ಇದನ್ನೆಲ್ಲಾ ಸಾಕ್ಷಾತ್ತಾಗಿಯೂ , ಪರೋಕ್ಷವಾಗಿಯೂ ಶ್ರೀ ಚಾಮರಾಜೇಂದ್ರ ಒಡೆ 
ಯರ್ ಬಹದ್ದೂರ್‌ರವರು ಪರ್ಯಾಲೋಚಿಸಿ, ಈ ಸಂಸ್ಥಾನವು ಮಾದರಿ ಸಂಸ್ಥಾನ 
ವಾಗುವಂತೆ ಮಾಡಬೇಕೆಂದು ಕುತೂಹಲಪಟ್ಟು , ಸರ್ಕಾರದ ನೌಕರರೂ ಪ್ರಜೆಗಳೂ 
ಸೇರಿ ಕೆಲಸಮಾಡಿದರೆ ತಮ್ಮ ಇಷ್ಟಾರ್ಥವು ಚರಿತಾರ್ಥವಾಗುವುದೆಂದು ಗೊತ್ತು ಮಾಡಿ, 
ಪ್ರಜಾಪ್ರತಿನಿಧಿ ಸಭೆಯನ್ನು ಏರ್ಪಡಿಸಿದರು. ಈ ಸಭೆಯು ಎಷ್ಟು ಅಭಿವೃದ್ಧಿಗೆ ಬರ 
ಬೇಕೋ ಅಷ್ಟು ಅಭಿವೃದ್ಧಿಗೆ ಬಂದಿಲ್ಲವೆಂದು ತಿಳಿದುಕೊಂಡು ಕೆಲವರು ಅತೃಪ್ತಿಯನ್ನು 
ತೋರಿಸುತ್ತಾರೆ. “ 

ರೋಮ್ ಪಟ್ಟಣವು ಒಂದು ದಿವಸದಲ್ಲಿ ಕಟ್ಟಲ್ಪಡಲಿಲ್ಲ ' ಎಂಬ 
ಗಾದೆಯನ್ನು ಅನೇಕರು ಕೇಳಿರಬಹುದು.... ೪೯ ವರ್ಷಗಳಲ್ಲಿ ಈ ಸಭೆಯ ಪ್ರತಿನಿಧಿಗಳು 
ಅಸಾಧಾರಣ ಪ್ರಜ್ಞೆಯನ್ನು ತೋರಿಸಿದಾರೆ, ಜಾತಿಭೇದ, ಮತಭೇದಗಳಿಗೆ ಸಂಬಂಧ 


೧೨೪ 

ಎಂ . ವೆಂಕಟಕೃಷ್ಣಯ್ಯ 
ಪಟ್ಟ ವಿಷಯಗಳಲ್ಲಿ ಉಂಟಾಗತಕ್ಕ ಚರ್ಚೆಗಳನ್ನು ಬಿಟ್ಟರೆ ಮಿಕ್ಕ ವಿಷಯಗಳಲ್ಲಿ 
ಮೆಂಬರುಗಳು ಅಸಾಧಾರಣವಾದ ಪರಸ್ಪರ ಪ್ರೀತಿಯನ್ನು ತೋರಿಸುತ್ತಲಿರುವದು 
ಗೊತ್ತಾಗುತ್ತದೆ.... ಸಾರ್ವತ್ರಿಕ ವಿಷಯಗಳಲ್ಲಿ ಭೇದಭಾವಗಳಿರುವುದಿಲ್ಲ. ಕ್ರಮೇಣ 
ಸರ್ಕಾರದ ಉದ್ಯೋಗಿಗಳಿಗೋಸ್ಕರ ಉಂಟಾಗತಕ್ಕ ಭೇದಭಾವಗಳೂ ಹೋಗಬಹುದು 
ಜನಗಳ ಜೀವನಕ್ಕೆ ಸುಲಭವಾಗಿಯೂ , ನಿರುಪಾಧಿಕವಾಗಿಯೂ ಇರತಕ್ಕೆ ಎಷ್ಟೋ ವೃತ್ತಿ 
ಗಳಿರುತ್ತವೆ. ಕೃಷಿ, ಕೈಗಾರಿಕೆ, ವ್ಯಾಪಾರಗಳಲ್ಲಿ ಶ್ರದ್ಧೆಯಿಂದ ಕೆಲಸಮಾಡತಕ್ಕವರು 
ಸರ್ಕಾರದ ನೌಕರಿಯಿಂದ ಜೀವನ ಮಾಡತಕ್ಕವರಿಗಿಂತಲೂ ಹೆಚ್ಚು ನೆಮ್ಮದಿಯನ್ನು 
ಹೊಂದಬಹುದು.... . 
- ನಮ್ಮ ಸಂಸ್ಥಾನದ ಜನಗಳು ಸಕಲ ಲೌಕಿಕ ವಿಶಾರದರಾದ ಪಾಶ್ಚಾತ್ಯರಂತೆ ಸರ್ವತೋ 
ಮುಖವಾಗಿ ಮುಂದಾಳುಗಳಾಗುವಂತೆ ಮಾಡಬೇಕೆಂದು ಶ್ರೀ ಚಾಮರಾಜೇಂದ್ರ ಒಡೆ 
ಯರವರು ಈ ಪ್ರತಿನಿಧಿಸಭೆಯನ್ನು ಏರ್ಪಾಡು ಮಾಡಿದರು. ಈ ಉದ್ದೇಶವು ಇನ್ನೂ 
ನೆರವೇರಿಲ್ಲ. ಇದು ನೆರವೇರುವಂತೆ ಮಾಡುವುದು ಈ ಕಾಂಗ್ರೆಸ್ಸಿನ ಮುಖ್ಯ ಉದ್ದೇಶ.... 
ಬ್ರಿಟಿಷ್ ಇಂಡಿಯಾ ದೇಶದಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಹೇಗಿರುವುದೋ , ಹಾಗೆ ಈ 
ಮೈಸೂರು ಸಂಸ್ಥಾನದಲ್ಲಿ ಮೈಸೂರುಸ್ಟೇಟ್ ಕಾಂಗ್ರೆಸ್ ಇರುವುದು.... ಸರ್ಕಾರದವರು 
ನಿರಂಕುಶವಾಗಿ ಅಧಿಕಾರವನ್ನು ಮಾಡುವುದಕ್ಕೂ , ಸರ್ಕಾರದ ಉತ್ಪತ್ತಿಯನ್ನು ಮನಸ್ವಿ 
ಖರ್ಚುಮಾಡುವುದಕ್ಕೂ , ಸ್ವಾರ್ಥಪರತೆಗೋಸ್ಕರ ಸರ್ಕಾರದ ಹುಟ್ಟುವಳಿಯನ್ನು ವಿನಿ 
ಯೋಗಿಸಿಕೊಳ್ಳುವುದಕ್ಕೂ ಕಂದಾಯವು ಉಕಯೋಗಿಸಲ್ಪಡದಂತೆ ಮಾಡಬೇಕು.... 
ಸರ್ಕಾರದವರು ತಮ್ಮ ಕರ್ತವ್ಯವನ್ನು ತಿಳಿದುಕೊಂಡು ತಮ್ಮ ಸಂಪತ್ತಿಗೆ ಕಾರಣ 
ಭೂತರಾದ ಕಂದಾಯ ಕೊಡತಕ್ಕ ಪ್ರಜೆಗಳ ಕ್ಷೇಮಚಿಂತನೆಯನ್ನು ಸರಿಯಾಗಿ ಮಾಡಿ 
ದರೆ ಸಕಲ ಪ್ರಜೆಗಳೂ , ಧರ್ಮಿಷ್ಠರಾದ ಅಧಿಕಾರಿಗಳನ್ನು ದೇವರಂತೆ ಕಾಣುವ ಹಾಗೆ 
ಮಾಡಬಹುದು. ರಾಜಾ ಕಾಲಸ್ಯ ಕಾರಣಂ' ಎಂಬ ವಾಕ್ಯವನ್ನು ಅನೇಕ ರಾಜರು 
ಮರೆತ್ತಿರುತ್ತಾರೆ. ರಾಜರು ಮನೋವಾಕ್ಕರ್ಮಗಳಲ್ಲಿ ಪರಿಶುದ್ಧರಾಗಿ ಪರೋಪಕಾರಿ 
ಗಳಾದರೆ ಪ್ರಜೆಗಳೂ ಕೂಡಅವರ ಮೇಲ್ಪಂಗಿಯನ್ನ ನುಸರಿಸುವರು . ' ಯಥಾ ರಾಜಾ 
ತಥಾ ಪ್ರಜಾಃ' ಎಂಬ ವಚನವು ಸುಳ್ಳಲ್ಲ....ಪ್ರಭುಗಳ ಕ್ಷೇಮಕ್ಕೆ ಪ್ರಜೆಗಳ ಕ್ಷೇಮವು 
ಆಧಾರವಾದದ್ದು . ಅದಕ್ಕೆ ಲೋಪಬರುವಂತೆ ಮಾಡಲ್ಪಟ್ಟಿದೆ. ಇದು ಸರಿಯಲ್ಲ. ಅನೇಕ 
ಪ್ರಜೆಗತಿಗೆ ಅವರ ಹಕ್ಕು ಬಾಧ್ಯತೆ ವಿಷಯವಾದ ತಿಳುವಳಿಕೆಯು ಸರಿಯಾಗಿರುವುದಿಲ್ಲ. 
ಈ ವಿಷಯದಲ್ಲಿ ಅವರಿಗೆ ತಿಳುವಳಿಕೆಯನ್ನು ೦ಟುಮಾಡಬೇಕು. ರಾಜಭಕ್ತಿ ವಿಶ್ವಾಸ 
ಗಳಿಗೆ ನ್ಯೂನತೆಯು ಬರುವ ಸೂಚನೆಗಳು ತೋರುತ್ತಲಿವೆ. ಜನಗಳು ಅಕೃತ್ರಿಮವಾದ 
ರಾಜಭಕ್ತಿ ವಿಶೇಷಗಳುಳ್ಳವರಾಗುವಂತೆ ಮಾಡಲ್ಪಡಬೇಕು. ಇವೇ ಮೊದಲಾದ ಅತ್ಯ 
ವಶ್ಯಕವಾದ ಕೆಲಸಗಳನ್ನು ಮಾಡುವುದಕ್ಕೆ ಮೈಸೂರು ಸ್ಟೇಟ್ ಕಾಂಗ್ರೆಸಿನವರಿಗೆ 


ಎಂ . ವೆಂಕಟಕೃಷ್ಣಯ್ಯ 

೧೨೫ 
ಇರತಕ್ಕ ಸೌಲಭ್ಯಗಳು ಯಾರಿಗೂ ಇರುವುದಿಲ್ಲ . ಆದುದರಿಂದ ಪ್ರಜೆಗಳು ಮಾತ್ರವೇ 
ಅಲ್ಲದೆ ಸರ್ಕಾರದವರೂ ಕೂಡ ಈ ಕಾಂಗ್ರೆಸ್ಸಿನ ಅಭಿವೃದ್ಧಿಗೆ ಸಹಾಯವನ್ನು ಮಾಡ 
ಬೇಕು. ಈ ಕಾಂಗ್ರೆಸ್ಸಿನವರು ಸರ್ಕಾರಕ್ಕೆ ಪ್ರತಿಕಕ್ಷಿಗಳಲ್ಲ. ಸರ್ಕಾರದವರ ನ್ಯೂನಾತಿ 
ರೇಕಗಳನ್ನು ತೋರಿಸಿ, ಸರ್ಕಾರಕ್ಕೂ ಮಹಾಪ್ರಭುಗಳಿಗೂ ನಿರ್ದುಷ್ಟವಾದ ಕೀರ್ತಿಯು 
ಬರುವಂತೆ ಮಾಡಬೇಕಾದರೆ ಏನೇನು ಮಾಡಬೇಕೋ ಅದನ್ನು ಜಾರಿಗೆ ತರುವುದೇ 
ಈ ಸಭೆಯ ಮುಖ್ಯ ಉದ್ದೇಶ.... ಈ ಕಾಂಗ್ರೆಸಿನವರು ಕೇವಲ ಸಹಕಾರ ಬುದ್ದಿ 
ಯುಳ್ಳವರಾಗಿರುತ್ತಾರೆ. ಇದರ ಪ್ರಯೋಜನವನ್ನು ಸರ್ಕಾರದವರು ಪರಿಪೂರ್ಣವಾಗಿ 
ಹೊಂದಿ, ಸಾಂಕುಶವಾಗಿಯೂ , ಜವಾಬ್ದಾರಿ ಸಂಕಲ್ಪದಿಂದಲೂ ಕೆಲಸ ಮಾಡಿ, 
ಆಚಂದ್ರಾರ್ಕಸ್ಥಾಯಿಯಾದ ಕೀರ್ತಿಗೆ ಪಾತ್ರರಾಗುವರೆಂದು ನಾನು ನಂಬಿದ್ದೇನೆ. 


ဂပူ 
೧೮೫೪ 
೧೮೫೪ - ೬೭ 


೧೮೬೮ 


೧೮೭೫ 


ಅನುಬಂಧ ೨ 
ತಾತಯ್ಯನವರ ಜೀವಮಾನದ ಮುಖ್ಯ ಘಟನೆಗಳು 
ಮಗ್ಗೆಯಲ್ಲಿ ಜನನ. 
ತಂದೆಯವರ ಮರಣ . 
ಮೈಸೂರು ನಗರಕ್ಕೆ ಬಂದುದು. ಮೈಸೂರಿನಲ್ಲಿ ವಿದ್ಯಾಭ್ಯಾಸ. ಮೆಟ್ರಿಕ್ಯುಲೇಶನ್ 
ಪರೀಕ್ಷೆ ತೇರ್ಗಡೆ . . 
ಮುಮ್ಮಡಿಕೃಷ್ಣರಾಜ ಒಡೆಯರ ನಿಧನ. 
ಸಿ. ರಂಗಾಚಾರ್ಲು ಅರಮನೆ ಕಂಟ್ರೋಲರಾಗಿ ನೇಮಕವಾದುದು. 
ರಂಗಾಚಾರ್ಲುರೊಡನೆ ವೆಂಕಟಕೃಷ್ಣಯ್ಯನವರ ಪ್ರಥಮ ಭೇಟಿ. 
ಮರಿಮಲ್ಲಪ್ಪ ಸ್ಕೂಲಿನಲ್ಲಿ ದ್ವಿತೀಯ ಉಪಾಧ್ಯಾಯರಾಗಿ ಸೇರಿದ್ದು . 
ಇದೇ ಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿ ನೇಮಕವಾದುದು. 
ಮೈಸೂರು ರೆಂಡಿಷನ್ (ಬ್ರಿಟಿಷ್ ಸರ್ಕಾರ ಶ್ರೀ ಚಾಮರಾಜ ಒಡೆಯರಿಗೆ 
ಅಧಿಕಾರ ಹಿಂತಿರುಗಿ ಕೊಟ್ಟುದು). 
ರಂಗಾಚಾರ್ಲು ಪ್ರಥಮ ದಿವಾನರಾಗಿ ನೇಮಕವಾದುದು. 
ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸ್ಥಾಪನೆ. 
ರಂಗಾಚಾರ್ಲುರ ಮರಣ. 
ಕೆ. ಶೇಷಾದ್ರಿ ಅಯ್ಯರ್ ದಿವಾನರಾಗಿ ನೇಮಕವಾದುದು. 
ಎಂ . ಎಸ್ . ಪುಟ್ಟಣ್ಣನವರು “ ಹಿತಬೋಧಿನಿ' ಎಂಬ ಪತ್ರಿಕೆಯನ್ನು ಸ್ಥಾಪಿಸಿ 
ದುದು. 


೧೮೭೬ 


೧೮೭೮ 


មា 


೧೮೮೩ 


೧೮೮೪ 


೧೮೮೫ 


೧೮೯೦ 


೧೨ & 

ಎಂ . ವೆಂಕಟಕೃಷ್ಣಯ್ಯ 
ವೆಂಕಟಕೃಷ್ಣಯ್ಯನವರು “ ಹಿತಬೋಧಿನಿ” ಯನ್ನು ತಮ್ಮ ಅಧೀನಕ್ಕೆ ತೆಗೆದು 
ಕೊಂಡು, ಸಂಪಾದಕರಾದುದು . 
ಸ್ಟಾಂಡಿಂಗ್ ಕಮಿಟಿ ಸ್ಥಾಪಿಸಬೇಕೆಂದು ವೆಂಕಟಕೃಷ್ಣಯ್ಯನವರು ಮತ್ತು 
ಇತರರು ದಿವಾನ್ ಶೇಷಾದ್ರಿ ಅಯ್ಯರ್‌ರನ್ನು ಪ್ರಾರ್ಥಿಸಿದುದು . 
ಸ್ಟಾಂಡಿಂಗ್ ಕಮಿಟಿ ಆರಂಭವಾದುದು . 
* ವಿದ್ಯಾದಾಯಿನಿ” ಬಂದ ಮೇಲೆ, “ ಹಿತಬೋಧಿನಿ” ನಿಲ್ಲಿಸಿದುದು. ವೆಂಕಟ 
ಕೃಷ್ಣಯ್ಯನವರು “ ವೃತ್ತಾಂತ ಚಿಂತಾಮಣಿ” ಎಂಬ ಕನ್ನಡ ವಾರಪತ್ರಿಕೆಯನ್ನೂ , 

“ಮೈಸೂರು ಹೆರಾಲ್ಡ್ ” ಎಂಬ ಇಂಗ್ಲಿಷ್ ವಾರಪತ್ರಿಕೆಯನ್ನೂ ಸ್ಥಾಪಿಸಿದುದು. 
೧೮೯೧ *ಮೈಸೂರು ಮೈಸೂರಿನವರಿಗೆ ” ( ಮೈಸೂರ್ ಫಾರ್ ಮೈಸೂರಿಯನ್ಸ್ ) ಎಂಬ 

ಹೋರಾಟದ ಆರಂಭ, 
១១ ಸ್ಪಾಂಡಿಂಗ್ ಕಮಿಟಿಯ ಕಾಠ್ಯದರ್ಶಿಯಾಗಿ ವೆಂಕಟಕೃಷ್ಣಯ್ಯನವರು ಚುನಾಯಿತ 

ರಾದುದು. 
೧೮೯೨. ೯೫ ಸ್ಟಾಂಡಿಂಗ್ ಕಮಿಟಿಗಾಗಿ ಹೋರಾಟ. 
೧೮೯೪ ಶ್ರೀ ಚಾಮರಾಜ ಒಡೆಯರ ಮರಣ. 
೧೮೯೪ - ೯೫ ರೀಜೆಂಟ್ ಪದವಿಗಾಗಿ ಹೋರಾಟ. 
೧೮೯೫ ಶ್ರೀಮನ್ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನದವರು ರೀಜೆಂಟರಾಗಿ ನೇಮಕ 

ವಾದುದು. 
೧೮೯೭ ಶ್ರೀ ಜಯಲಕ್ಷಮ್ಮಣ್ಣಿಯವರ ವಿವಾಹ. 

ಈ ವಿವಾಹ ಸಮಯದಲ್ಲಿ ಹಳೇ ಅರಮನೆಗೆ ಬೆಂಕಿ ಬಿತ್ತು . 
೧೮೯೭ - ೯೮ ದಿವಾನ ಶೇಷಾದ್ರಿ ಅಯ್ಯರ್‌ರಿಗೆ ಅನಾರೋಗ್ಯ, 
oបប ಟ, ಆರ್ . ಎ. ತಂಬೂಚೆಟ್ಟ ಆಕ್ಟಿಂಗ್ ದಿವಾನರಾದುದು. 

ಸಂಸ್ಥಾನಕ್ಕೆ ಮೊದಲನೇ ಪ್ಲೇಗ್ ಪ್ರವೇಶ. 
೧೮೯೯ ವೆಂಕಟಕೃಷ್ಣಯ್ಯನವರು ' ಸಾಧಿ ” ಕನ್ನಡ ವಾರಪತ್ರಿಕೆ ಸ್ಥಾಪಿಸಿದುದು. 

ದಿವಾನ್ ಶೇಷಾದ್ರಿ ಅಯ್ಯರ್‌ರಿಗೆ ಪುನಃ ಅಸ್ವಸ್ಥತೆ. 
೧೯೦೦ ದಿವಾನ್ ಶೇಷಾದ್ರಿ ಅಯ್ಯರ್ ರಜ ಪಡೆದುದು. 

ಶೇಷಾದ್ರಿ ಅಯ್ಯರ್‌ ದಿವಾನ್ ಪದವಿಯಿಂದ ನಿವೃತ್ತರಾದುದು. 
೧೯೦೧ ಶೇಷಾದ್ರಿ ಅಯ್ಯರ್‌ರ ಮರಣ . 

ಪಿ. ಎನ್ . ಕೃಷ್ಣ ಮೂರ್ತಿ ದಿವಾನರಾದುದು 
೧೯೦೨ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರಿಗೆ ರಾಜ್ಯಾಧಿಕಾರ ಬಂದುದು. 
೧೯೦೪ ದಿವಾನ್ ಕೃಷ್ಣಮೂರ್ತಿಗಳು ಶ್ರೀ ಶ್ರೀನಿವಾಸ ಅಯ್ಯಂಗಾರ್ ರನ್ನು ಪ್ರಜಾಪ್ರತಿ 

ನಿಧಿ ಸಭೆಯಿಂದ ಹೊರಗೆ ಹಾಕಿದುದು, 
೧೯೦೫ ಬಂಗಾಳ ವನ್ನು ಬ್ರಿಟಿಷ್ ಸರ್ಕಾರ ಎರಡು ಭಾಗ ಮಾಡಿದುದು. 
೧೯೦೫ - ೦೮ ಬಿರುಗಾಳಿಯಂತಹ ರಾಜಕೀಯ ಚಳುವಳಿ, ವಂದೇ ಮಾತರಂ ಎಂಬ ಹೆಸರಿನದು. 
೧೯೦೬ ದಿವಾನ್ ಕೃಷ್ಣಮೂರ್ತಿಯವರು ನಿವೃತ್ತರಾದುದು. 

ವಿ . ಪಿ . ಮಾಧವರಾಯರು ದಿವಾನರಾದುದು. 
೧೯೦೮ ಮೈಸೂರಲ್ಲಿ ಪತ್ರಿಕಾ ಕಾನೂನು ಜಾರಿಗೆ ಬಂದುದು. ವೆಂಕಟಕೃಷ್ಣಯ್ಯನವರು 

ಪತ್ರಿಕಾ ಕಾನೂನಿನ ಪ್ರತಿಭಟನೆಗಾಗಿ ತಮ್ಮ ಪತ್ರಿಕೆಗಳನ್ನು ನಿಲ್ಲಿಸಿದುದು. 
ಬೆಂಗಳೂರಿನಲ್ಲಿಯೂ ' ಮೈಸೂರು ಸ್ಟಾಂಡರ್ಡ್' ಮತ್ತು ' ನಡೆಗನ್ನಡಿ' ಪತ್ರಿಕೆ 


೧೯೦೯ 


೧೯೧೧ 


೧೯೧೨ 


ಎಂ . ವೆಂಕಟಕೃಷ್ಣಯ್ಯ 

೧೨೭ 
ಗಳನ್ನು ನಿಲ್ಲಿಸಿದುದು, 
ಮೈಸೂರು ನ್ಯಾಯವಿಧಾಯಕ ಸಭೆಯ ಸ್ಥಾಪನೆ. ವೆಂಕಟಕೃಷ್ಣಯ್ಯನವರು 
ನ್ಯಾಯವಿಧಾಯಕ ಸಭೆಗೆ ಪ್ರಜಾಪ್ರತಿನಿಧಿ ಸಭೆಯಿಂದ ಸರ್ವಾನುಮತವಾಗಿ 
ಚುನಾಯಿತರಾದದ್ದನ್ನು ದಿವಾನ್ ಮಾಧವರಾಯರು ರದ್ದು ಪಡಿಸಿದುದು. 
ತಿಲಕರನ್ನು ಮಾಂಡಲೆಗೆ ೬ ವರ್ಷಕಾಲ ಗಡೀಪಾರು ಮಾಡಿದುದು. 
ದಿವಾನ್ ಮಾಧವರಾಯರು ದಿರ್ವಾ ಪದವಿಯಿಂದ ನಿವೃತ್ತರಾದುದು. 
ಟ , ಆನಂದರಾಯರು ದಿವಾನರಾದುದು. 
ವೆಂಕಟಕೃಷ್ಣಯ್ಯನವರು ತಮ್ಮ ಪತ್ರಿಕೆಗಳಾದ ' ಸಾಧ್ಯ ' ಕನ್ನಡ ವಾರಪತ್ರಿಕೆ 
ಹಾಗೂ “ಮೈಸೂರು ಪೇಟ್ರಿಯಟ್ ” ಇಂಗ್ಲಿಷ್ ವಾರಪತ್ರಿಕೆಗಳನ್ನು ಪುನಃ 
ಆರಂಭಿಸಿದುದು, 
ದಿನಾನ್ ಆನಂದರಾಯರು ಬೆಂಗಳೂರು ಶಂಕರ ಮಠದಲ್ಲಿ ವಿ . ಪಿ . ಮಾಧವ 
ರಾಯರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾಗಿದ್ದ ರೈಟ್ ಆನರಬಲ್ ವಿ. ಎಸ್ . 
ಶ್ರೀನಿವಾಸ ಶಾಸ್ತ್ರಿಗಳವರ ಭಾಷಣವನ್ನು ಪ್ರತಿಬಂಧಿಸಿದ್ದು , 
ವಿಶ್ವೇಶ್ವರಯ್ಯನವರು ಮೈಸೂರಿಗೆ ಚೀಫ್ ಇಂಜನೀಯರಾಗಿ ಬಂದುದು, 
ಮೈಸೂರು ಸಿವಿಲ್ ಸರಿಸ್ ಪರೀಕ್ಷೆಯನ್ನು ಮೈಸೂರಿನವರಿಗೆ ಮಾತ್ರ ನಿಯಮಿತ 
ಮಾಡಿದುದು , 
ಆನಂದರಾಯರು ದಿವಾನ್ ಪದವಿಯಿಂದ ನಿವೃತ್ತರಾದುದು . 
ವಿಶ್ವೇಶ್ವರಯ್ಯನವರು ದಿವಾನರಾದುದು . 
ವೆಂಕಟಕೃಷ್ಣಯ್ಯನವರು “ ವೆಲ್ಸ್ ಆಫ್ ಮೈಸೂರ್ ” ಎಂಬ ಇಂಗ್ಲಿಷ್ ದಿನ 
ಪತ್ರಿಕೆಯನ್ನು ಮತ್ತು “ ಸಂಪದಭ್ಯುದಯ ” ಎಂಬ ಕನ್ನಡ ದಿನಪತ್ರಿಕೆಯನ್ನು 
ಸ್ಥಾಪಿಸಿದುದು. ವಿದ್ಯಾರ್ಥಿಕರಭೂಷಣ' ಮುಂತಾದ ಗ್ರಂಥಗಳನ್ನು ಬರೆಯಲು 
ಆರಂಭಿಸಿದುದು . 
ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ. 
ಬ್ರಾಹ್ಮಣೇತರ ಚಳುವಳಿ ಆರಂಭ. ವೆಂಕಟಕೃಷ್ಣಯ್ಯನವರು ಮರಿಮಲ್ಲಪ್ಪ 
ಹೈಸ್ಕೂಲ್ ಮುಖ್ಯೋಪಾಧ್ಯಾಯ ಪದವಿಯಿಂದ ನಿವೃತ್ತರಾದುದು. 
ಜನವರಿ ತಿಂಗಳಿಂದ ವಿಶ್ವೇಶ್ವರಯ್ಯನವರು ನಿವೃತ್ತರಾದುದು . ಎಂ . ಕಾಂತರಾಜೇ 
ಅರಸ್ ದಿವಾನರಾದುದು. ಪಂಜಾಬಿನ ದುರಂತ, ಜಲಿಯನ್ ವಾಲಾಬಾಗ್ ಕೊಲೆ. 
ಗಾಂಧೀಜಿ ಅಸಹಕಾರ ಸಂಗ್ರಾಮ ಆರಂಭಿಸಿದುದು. 
ಮೈಸೂರಿನಲ್ಲಿ ಮಿಲ್ಲರ್ ಕಮಿಟ ಆರ್ಡರ್ ಜಾರಿಗೆ ಬಂದುದು. 
ಬೆಂಗಳೂರಿನಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಕಮಿಟಿ ಸ್ಥಾಪನೆ. 
ದಾವಣಗೆರೆಯಲ್ಲಿ ವೆಂಕಟಕೃಷ್ಣಯ್ಯನವರ ಅಧ್ಯಕ್ಷತೆಯಲ್ಲಿ ಕರ್ಣಾಟಕ ಸಾಹಿತ್ಯ 
ಸಮ್ಮೇಳನ ನಡೆದುದು. 
ಕಾಂತರಾಜ್ ಅರಸರು ದಿವಾನ್ ಪದವಿಯಿಂದ ನಿವೃತ್ತರಾದುದು. 
ಎ , ಆರ್ , ಬ್ಯಾನರ್ಜಿ ದಿವಾನರಾದುದು. 
ಡಾ , ಬ್ರಜೇಂದ್ರನಾಥ್ ಸೀಲ್ ರವರು ಸೂಚಿಸಿದ ರಾಜಕೀಯ ಸುಧಾರಣೆಗಳನ್ನು 
ಮೈಸೂರಿನಲ್ಲಿ ಜಾರಿಗೆ ತಂದುದು. 
ಬ್ಯಾನರ್ಜಿ ದಿವಾನ್ ಪದವಿಯಿಂದ ನಿವೃತ್ತರಾದುದು. 
ಮಿರ್ಜಾ ಇಸ್ಮಾಯಿಲರು ದಿವಾನರಾದುದು. 


೧೯೧೬ 
೧೯೧೮ 


೧೯೧೯ 


೧೯೨೦ 
೧೯೨೧. 
೧೯೨೨ 


೧೯೨೩ 


೧೯೨೬ 


೧೨೮ 

ಎಂ . ವೆಂಕಟಕೃಷ್ಣಯ್ಯ 
೧೯೨೭ ನಾಲ್ವಡಿ ಶ್ರೀ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ರಜತೋತ್ಸವ. 

ಗಾಂಧೀಜಿ ವಿಶ್ರಾಂತಿಗಾಗಿ ನಂದಿಬೆಟ್ಟದಲ್ಲಿ ವಾಸಮಾಡಿದುದು , 
ಗಾಂಧೀಜಿ ಮೈಸೂರಿಗೆ ಆಗಮಿಸಿದುದು. .. 
ಇದೇ ಕಾಲದಲ್ಲಿ ವೆಂಕಟಕೃಷ್ಣಯ್ಯನವರು ಗಾಂಧೀಜಿಯನ್ನು ಭೇಟಿ ಮಾಡಿ , 

ಸಂಭಾಷಣೆ ನಡೆಸಿದುದು. 
೧೯೨೮ ಬೆಂಗಳೂರಿನಲ್ಲಿ ಸುಲ್ತಾನ್ ಪೇಟೆ ಗಣೇಶನ ಸಂಬಂಧವಾಗಿ ಗಲಾಟೆ. 

ಮೈಸೂರು ನಗರದಲ್ಲಿ ವೆಂಕಟಕೃಷ್ಣಯ್ಯನವರ ಸ್ವಾಗತ ಸಮಿತಿಯ ಅಧ್ಯಕ್ಷತೆಯಲ್ಲಿ 
ಸಂಸ್ಥಾನದ ಮೊದಲನೇ ಕಾಂಗ್ರೆಸ್ ಅಧಿವೇಶನ. 
ನಿವೃತ್ತ ದಿವಾನ್ ಎಂ . ವಿಶ್ವೇಶ್ವರಯ್ಯನವರ ಅಧ್ಯಕ್ಷತೆಯಲ್ಲಿ ಗಣೇಶನ ಗಲಾಟೆ 

ಸಂಬಂಧವಾಗಿ ವಿಚಾರಣೆ ನಡೆಸಲು ಸಮಿತಿ ನೇಮಕ ಮತ್ತು ಸಮಿತಿಯ ವರದಿ. 
೧೯೨೯ ವೆಂಕಟಕೃಷ್ಣಯ್ಯನವರ ಪತ್ರಿಕೆಗಳನ್ನೆಲ್ಲಾ ಸರ್ಕಾರ ನಿಲ್ಲಿಸಿದುದು. 

ವೆಂಕಟಕೃಷ್ಣಯ್ಯನವರ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ಮೈಸೂರು ಕಾಂಗ್ರೆಸ್ 

ದ್ವಿತೀಯ ಅಧಿವೇಶನ 
೧೯೩೨ ಬೆಂಗಳೂರಿನಲ್ಲಿ ಡಿ. ವಿ . ಗುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ಪತ್ರಿಕೋದ್ಯೋಗಿಗಳ 

ಸಂಘದ ಸ್ಥಾಪನೆ, ವೆಂಕಟಕೃಷ್ಣಯ್ಯನವರನ್ನು ಈ ಸಂಸ್ಥೆ ಗೌರವಿಸಿದ್ದು , 
ನಿವೃತ್ತ ದಿವಾನ್ ವಿ , ಸಿ , ಮಾಧವರಾಯರ ಅಧ್ಯಕ್ಷತೆಯಲ್ಲಿ, ಬೆಂಗಳೂರು 

ಸಾರ್ವಜನಿಕ ಸಮಾರಂಭದಲ್ಲಿ, ವೆಂಕಟಕೃಷ್ಣಯ್ಯನವರ ಭಾವಚಿತ್ರದ ಅನಾವರಣ. 
೧೯೩೩ ಮೈಸೂರಿನಲ್ಲಿ ವೆಂಕಟಕೃಷ್ಣಯ್ಯನವರಿಗೆ ಮಹಾಜನರ ಗೌರವ. 

ವೆಂಕಟಕೃಷ್ಣಯ್ಯನವರ ಅಸ್ವಸ್ಥತೆ ; ನವೆಂಬರ್ ೮ ರಲ್ಲಿ ಅವರು ದಿವಂಗತ 

ರಾದುದು. 
ವೆಂಕಟಕೃಷ್ಣಯ್ಯನವರ ಕುಟುಂಬದ ಮುಖ್ಯ ಘಟನೆಗಳು 
೧೮೮೨ ಮೊದಲನೇ ಹೆಂಡತಿ ಸಾವಿತ್ರಮ್ಮನವರ ನಿಧನ. .. 

ಪುಟ್ಟ ಲಕ್ಷಮ್ಮನವರೊಡನೆ ವಿವಾಹ. 
೧೮೯೬ ಅಳಿಯ ದಕ್ಷಿಣಾಮೂರ್ತಿಯವರ ಅಕಾಲ ಮರಣ. 
ou ಪುಟ್ಟ ಲಕ್ಷಮ್ಮ ಮೃತರಾದುದು. 
೧೯೦೨ ಮಗಳು ಭಾಗೀರಥಮ್ಮ ವಿಧಿವಶಳಾದುದು. 
೧೯೦೭ ಮಗಳ ಮಕ್ಕಳು, ರಾಮ ಮತ್ತು ಲಕ್ಷ್ಮಣ, ಮೃತರಾದುದು . 

ಕಿರಿಯ ಮಗ ವೆಂಕಟರಾಮು ಮೃತರಾದುದು. 
೧೯೧೮ ಇವರ ಮಗ ಅಮಲ್ದಾರ್‌ ನಾರಾಯಣರಾವ್ ಆಕಸ್ಮಿಕದಿಂದ ಮೃತರಾದುದು. 


Kangoin / ? p= 82736 


82774 


555 


ಈ ಗ್ರಂಥದ ಲೇಖಕರಾದ ಪಿ. ಆರ್ . ರಾಮಯ್ಯ 
ನವರು ಮರಿಮಲ್ಲಪ್ಪ ಸ್ಕೂಲಿನಲ್ಲಿ ವ್ಯಾಸಂಗ ಮಾಡಿದಾ 
ಗಲೂ , ಪತ್ರಿಕೋದ್ಯೋಗವನ್ನು ಪ್ರವೇಶಿಸಿದಾಗಲೂ 
ವೆಂಕಟಕೃಷ್ಣಯ್ಯನವರ ಶಿಷ್ಯರಾಗಿದ್ದರು. ರಾಮಯ್ಯ 
ನವರ ಜನನ ೧೮೯೪, ಕಾಶಿಯಲ್ಲಿ ಕಾಲೇಜ್ ವ್ಯಾಸಂಗ 
ಹಿಂದೂ ವಿಶ್ವವಿದ್ಯಾಲಯದ ಬಿ . ಎಸ್‌ಸಿ, ಪರೀಕ್ಷೆ 
ಯನ್ನು ಫಸ್ಟ್ ಕ್ಲಾಸಿನಲ್ಲಿ ಪಾಸುಮಾಡಿದರು. ಎಂ . 
ಎಸ್‌ಸಿ ಪರೀಕ್ಷೆಗೆ ಕಟ್ಟದರಾದರೂ , ಕೂಡದೆ ಅಸಹಕಾರ 
ಚಳುವಳಿಯಲ್ಲಿ ಧುಮುಕಿದರು. ಮದ್ರಾಸಿನಲ್ಲಿ ಟ, ಪ್ರಕಾ 
ಶಂರ ' ಸ್ವರಾಜ್ಯ ' ಪತ್ರಿಕೆಯಲ್ಲೂ , ಮೈಸೂರಿನಲ್ಲಿ ತಾತಯ್ಯ 
ನವರ ಪತ್ರಿಕೆಗಳಲ್ಲಿಯೂ ಕೆಲಸ ಮಾಡಿದರು . ೧೯೨೭ನೇ 
ಸೆಪ್ಟೆಂಬರಿನಲ್ಲಿ ' ತಾಯಿನಾಡು' ಪತ್ರಿಕೆಯನ್ನು ಸ್ಥಾಪಿಸಿ , 
೧೯೫೭ನೇ ಜನವರಿವರೆಗೆ ಯಶಸ್ವಿಯಾಗಿ ನಡೆಸಿದರು. 
ಮೈಸೂರು ಸಂಸ್ಥಾನದ ಪತ್ರಿಕೋದ್ಯೋಗಿಗಳ ಸಂಘದ 
ಅಧ್ಯಕ್ಷರಾಗಿದ್ದರು ( ೧೯೪೦ - ೪೧ ಮತ್ತು ೧೯೪೩ - ೪೪) ; 
ಮೈಸೂರು ಸಂಸ್ಥಾನದ ಪತ್ರಿಕೋದ್ಯೋಗಿಗಳ ಮೂರನೇ 
ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ( ೧೯೪೫) ; ಮೈಸೂರು 
ಸಂಸ್ಥಾನದ ಹರಿಜನ ಸೇವಕ ಸಂಘದ ಅಧ್ಯಕ್ಷರಾಗಿದ್ದರು 
( ೧೯೪೭ - ೫೪ ) ; ಬೆಂಗಳೂರು ಸಿಟ ಮುನಿಸಿಪಲ್ 
ಕೌನ್ಸಿಲಿನ, ಆಮೇಲೆ ಕಾರ್ಪೊರೇಷನ್ನಿನ ಸದಸ್ಯರಾಗಿ 
ದ್ದರು ( ೧೯೪೩- ೪೪ ಮತ್ತು ೧೯೪೭ - ೫೦) ; ಮೈಸೂರು 
ಶಾಸನಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಾಗಿದ್ದರು ( ೧೯೫೨ 
೫೭ ) ; ಮೈಸೂರು ಸ್ವಾತಂತ್ರ ಹೋರಾಟ ಚರಿತ್ರೆ 
ಸಮಿತಿಯ ಸದಸ್ಯರಾಗಿದ್ದರು ( ೧೯೫೨ -೫೮) ; ವೆಂಕಟ 
ಕೃಷ್ಣಯ್ಯ ಪ್ರತಿಮೆ ಸಮಿತಿಯ ಅಧ್ಯಕ್ಷರಾದರು( ೧೯೬೬ ). 
ಅವರು ಬರೆದಿರುವ ಇತರ ಗ್ರಂಥಗಳು : ಫ್ರಾನ್ಸಿನ 
ಮಹಾಕ್ರಾಂತಿ ( ೧೯೩೩) ; ಆಧುನಿಕ ರಷ್ಯಾ ( ೧೯೪೩ ) 
Jozo Mysore 's Political Evolution (1962). 


ಹೋರಾಟದ ಬದುಕು - ದೇ . ಜವರೇಗೌಡ 
ಇದು ಪ್ರೊಫೆಸರ್ ದೇ . ಜವರೇಗೌಡರ ಆತ್ಮಕಥೆ, ವಿರಳವಾಗಿರುವ ಕನ್ನಡ ಆತ್ಮಕಥನ ಸಾಹಿತ್ಯ 
ಕ್ಕೊಂದು ಸನ್ನದ್ದ ಕೊಡುಗೆ. ಈ ಗ್ರಂಥದ ಬಗೆಗೆ ತನ್ನ ಮೊದಲ ಮಾತುಗಳಲ್ಲಿ ಲೇಖಕರೇ 
ಹೀಗೆ ಹೇಳಿದ್ದಾರೆ : “ ನನ್ನನ್ನು ನಾನೇ ನೋಡಿಕೊಳ್ಳುವ, ನನ್ನ ಬದುಕಿನ ಹೆಜ್ಜೆಗಳನ್ನು 
ಗುರುತಿಸುವ ಪ್ರಯತ್ನವೇ ಈ ಆತ್ಮಕಥೆಯಾಗಿ ಹೊರಹೊಮ್ಮಿದೆ... ಆತ್ಮಕಥೆ ವ್ಯಕ್ತಿಯೊಬ್ಬನ 
ಜೀವನಚರಿತ್ರೆಯಾದರೂ ಅವನ ಬದುಕಿನ ಘಟನೆಗಳೊಂದಿಗೆ ಹಲವಾರು ವ್ಯಕ್ತಿಗಳ ಬದುಕಿನ 
ಘಟನೆಗಳು ಕೊಂಡಿಯಂತೆ ಸೇರಿಕೊಂಡಿರುತ್ತವೆ... ಜೀವಂತವಾಗಿರುವ ಬದುಕಿನ ಗುರಿ ಧೈಯ 
ಸಾಧನೆ, ಧೈಯವಿಲ್ಲದ ಬಾಳು ಶೂನ್ಯ, ಧೈಯಸಾಧನೆಗೆ ತೊಡಗಿದಾಗ ಅನೇಕ ಕಷ್ಟ ನಿಷ್ಟುರೆ 
ಗಳನ್ನೆದುರಿಸಬೇಕಾಗುತ್ತದೆ... ” ಇದು ಕನಸುಣಿಯೊಬ್ಬನ ಜೀವನವೃತ್ತಾಂತವಲ್ಲ ; ಹೋರಾಟ 
ಗಾರನೊಬ್ಬನ ಅತ್ಮನಿವೇದನೆ. 

ರೂ . 18. 00 
+ : ಗಂಗೋತ್ರಿ - ಕುವೆಂಪು ಅಭಿನಂದನ ಗ್ರಂಥ. 
ರಾಷ್ಟ್ರಕವಿ ಕುವೆಂಪು ಅವರ ಜೀವನ - ಸಾಹಿತ್ಯವನ್ನು ಕುರಿತ ಉದ್ಯಂಥ. ಇದರಲ್ಲಿ ಮೂರು 
ಭಾಗಗಳಿದ್ದು ಮೊದಲನೆಯ ಭಾಗದಲ್ಲಿ ಕವಿವಯ್ಯರ ಜೀವನಚರಿತ್ರೆಯಿದೆ ; ಎರಡನೆಯ ಭಾಗದಲ್ಲಿ 
ಪ್ರಸಿದ್ದವಾದ 'ರಾಮಾಯಣದರ್ಶನಂ' ಮಹಾಕಾವ್ಯದ ವಿಸ್ತ್ರತ ವಿಮರ್ಶೆಯಿದೆ ; ಮೂರನೆಯ 
ಭಾಗ ಬಿಡಿ ಲೇಖನಗಳ ಗೊಂಚಲಾಗಿದ್ದು ಕುವೆಂಪುರವರ ವಿಪುಲ ಸಾಹಿತ್ಯವನ್ನು ಖ್ಯಾತ ಲೇಖಕರ 
ನೇಕರು ಚರ್ಚಿಸಿದ್ದಾರೆ. ಹಲವು ಚಿತ್ರಗಳನ್ನೊಳಗೊಂಡ ಈ ಗ್ರಂಥವು ಕನ್ನಡದ ಪ್ರಕಟಣೆಗಳಲ್ಲಿ 
ಅತಿ ದೊಡ್ಡದಾಗಿದೆ. ಲೇಖಕನೊಬ್ಬನ ಜೀವನ - ಸಾಹಿತ್ಯವನ್ನು ಕುರಿತಂತೆ ಈ ಪ್ರಮಾಣದ ಗ್ರಂಥ 
ಲೋಕದ ಯಾವ ಭಾಷೆಯಲ್ಲಾದರೂ ವಿರಳವೆ ! 

- ರೂ . 60 - 00 
ದೀವಿಗೆ - ರಾಷ್ಟ್ರಕವಿ ಗೋವಿಂದ ಪೈ ಸ್ಮಾರಕ ಗ್ರಂಥ . 
ದಿವಂಗತ ರಾಷ್ಟ್ರ ಕವಿಗಳ ಬಹುಮುಖ ವಿದ್ವತ್ತನ್ನೂ , ಸೃಷ್ಟಿ ಸಾಹಿತ್ಯದ ಸವಿಯನ್ನೂ ತೋರಿ 
ಸುವ ಗ್ರಂಥ. ಇದು ಎರಡು ಸಂಪುಟಗಳಲ್ಲಿದ್ದು ಮೊದಲನೆಯದರಲ್ಲಿ ಪೈಗಳನ್ನು ಕುರಿತ ನೆನಪು 
ಗಳು, ಅವರ ಕೃತಿಗಳನ್ನು ಕುರಿತ ವಿಮರ್ಶೆಗಳು, ಅವರು ಬರೆದ ಅನೇಕ ಪತ್ರಗಳು ಮೊದಲಾ 
ದುವು ಸೇರಿವೆ. ಎರಡನೆಯ ಸಂಪುಟ ಸೈಗಳ ಬಗೆಬಗೆಯ ಬರಹಗಳಿಂದ ಆಯ್ದ ಭಾಗಗಳ ಸಂಗ್ರಹ. 
ಅಪೂಲ್ಯವಾದ ಅನೇಕ ಚಿತ್ರಗಳು ಈ ಗ್ರಂಥದ ಹೆಚ್ಚಿನ ಆಕರ್ಷಣೆಗಳಾಗಿವೆ. ರೂ . 30 - 00 

ತುಳುನಾಡಿನ ಇತಿಹಾಸ - ಡಾ . ಕೆ. ವಿ . ರಮೇಶ 
ಕರ್ಣಾಟಕದ ಇತಿಹಾಸಕಲ್ಪದ ಆರಂಭದಿಂದ ವಿಜಯನಗರ ಸಾಮ್ರಾಜ್ಯದ ನಿರ್ನಾಮವಾದಂದಿನ 
ವರೆಗಿನ, ಅಂದರೆ ಸುಮಾರು ೧೮೦೦ ವರ್ಷಗಳ ತುಳುನಾಡಿನ ಇತಿಹಾಸವನ್ನು ಈ ಗ್ರಂಥದಲ್ಲಿ 
ಸಂಗ್ರಹರೂಪದಲ್ಲಿ ಕೊಡಲಾಗಿದೆ. ಈ ಅಧ್ಯಯನವು ಬಹುತೇಕ ಶಾಸನಾಧಾರವಾದುದು . ಇದನ್ನು 
ರಚಿಸುವಲ್ಲಿ ಇನ್ನೂ ಪ್ರಕಟವಾಗದೆ ಕೇವಲ ಪ್ರತಿಗಳ ಮೂಲಕವೇ ಲಭ್ಯವಾಗಿರುವ ಸುಮಾರು 
ಐದುನೂರು ಶಾಸನಗಳನ್ನೂ , ತುಳುನಾಡಿನ ಸಾಹಿತ್ಯ ಮತ್ತು ವಿದೇಶಿ ಪ್ರವಾಸಿಗರ ಲೇಖನಗಳಲ್ಲಿ 
ಶಾಸನಗಳ ಹೇಳಿಕೆಗಳಿಗೆ ಪೋಷಕವಾಗಿರುವ ಅಂಶಗಳನ್ನೂ ಅಳವಡಿಸಿಕೊಂಡಿದ್ದಾರೆ. 

ರೂ . 12 . 50 
ಗೋವಿಂದ ಪೈ ನಾಣ್ಮಯ ದರ್ಶನ 

ಮ , ವಿ . ನಾಯಕ ಮತ್ತು ಶ್ರೀನಿವಾಸ ಹಾವನೂರ 
ಇದು ಗೋವಿಂದ ಪೈ ಅವರು ಬರೆದ ಎಲ್ಲ ಕೃತಿಗಳ ಪರಿಚಯವನ್ನು ಮಾಡಿಕೊಡುವ ಗ್ರಂಥ. 
ಪ್ರೊಫೆಸರ್ ದೇಜಗೌ ಅವರ ಮಾತಿನಲ್ಲಿ “... ಈ ಯೋಜನೆಯ ಪ್ರವರ್ತಕರು ತುಂಬ 
ಅನುಭವಿಗಳು, ವಿಶೇಷ ಪರಿಣತರು, ಮೇಲಾಗಿ ಗೋವಿಂದ ಪೈ ವಾಹ್ಮಯವನ್ನು ಶ್ರದ್ಧಾ ನಿಷ್ಠೆ 
ಗಳಿಂದ ವ್ಯಾಸಂಗಮಾಡಿದವರು, ವಿಷಯ ವಿಶ್ಲೇಷಣೆಯಲ್ಲಿ, ಗ್ರಂಥಲೇಖನಗಳ ಸಾರಸಂಗ್ರಹಣೆ 
ಯಲ್ಲಿ ಮತ್ತು ಸಾಮಗ್ರಿಯ ವ್ಯವಸ್ಥೆಯಲ್ಲಿ ಅವರು ಬುದ್ದಿ ಚತುರತೆಯನ್ನೂ , ಔಚಿತ್ಯಪ್ರಜ್ಞೆ 
ಯನ್ನೂ ವೈಜ್ಞಾನಿಕ ದೃಷ್ಟಿಯನ್ನೂ ವ್ಯಕ್ತ ಪಡಿಸಿದ್ದಾರೆ... ಬಹುಶಃ ಯಾವ ಭಾರತೀಯ 
ಸಾಹಿತ್ಯದಲ್ಲಿಯೂ ಇಂಥ ಯೋಜನೆ ಕಾರ್ಯರೂಪಕ್ಕೆ ಬಂದಂತೆ ಕಾಣುವುದಿಲ್ಲ. ” ರೂ . 8 . 00 


ಗೀತಾ ಬುಕ್ ಹೌಸ್ : 


